ಸಮಗ್ರ 
ವಚನ 
ಸಂಪುಟ 


ಜನಪ್ರಿಯ ಆವೃತ್ತಿ 


ಬಸವಣ್ಣನವರ 
ವಚನಸರಿಸುವ 


ಸಂಪಾದಕ 
ಡಾ . ಎಂ . ಎಂ . ಕಲಬುರ್ಗಿ 


ಕರ್ನಾಟಕ ಸರ್ಕಾರ 
ಕನ್ನಡ ಪುಸ್ತಕ ಪ್ರಾಧಿಕಾರ 

ಬೆಂಗಳೂರು 


೧ . ಬಸವಣ್ಣನವರ ವಚನಸಂಪುಟ - ಸಂ : ಡಾ . ಎಂ . ಎಂ . ಕಲಬುರ್ಗಿ 
೨. ಅಲ್ಲಮಪ್ರಭುದೇವರ ವಚನಸಂಪುಟ - ಸಂ : ಡಾ . ಬಿ . ವಿ . ಮಲ್ಲಾಪುರ 
೩ . ಚೆನ್ನಬಸವಣ್ಣನವರ ವಚನಸಂಪುಟ - ಸಂ : ಡಾ . ಬಿ . ವಿ. ಮಲ್ಲಾಪುರ 
೪ . ಸಿದ್ಧಾರಮೇಶ್ವರ ವಚನಸಂಪುಟ - ಸಂ : ಡಾ . ಎಸ್ . ವಿದ್ಯಾಶಂಕರ | 

ಶಿವಶರಣೆಯರ ವಚನಸಂಪುಟ - ಸಂ : ಡಾ . ವೀರಣ್ಣ ರಾಜೂರ 

ಸಂಕೀರ್ಣ ವಚನಸಂಪುಟ : ಒಂದು - ಸಂ : ಡಾ . ಎಂ . ಎಂ . ಕಲಬುರ್ಗಿ 
೭ . ಸಂಕೀರ್ಣ ವಚನಸಂಪುಟ : ಎರಡು - ಸಂ : ಡಾ . ಎಸ್ . ವಿದ್ಯಾಶಂಕರ | 
೮. ಸಂಕೀರ್ಣ ವಚನಸಂಪುಟ : ಮೂರು - ಸಂ : ಡಾ . ಬಿ . ಆರ್ . ಹಿರೇಮಠ 

ಸಂಕೀರ್ಣ ವಚನಸಂಪುಟ : ನಾಲ್ಕು - ಸಂ : ಡಾ . ಬಿ. ಆರ್. ಹಿರೇಮಠ 
೧೦ . : ಸಂಕೀರ್ಣ ವಚನಸಂಪುಟ : ಐದು - ಸಂ : ಡಾ . ವೀರಣ್ಣ ರಾಜೂರ 
೧೧ . ಸಂಕೀರ್ಣ ವಚನಸಂಪುಟ : ಆರು - ಸಂ : ಎಸ್ . ಶಿವಣ್ಣ 
೧೨ . ಸಂಕೀರ್ಣ ವಚನಸಂಪುಟ : ಏಳು - ಸಂ : ಡಾ . ವೀರಣ್ಣ ರಾಜೂರ 
೧೩ . ಸಂಕೀರ್ಣ ವಚನಸಂಪುಟ : ಎಂಟು - ಸಂ : ಡಾ . ವೀರಣ್ಣ ರಾಜೂರ 
೧೪ . ಸಂಕೀರ್ಣ ವಚನಸಂಪುಟ : ಒಂಬತ್ತು - ಸಂ : ಡಾ . ವೀರಣ್ಣ ರಾಜೂರ 
೧೫. ವಚನ ಪರಿಭಾಷಾಕೋಶ - ಸಂ : ಡಾ . ಎನ್ . ಜಿ . ಮಹಾದೇವಪ್ಪ 


ಬಸವಣ್ಣನವರ ವಚನಸಂಪುಟ 


ಸಂಪಾದಕ 
- ಡಾ . ಎಂ . ಎಂ . ಕಲಬುರ್ಗಿ 
ವಿಶ್ರಾಂತ ಕುಲಪತಿಗಳು , ಕನ್ನಡ ವಿಶ್ವವಿದ್ಯಾಲಯ , ಹಂಪಿ 


ಕರ್ನಾಟಕ ಸರ್ಕಾರ 
ಕನ್ನಡ ಪುಸ್ತಕ ಪ್ರಾಧಿಕಾರ 

ಬೆಂಗಳೂರು 


BASAVANNANAVARA VACHANASAMPUTA : Complete Vachanas 
of Shree Basavanna , Ed . by Dr. M . M .Kalburgi, Ex - Vice Chancellor, 
Kannada University , Hampi and Published by The Administrative 
Officer, Kannada Pusthaka Pradhikara (Kannada Book Authority ), 
Pampa Mahakavi Road , Chamarajpet , Bangalore - 560 018 


ISBN : 81 - 7713- 098- 6 


Pp . XXXviii + 436 


ಹಕ್ಕುಗಳನ್ನು ಕಾಯ್ದಿರಿಸಿದೆ 


ಪ್ರಥಮ ಮುದ್ರಣ : ೧೯೯೩ 
ದ್ವಿತೀಯ ಪರಿಷ್ಕೃತ ಮುದ್ರಣ : ೨೦೦೧ 


ಪ್ರತಿ : ಐದು ಸಾವಿರ 


ಬೆಲೆ : ರೂ . ೮೫೦/ 

( ೧೫ ಸಂಪುಟಗಳ ಸೆಟ್ ) . 


ಅಕ್ಷರ ಜೋಡಣೆ : 
ಮನೋಹರ ಮುದ್ರಣಾಲಯ , ಧಾರವಾಡ 


ಮುದ್ರಣ : 
ಆದಿತ್ಯ ಪ್ರಿಂಟರ್ 
೨೯ , ೧ನೇ ' ಬಿ' ಮುಖ್ಯರಸ್ತೆ 
ಸುಧಾಮನಗರ , ಲಾಲ್‌ಬಾಗ್ ರಸ್ತೆ 
ಬೆಂಗಳೂರು - ೫೬೦ ೦೨೬ 
ದೂರವಾಣಿ : ೨೨೭೫೭೧೨ 


ಸಮಗ್ರ ವಚನಸಾಹಿತ್ಯದ ಜನಪ್ರಿಯ ಆವೃತ್ತಿ ಪ್ರಕಟನ ಯೋಜನೆ 


ಸಂಪಾದಕ ಮಂಡಳಿ 


ಪ್ರಧಾನ ಸಂಪಾದಕರು 

ಡಾ . ಎಂ . ಎಂ . ಕಲಬುರ್ಗಿ 
ವಿಶ್ರಾಂತ ಕುಲಪತಿಗಳು , ಕನ್ನಡ ವಿಶ್ವವಿದ್ಯಾಲಯ , ಹಂಪಿ 


ಸದಸ್ಯರು 

ಡಾ . ಎಂ . ಚಿದಾನಂದಮೂರ್ತಿ 
ವಿಶ್ರಾಂತ ಕನ್ನಡ ಪ್ರಾಧ್ಯಾಪಕರು, ಬೆಂಗಳೂರು ವಿಶ್ವವಿದ್ಯಾಲಯ , ಬೆಂಗಳೂರು 


ಡಾ . ಸಿ . ಪಿ . ಕೃಷ್ಣಕುಮಾರ 
ವಿಶ್ರಾಂತ ಕನ್ನಡ ಪ್ರಾಧ್ಯಾಪಕರು , ಮೈಸೂರು ವಿಶ್ವವಿದ್ಯಾಲಯ , ಮೈಸೂರು 


ಡಾ . ಎಸ್ . ವಿದ್ಯಾಶಂಕರ 
ವಿಶ್ರಾಂತ ಕನ್ನಡ ಪ್ರಾಧ್ಯಾಪಕರು, ಬೆಂಗಳೂರು ವಿಶ್ವವಿದ್ಯಾಲಯ , ಬೆಂಗಳೂರು 


ಎಸ್ . ಶಿವಣ್ಣ 
ವಿಶ್ರಾಂತ ಸಂಪಾದಕರು , ಬೆಂಗಳೂರು ವಿಶ್ವವಿದ್ಯಾಲಯ , ಬೆಂಗಳೂರು 


ಕೆ . ಸಿ . ರಾಮಮೂರ್ತಿ 
ನಿರ್ದೆಶಕರು , ಕನ್ನಡ ಮತ್ತು ಸಂಸ್ಕೃತಿ ನಿರ್ದೆಶನಾಲಯ , ಬೆಂಗಳೂರು : 


ಮುನ್ನುಡಿ 
ಎಸ್ . ಎಂ . ಕೃಷ್ಣ 
ಮುಖ್ಯಮಂತ್ರಿಗಳು 


ಕನ್ನಡನಾಡಿನ ಪ್ರಥಮ ಪ್ರಜಾಸಾಹಿತ್ಯವಾಗಿರುವ ವಚನವಾಯ ನಮ್ಮ 
ಪರಂಪರೆಯ ಅಪೂರ್ವ ಸಾಂಸ್ಕೃತಿಕ ಆಸ್ತಿಯೆನಿಸಿದೆ. ಅನೇಕ ಜನ ವಿದ್ವಾಂಸರು , 
ಅನೇಕ ಸಂಸ್ಥೆಗಳು ಈ ಸಾಹಿತ್ಯವನ್ನು ಬೆಳಕಿಗೆ ತರಲು ಕಳೆದ ನೂರು ವರ್ಷಗಳಿಂದ 
ದುಡಿಯುತ್ತ ಬಂದುದು, ಇದರ ವ್ಯಾಪಕತೆಯ ದ್ಯೋತಕವಾಗಿದೆ. ಹೀಗೆ 
ಪ್ರಕಟವಾಗಿದ್ದ ಮತ್ತು ಅಪ್ರಕಟಿತ ಸ್ಥಿತಿಯಲ್ಲಿದ್ದ ಈ ಸಾಹಿತ್ಯದ ದ್ವಿತೀಯ ಆವೃತ್ತಿಯನ್ನು 
ವಚನ ಪರಿಭಾಷಾಕೋಶವೂ ಒಳಗೊಂಡಂತೆ ೧೫ ಸಂಪುಟಗಳ ಮೂಲಕ 
ಕರ್ನಾಟಕ ಸರ್ಕಾರ ಹೊರತರುತ್ತಿರುವುದು , ನಮ್ಮ ಸಾಹಿತ್ಯ ಪ್ರಕಟಣೆಯ 
ಇತಿಹಾಸದಲ್ಲಿ ಒಂದು ಗಣ್ಯ ಸಾಧನೆಯೆಂದೇ ಹೇಳಬೇಕು. ಈ ಪ್ರಜಾಸಾಹಿತ್ಯವನ್ನು 
ಪ್ರಜೆಗಳಿಗೆ ಮುಟ್ಟಿಸುವುದು ತನ್ನ ಕರ್ತವ್ಯವೆಂದು ಭಾವಿಸಿ , ಕರ್ನಾಟಕದ 
ಪ್ರಜಾಸರ್ಕಾರ ಈ ಕೆಲಸವನ್ನು ಪೂರೈಸಿದೆ. 

ವಚನಸಾಹಿತ್ಯಕ್ಕೆ ನಮ್ಮ ನಾಡಿನಲ್ಲಿ ಸುಮಾರು ೮೦೦ ವರ್ಷಗಳ 
ಇತಿಹಾಸವಿದೆ. ಈವರೆಗೆ ಬಸವಯುಗದ ಬರವಣಿಗೆಯನ್ನು ಹೊರತರಲು 
ವಿದ್ವಾಂಸರು ಹೆಚ್ಚು ಗಮನಕೊಟ್ಟಿದ್ದರು . ಈ ಯೋಜನೆ ಅದನ್ನೂ ಒಳಗೊಂಡು, 
ಬಸವೋತ್ತರ ಯುಗದ ಮೇಲೆಯೂ ಒತ್ತುಕೊಟ್ಟುದು ವಿಶೇಷವೆನಿಸಿದೆ. ಇದರಿಂದಾಗಿ 
ಈ ಯೋಜನೆಗೆ ಒಂದು ಸಾಹಿತ್ಯ ಪ್ರಕಾರದ ಪ್ರಕಟಣೆ ” ಎಂಬ ಕೀರ್ತಿ ಸಲ್ಲುತ್ತದೆ . 

ವಚನವೆಂಬುದು ಚಳುವಳಿ ಸಾಹಿತ್ಯಪ್ರಕಾರವಾಗಿದೆ . ಆತ್ಮ ಕಲ್ಯಾಣದೊಂದಿಗೆ 
ಸಮಾಜಕಲ್ಯಾಣವನ್ನೂ ಕಾರ್ಯಗತಗೊಳಿಸಲು ಹೋರಾಡಿ ಮಡಿದ ಹುತಾತ್ಮರ 
ಸಾಹಿತ್ಯವಿದು. ರಾಜಸತ್ತೆ , ಪುರೋಹಿತಸತ್ತೆ , ಪುರುಷಸತ್ತೆಗಳೆಂಬ ಪ್ರತಿಗಾಮಿ 
ಸತ್ತೆಗಳ ವಿರುದ್ಧ ಕರ್ನಾಟಕದ ಎಲ್ಲ ಸಮಾಜದ ಜನರು ನಡೆಸಿದ ಹೋರಾಟದ 
ಉಪನಿಷ್ಪತ್ತಿಯಾದ ಈ ಸಾಹಿತ್ಯದಲ್ಲಿ ಜೀವಪರಧ್ವನಿಗಳು ದಟ್ಟವಾಗಿ ಕೇಳಿಸುತ್ತವೆ. 
ಪ್ರಾಚೀನ ಕರ್ನಾಟಕದ ಬೌದ್ದಿಕ ಶ್ರಮದ ವಿದ್ವತ್ ಜನತಾಸಾಹಿತ್ಯಕ್ಕಿಂತ ದೈಹಿಕ 
ಶ್ರಮದ ಜನತಾಸಾಹಿತ್ಯ ಹೇಗೆ ಭಿನ್ನವಾಗಿದೆಯೆಂಬುದನ್ನು ಕಾಣಬೇಕಾದರೆ ನಾವು 
ಈ ಸಾಹಿತ್ಯಕ್ಕೆ ಮೊರೆಹೊಗಬೇಕು. 

“ವಿಪ್ರ ಮೊದಲು ಅಂತ್ಯಜ ಕಡೆಯಾಗಿ ” ಸಮಾಜದ ಎಲ್ಲ ವರ್ಗದ 
ಸ್ತ್ರೀ - ಪುರುಷರ ಸಂಕೀರ್ಣ ಧ್ವನಿಗಳು ಇದರಲ್ಲಿ ತುಂಬ ಕಲಾತ್ಮಕವಾಗಿ 


ಎರಕಗೊಂಡಿವೆ . ಹೀಗಾಗಿ ಸಮಗ್ರ ಕರ್ನಾಟಕದ ಪ್ರಾತಿನಿಧಿಕ ಧ್ವನಿಯೆನಿಸಿದ ಈ 
ಸಾಹಿತ್ಯದ ಪ್ರಕಟನೆಯು ತನ್ನ ಕರ್ತವ್ಯದ ಭಾಗವೆಂದು ಭಾವಿಸಿರುವ ಕರ್ನಾಟಕ 
ಸರ್ಕಾರ , ಅದನ್ನು ಸುಲಭ ಬೆಲೆಯಲ್ಲಿ ಜನತೆಗೆ ನೀಡುತ್ತಿದೆ . 

ಈ ಯೋಜನೆಯ ನೇತೃತ್ವ ವಹಿಸಿ ದುಡಿದ ಡಾ . ಎಂ . ಎಂ . ಕಲಬುರ್ಗಿ 
ಅವರ ಶ್ರದೆಯನ್ನು ಸಂಪಾದಕ ಮಂಡಳಿಯ ಮಾರ್ಗದರ್ಶನವನ್ನು , ಸಂಪಾದಕರ 
ಶ್ರಮವನ್ನು ಸ್ಮರಿಸುತ್ತ , ಈ ಐತಿಹಾಸಿಕ ಪ್ರಕಟನೆಯ ಪರಿಷ್ಕತ ದ್ವಿತೀಯ ಆವೃತ್ತಿ 
ಸಂಪುಟಗಳನ್ನು ಕನ್ನಡ ಜನತೆಗೆ ಅರ್ಪಿಸುತ್ತೇನೆ. 


ಬಿನ್ನಹ 
ರಾಣಿ ಸತೀಶ್ 
ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


ಸಾಹಿತ್ಯಕ್ಕೆ ಸಾಹಿತ್ಯ , ಶಾಸ್ತ್ರಕ್ಕೆ ಶಾಸ್ತ್ರವಾಗಿರುವ ವಚನವಾಯ ನಮ್ಮ 
ಪರಂಪರೆಯ ಅಪೂರ್ವ ಸೃಷ್ಟಿಯಾಗಿದೆ; ಅತ್ಯಪೂರ್ವ ಆಸ್ತಿಯೆನಿಸಿದೆ. ಪಂಡಿತರ 
ಮಾರ್ಗಸಾಹಿತ್ಯಕ್ಕೆ ಪ್ರತಿಯಾಗಿ ಸಾಮಾನ್ಯರ ಈ ದೇಶೀಸಾಹಿತ್ಯ ಹೊರಹೊಮ್ಮಿದ್ದು 
೧೨ನೆಯ ಶತಮಾನದಲ್ಲಿ ಕಲಚುರಿಗಳ ರಾಜಧಾನಿಯಾಗಿದ್ದ ಕಲ್ಯಾಣದಲ್ಲಿ; 
ಬಸವಾದಿ ಶರಣರ ಚಳುವಳಿಯಲ್ಲಿ. 
* ಮೂಲತಃ ಭಾರತೀಯರದು ಆತ್ಮ ಪರಮಾತ್ಮನಾಗಬೇಕೆಂಬ ವ್ಯಕ್ತಿಕೇಂದ್ರಿತ 
ಸಿದ್ದಾಂತ, ಶರಣರು ಇದನ್ನು ಸಮಾಜಕೇಂದ್ರಿತ ಸಿದ್ದಾಂತಕ್ಕೆ ವಿಸ್ತರಿಸಿದರು. ಹೀಗಾಗಿ 
ವ್ಯಕ್ತಿ ಕಲ್ಯಾಣದ ಜೊತೆ ಸಮಾಜಕಲ್ಯಾಣವೂ ಈ ಚಳುವಳಿಯ ಮುಖ್ಯ 
ಲಕ್ಷಣವೆನಿಸಿತು. ಸಾಹಿತ್ಯ ಸಾಹಿತ್ಯಕ್ಕಾಗಿ ಅಲ್ಲ , ವ್ಯಕ್ತಿ ಪರಿವರ್ತನೆಗಾಗಿ , ಸಮಾಜ 
ಪರಿವರ್ತನೆಗಾಗಿಯೆಂಬ ಸಿದ್ದಾಂತ ಇಲ್ಲಿ ಅರ್ಥ ಪಡೆಯಿತು. 

೧೨ನೆಯ ಶತಮಾನದ ಹೊತ್ತಿಗೆ, ಶೂದ್ರಜೀವ ದೇವನಾಗಲಾರನೆಂಬ 
ಸಿದ್ದಾಂತ ಸ್ಥಾಪಿತವಾಗಿದ್ದಿತು. ಸಮಾಜದಲ್ಲಿ ಪುರುಷ- ಸ್ತ್ರೀ , ಪ್ರಭು- ಪ್ರಜೆ, 
ಬ್ರಾಹ್ಮಣ- ಶೂದ್ರರಲ್ಲಿ ಸಮಾನತೆ ಸಾಧ್ಯವಿಲ್ಲವೆಂಬ ಭೇದಸಂಸ್ಕೃತಿಯೂ 
ನಿರ್ಮಾಣವಾಗಿದ್ದಿತು. ಈಗ, ಶೂದ್ರನಿಗೂ ದೇವರಾಗುವ ಅರ್ಹತೆಯಿದೆ; ಸೀಗೆ 
ಪುರುಷನಷ್ಟು - ಪ್ರಜೆಗೆ ಪ್ರಭುವಿನಷ್ಟು - ಶೂದ್ರನಿಗೆ ಬ್ರಾಹ್ಮಣನಷ್ಟು 
ಅಧಿಕಾರವಿದೆಯೆಂದು ಶರಣರು ವಾದಿಸಿದರು. ಇದರ ಫಲವಾಗಿ , ಹೊಸ 
ಸಮಾಜವೊಂದು ಸೃಷ್ಟಿಯಾಯಿತು. ಇದರಿಂದಾಗಿ ಎಲ್ಲರೂ ಸ್ವತಂತ್ರರು, ಎಲ್ಲರೂ 
ಸಮಾನರು , ಎಲ್ಲರೂ ಸಹೋದರರೆಂಬ ತತ್ವ ಅನುಷ್ಠಾನಕ್ಕೆ ಬಂದಿತು. ಇದರ 
ಮುಂದುವರಿಕೆಯೆಂಬಂತೆ ಎಲ್ಲರೂ ದುಡಿಯಬೇಕು ಎಂಬ ಕಾಯಕತತ್ವ , ಎಲ್ಲರೂ 
ಹಂಚಿಕೊಂಡು ಉಣ್ಣಬೇಕು ಎಂಬ ದಾಸೋಹತತ್ವಗಳು ಆಕಾರ ಪಡೆದವು. 

ಹೊಸ ಸಮಾಜದ ಈ ಎಲ್ಲ ನೆಲೆಗಳನ್ನು ಗುರಿಯಿಟ್ಟು ಆಡಿದ ಶರಣರ 
ಮಾತು ವಚನವೆಂಬ ಸಾಹಿತ್ಯಪ್ರಕಾರವಾಗಿ ಮೂಡಿತು. ವರ್ಗಭೇದ, ವರ್ಣಭೇದ, 
ಲಿಂಗಭೇದವೆನ್ನದೆ ಎಲ್ಲ ಜನವರ್ಗದವರ ಸಾವಿರ ಸಾವಿರ ವಚನಗಳು ಈ 
ಕಾಲದಲ್ಲಿ ಸೃಷ್ಟಿಯಾದವು. ಆದರೆ ಒಮ್ಮೆಲೇ ತಲೆದೋರಿದ ಕಲ್ಯಾಣ 
ಕ್ರಾಂತಿಯಿಂದಾಗಿ ಈ ಸಾಹಿತ್ಯ ನಾಡಿನ ತುಂಬ ಹರಿದು ಹಂಚಿಹೊಯಿತು. 

ಹೀಗೆ ಹಂಚಿಹೋಗಿದ್ದ ಈ ಸಾಹಿತ್ಯವನ್ನು ೧೫- ೧೬ನೆಯ ಶತಮಾನಗಳಲ್ಲಿ 


ಶೋಧಿಸುವ, ಸಂಪಾದಿಸುವ ಪ್ರಯತ್ನ ನಡೆದು , ನೂರಾರು ಸಂಪಾದನ ಕೃತಿಗಳು 
ಹುಟ್ಟಿ ಬಂದು, ವಚನಸಾಹಿತ್ಯ ವೀರಶೈವ ಮಠಗಳಲ್ಲಿ ತಕ್ಕ ಮಟ್ಟಿಗೆ ರಕ್ಷಿಸಲ್ಪಟ್ಟಿತು. 
ದುರ್ದೈವದ ಸಂಗತಿಯೆಂದರೆ ಮಠಗಳಲ್ಲಿ ಪ್ರವೇಶ ಪಡೆದ ಸಂಸ್ಕೃತ 
ಭಾಷೆಯಿಂದಾಗಿ ಕನ್ನಡ ಭಾಷೆಯ ಈ ವಚನಗಳು ಅಲ್ಲಿ ಮೂಲೆ ಸೇರಿದವು. 

ಹೀಗೆಮೂಲೆಗುಂಪಾಗಿದ್ದ ವಚನಸಾಹಿತ್ಯವು ೨೦ನೆಯ ಶತಮಾನದಲ್ಲಿ 
ಅನೇಕ ಜನ ವಿದ್ವಾಂಸರ , ಹತ್ತಾರು ಸಂಸ್ಥೆಗಳ ಪ್ರಯತ್ನದ ಫಲವಾಗಿ 
ಪ್ರಕಟಣೆಗೊಳ್ಳುತ್ತ ಬಂದಿತು. ಈಗ ೧೨ನೆಯ ಶತಮಾನದ ಶರಣಸಾಹಿತ್ಯ 
ಪ್ರಕಟನೆಗೆ ಒತ್ತುಬಿದ್ದರೂ ಅದು ಬಿಡಿಬಿಡಿಯಾಗಿ ಪ್ರಕಟಣೆಗೊಂಡಿತು . ಆ 
ತರುವಾಯದ ಶರಣ ಸಾಹಿತ್ಯವಂತೂ ಉಪೇಕ್ಷೆಗೆ ಗುರಿಯಾಯಿತು. ಈ ಎರಡೂ 
ಕೊರತೆಗಳನ್ನು ನೀಗಿಸುವ ಉದ್ದೇಶದಿಂದ ಎಲ್ಲ ಶರಣರ ಎಲ್ಲ ವಚನಗಳನ್ನು 
ಸಂಪುಟ ಶ್ರೇಣಿಯಲ್ಲಿ ಪ್ರಕಟಿಸಲು ಕರ್ನಾಟಕ ಸರಕಾರ “ಸಮಗ್ರ ವಚನಸಾಹಿತ್ಯದ 
ಜನಪ್ರಿಯ ಆವೃತ್ತಿ ಪ್ರಕಟನ ಯೋಜನೆಯನ್ನು ಕೈಗೆತ್ತಿಕೊಂಡಿತು. 
- ಡಾ . ಎಂ . ಎಂ . ಕಲಬುರ್ಗಿಯವರ ಪ್ರಧಾನ ಸಂಪಾದಕತ್ವದಲ್ಲಿ ವ್ಯಾಪಕ 
ಕಾರ್ಯ ನಡೆದು , ೨೦ ಸಾವಿರ ವಚನ , ೧೦ ಸಾವಿರ ಪುಟಗಳನ್ನೊಳಗೊಂಡ 
೧೫ ಸಂಪುಟಗಳು ೧೯೯೩ರಲ್ಲಿ ಬೆಳಕು ಕಂಡವು. ಆಶ್ಚರ್ಯದ ಸಂಗತಿಯೆಂದರೆ 
ಇದರ ೫ ಸಾವಿರ ಪ್ರತಿಗಳು ಒಂದೇ ವರ್ಷದಲ್ಲಿ ಮಾರಾಟವಾಗಿ , ಜನರಿಂದ 
ಬೇಡಿಕೆ ಹೆಚ್ಚುತ್ತ ನಡೆಯಿತು. ಇದನ್ನು ಪೂರೈಸುವ ದಿಕ್ಕಿನಲ್ಲಿ ಪರಿಷ್ಕತ ದ್ವಿತೀಯ 
ಆವೃತ್ತಿ ಈಗ ಹೊರಬರುತ್ತಲಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವೆಯಾಗಿ 
ಕನ್ನಡದ ಈ ಅಪೂರ್ವ ಆಸ್ತಿಯನ್ನು ಕನ್ನಡ ಜನತೆಗೆ ಅರ್ಪಿಸುತ್ತೇನೆ. 


ನಿರ್ದೆಶಕರ ಮಾತು 

ಕೆ . ಸಿ . ರಾಮಮೂರ್ತಿ 
ನಿರ್ದೆಶಕರು , ಕನ್ನಡ ಮತ್ತು ಸಂಸ್ಕೃತಿ ನಿರ್ದೆಶನಾಲಯ 


ವಚನಸಾಹಿತ್ಯ , ಕರ್ನಾಟಕದ ಬಹುದೊಡ್ಡ ಸಾಂಸ್ಕೃತಿಕ ಸಂಪತ್ತು . ಪ್ರಾಚೀನ 
ಕರ್ನಾಟಕದ ಜನಸಾಮಾನ್ಯರ ಧ್ವನಿಯಾಗಿರುವ ಇದನ್ನು ಪ್ರಕಟಿಸುವುದು, ಪ್ರಸಾರ 
ಮಾಡುವುದು ಜನತಂತ್ರ ಸರಕಾರದ ಮುಖ್ಯ ಕರ್ತವ್ಯವಾಗಿದೆ . 

ಭಾರತದಲ್ಲಿ ಆತ್ರೋದ್ದಾರದ ಬಗ್ಗೆ ಉದಾತ್ತ ತತ್ವಗಳನ್ನು ಪ್ರತಿಪಾದಿಸುತ್ತ 
ಬಂದಿದ್ದರೂ ಸಮಾಜೋದ್ದಾರದ ಬಗ್ಗೆ ಉಪೇಕ್ಷೆ ಬೆಳೆದು , ಅಲ್ಲಿ ಶೋಷಣೆ 
ವರ್ಧಿಸುತ್ತ ಬಂದುದು ನಮ್ಮ ಇತಿಹಾಸದ ಒಂದು ವಿಪತ್ಯಾಸವೇ ಸರಿ . ೧೨ನೆಯ 
ಶತಮಾನದಲ್ಲಿ ಉಲ್ಬಣಗೊಂಡಿದ್ದ ಈ ವಿಷಮ ಪರಿಸ್ಥಿತಿಯನ್ನು ನಾಶಗೊಳಿಸಿ , 
ಸಮಸ್ಥಿತಿಯನ್ನು ಸಮಾಜದಲ್ಲಿ ತರಲು ಹೋರಾಡಿದವರು , ಕಲ್ಯಾಣದ ಶರಣರು. 
ಈ ಕಾರಕ್ಕಾಗಿ ಅವರು ಕೈಕೊಡ ಜನಪರ ಆಂದೋಲನ ನಮ್ಮ ದೇಶದ 
ಇತಿಹಾಸದಲ್ಲಿಯೇ ಒಂದು ವಿಶಿಷ್ಟ ಘಟನೆಯಾಗಿದೆ . 

ಭಾರತದಲ್ಲಿ ರಾಜಸತ್ತೆಯ ಸ್ಥಾಪನೆಗಾಗಿ ರಾಜರು, ಮತಸತ್ತೆಯ ಸ್ಥಾಪನೆಗಾಗಿ 
ಧರ್ಮಗಳು ಪರಸ್ಪರ ಸಂಘರ್ಷಕ್ಕಿಳಿದುದು ಸರ್ವಶ್ರುತ. ಆದರೆ ಸಾಮಾಜಿಕ 
ನ್ಯಾಯದ ಸ್ಥಾಪನೆಗಾಗಿ ಈ ರಾಜಸತ್ತೆ , ಮತಸತ್ತೆಗಳ ವಿರುದ್ದ ಸಮಾಜದ ವಿವಿಧ 
ಸ್ತರಗಳ ಜನತೆ , ಅದರಲ್ಲಿಯೂ ದೀನರು - ದಲಿತರು - ಮಹಿಳೆಯರು ಬೀದಿಗಿಳಿದು 
ನಡೆಸಿದ ಈ ಆಂದೋಲನ , ಇಪ್ಪತ್ತನೆಯ ಶತಮಾನವೂ ಆಶ್ಚರ್ಯಪಡುವ 
ಸಂಗತಿಯಾಗಿದೆ. 

- ಅಂದಿನ ಸನ್ನಿವೇಶಕ್ಕೆ ಅನುಗುಣವಾಗಿ ಧಾರ್ಮಿಕಕ್ಷೇತ್ರದಲ್ಲಿ ಅಂಕುರಿಸಿದ 
ಈ ಆಂದೋಲನ, ಸಾಮಾಜಿಕ ಕ್ಷೇತ್ರವನ್ನೂ ಆವರಿಸಿದ ಕಾರಣ , ಇದನ್ನು 
' ಸಮಾಜೋ ಧಾರ್ಮಿಕ ಆಂದೋಲನವೆಂದು ಗುರುತಿಸಲಾಗುತ್ತದೆ. 
ಸಮಾಜವೆನ್ನುವುದು ಸಂಕೀರ್ಣ ವ್ಯವಸ್ಥೆ , ಅದರ ಎಲ್ಲ ಸ್ತರಗಳನ್ನೂ ಎಲ್ಲ 
ಮಗ್ಗಲುಗಳನ್ನೂ ಬದಲಿಸಲು ಮಾಡಿದ ಪ್ರಯತ್ನವಾಗಿರುವುದರಿಂದ ಇದು ಒಂದು 
“ ಸಮಗ್ರ ಆಂದೋಲನ ' ವಾಗಿದೆ. ಈ ಆಂದೋಲನದ ನೇರ ಧ್ವನಿ , ವಚನಸಾಹಿತ್ಯ . 

ಹನ್ನೆರಡನೆಯ ಶತಮಾನದಲ್ಲಿ ಬಸವಣ್ಣನಿಂದಾಗಿ ವ್ಯಕ್ತಿ ಸ್ವಾತಂತ್ರ್ಯ ಪಡೆದ 
ಜನವರ್ಗವು ವ್ಯಕ್ತಪಡಿಸಿದ ಅಭಿಪ್ರಾಯ ಸ್ವಾತಂತ್ರದ ಫಲ , ಈ ಸಾಹಿತ್ಯ . 
ಹೀಗಾಗಿ ಇಲ್ಲಿ ಆತ್ಮವಿಮರ್ಶೆಯಷ್ಟೇ ವಿಪುಲವಾಗಿ ಸಮಾಜವಿಮರ್ಶೆಯನ್ನೂ 
ಕಾಣಬಹುದಾಗಿದೆ. ಅದರಲ್ಲಿಯೂ ವರ್ಣಭೇದ ನಿರಾಕರಣೆ, ವರ್ಗಭೇದ 


ನಿರಾಕರಣೆ, ಲಿಂಗಭೇದ ನಿರಾಕರಣೆಗಳಂಥ ವಿಚಾರಗಳು ಸ್ಫೋಟಗೊಂಡುದು 
ಲಕ್ಷಿಸತಕ್ಕ ಸಂಗತಿಯಾಗಿದೆ . ಇಲ್ಲಿ ಪುರುಷರಷ್ಟೇ ಪ್ರಧಾನವಾಗಿ ಮಹಿಳೆಯರೂ , 
ಕುಲಜರಷ್ಟೇ ಪ್ರಧಾನವಾಗಿ ಅಂತ್ಯಜರೂ , ಪ್ರಭುಗಳಷ್ಟೇ ಪ್ರಧಾನವಾಗಿ ಪ್ರಜೆಗಳೂ 
ಬಾಳಿದುದು, ಬರೆದುದು ಬಹುಶಃ ಜಗತ್ತಿನ ಇತಿಹಾಸದಲ್ಲಿಯೇ ಏಕೈಕ 
ಉದಾಹರಣೆಯಾಗಿದೆ. ಇಂಥ ವಿಚಾರಶೀಲರ ಅಂದರೆ ಇವರ ತತ್ವ- ಸಾಹಿತ್ಯಗಳ 
ಉತ್ತರಾಧಿಕಾರಿಗಳಾದುದು ನಮ್ಮ ಭಾಗ್ಯ ; ಇವರ ಸಾಹಿತ್ಯಸಂಪತ್ತನ್ನು ರಕ್ಷಿಸುವುದು , 
ಪ್ರಸಾರಮಾಡುವುದು ನಮ್ಮ ಕರ್ತವ್ಯ . ಈ ಕರ್ತವ್ಯದ ಭಾಗವಾಗಿ "ಸಮಗ್ರ 
ವಚನಸಾಹಿತ್ಯದ ಜನಪ್ರಿಯ ಆವೃತ್ತಿ ಪ್ರಕಟನ ಯೋಜನೆಯನ್ನು ಕರ್ನಾಟಕ 
ಸರಕಾರ ಕೈಗೆತ್ತಿಕೊಂಡಿತು. 

ಈವರೆಗೆ ವಚನಸಾಹಿತ್ಯ ಬಿಡಿಬಿಡಿಯಾಗಿ ಭಾಗಶಃ ಪ್ರಕಟವಾಗಿದ್ದಿತು , 
ಕೆಲವು ಭಾಗ ಅಪ್ರಕಟಿತ ಸ್ಥಿತಿಯಲ್ಲಿ ಉಳಿದಿದ್ದಿತು . ಇದೆಲ್ಲವನ್ನುಕ್ರೋಢೀಕರಿಸಿ, 
ಪರಿಷ್ಕರಿಸಿ ಪ್ರಕಟಿಸುವುದು ಶ್ರಮದ ಕೆಲಸ . ಡಾ . ಎಂ . ಎಂ . ಕಲಬುರ್ಗಿಯವರ 
ಪ್ರಧಾನ ಸಂಪಾದಕತ್ವದಲ್ಲಿ, ಅನೇಕ ಜನ ವಿದ್ವಾಂಸರ ಮತ್ತು ಸಂಪಾದಕ ಮಂಡಳಿ 
ಸದಸ್ಯರ ಸಂಯುಕ್ತ ಪರಿಶ್ರಮದಿಂದ ಈ ಬೃಹತ್ ಯೋಜನೆ ಪೂರ್ತಿಗೊಂಡುದು 
ಸಂತೋಷದ ಸಂಗತಿ . ಕನ್ನಡ ಮತ್ತು ಸಂಸ್ಕೃತಿ ನಿರ್ದೆಶನಾಲಯದ ಆಶ್ರಯದಲ್ಲಿ 
ಅಸ್ತಿತ್ವಕ್ಕೆ ಬಂದು , ನಿರ್ದಿಷ್ಟ ಅವಧಿಯಲ್ಲಿ ಪೂರ್ಣಗೊಂಡ ಈ ಐತಿಹಾಸಿಕ 
ಯೋಜನೆಗಾಗಿ ಸಂಬಂಧಪಟ್ಟ ಎಲ್ಲ ವಿದ್ವಾಂಸರನ್ನು ಅಭಿನಂದಿಸುತ್ತೇನೆ. ಕನ್ನಡ 
ಪುಸ್ತಕ ಪ್ರಾಧಿಕಾರದ ಮೂಲಕ ಪ್ರಕಟವಾಗುತ್ತಲಿರುವ ಈ ಪರಿಷ್ಕತ ದ್ವಿತೀಯ 
ಆವೃತ್ತಿ ಸಂಪುಟಗಳನ್ನು ಕನ್ನಡ ಜನತೆಗೆ ಅರ್ಪಿಸುತ್ತೇನೆ. 


ಪ್ರಕಾಶಕರ ಮಾತು 


ಪ್ರೊ . ಮಲ್ಲೇಪುರಂ ಜಿ . ವೆಂಕಟೇಶ 
ಅಧ್ಯಕ್ಷರು, ಕನ್ನಡ ಪುಸ್ತಕ ಪ್ರಾಧಿಕಾರ 


ಸಮಗ್ರ ವಚನ ಸಂಪುಟಗಳ ಪರಿಷ್ಕೃತ ಆವೃತ್ತಿ ಪ್ರಕಟಣೆ ಕರ್ನಾಟಕ 
ಸಾಂಸ್ಕೃತಿಕ ಇತಿಹಾಸದಲ್ಲಿ ನಡೆದಿರುವ ಒಂದು ದಿವ್ಯಘಟನೆ . ವಚನಸಾಹಿತ್ಯದ 
ಪ್ರಕಟಣೆಗೆ ಸುಮಾರು ಎಂಬತ್ತು ವರ್ಷಗಳ ಇತಿಹಾಸವಿದೆ. ವಚನಪಿತಾಮಹ 
ಶ್ರೀ ಫ. ಗು . ಹಳಕಟ್ಟಿ ಅವರಿಂದ ಪ್ರಕಟಣೆಯ ದಿವ್ಯಘಟನೆ ಆರಂಭಗೊಂಡಿತು. 
ಇದೀಗ ಡಾ . ಎಂ . ಎಂ . ಕಲಬುರ್ಗಿಯವರ ಪ್ರಧಾನ ಸಂಪಾದಕತ್ವದ ಮೂಲಕ 
ಸಹಸ್ರಮಾನದ ಸೂರ್ಯೋದಯದ ವೇಳೆಗೆ ಇದು ಒಂದು ಪೂರ್ಣ ಘಟ್ಟಕ್ಕೆ 
ಬಂದಿದೆ. ಶರಣ ಸಾಹಿತ್ಯದ ಪ್ರಕಟಣೆಯ ಇತಿಹಾಸದಲ್ಲಿ ಇದು ಚಾರಿತ್ರಿಕ 
ಘಟನೆಯೇ ಸರಿ. ಈ ನಡುವೆ ವಚನಸಾಹಿತ್ಯದ ಸಹಸ್ರಾರು ಬಿಡಿ ಪ್ರಕಟಣೆಗಳು 
ಹೊರಬಂದಿವೆ. ವಿಶ್ವವಿದ್ಯಾಲಯಗಳು , ಖಾಸಗಿ ಸಂಸ್ಥೆಗಳು , ಮಠಗಳು , ಶಿಕ್ಷಣ 
ಕೇಂದ್ರಗಳು , ಖಾಸಗಿ ಪ್ರಕಾಶಕರು, ಆಸಕ್ತ ಲೇಖಕರು ಬಿಡಿಬಿಡಿಯಾಗಿ 
ವಚನಸಾಹಿತ್ಯದ ಪ್ರಕಟಣೆಗಳನ್ನು ಹೊರತಂದಿದ್ದಾರೆ . ನಾವು ಪ್ರೀತಿಯಿಂದ 
ಇವರನ್ನೆಲ್ಲ ಈ ಹೊತ್ತಿನಲ್ಲಿ ನೆನೆಯುವುದು , ಆ ಪಾತ್ರಃಸ್ಮರಣೀಯರ ಹಾದಿಯಲ್ಲಿ 
ಮುನ್ನಡೆಯುವುದು ನಮ್ಮ ಸಾಂಸ್ಕೃತಿಕ ಕರ್ತವ್ಯ. 

ಸಮಗ್ರ ವಚನ ಸಂಪುಟಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ 
೧೯೯೩ರಲ್ಲಿ ಪ್ರಕಟಗೊಂಡಿದ್ದವು. ಆ ಸಂಪುಟಗಳು ಪ್ರಕಟವಾದ ವರ್ಷವೇ 
ಕನ್ನಡಿಗರ ಮನೆಯನ್ನು ಸೇರಿಕೊಂಡವು. ಆದರೆ , ಸಂಪುಟಗಳ ಬೇಡಿಕೆ 
ಮಹಾಜನರಿಂದ ಇದ್ದೇ ಇತ್ತು. ಆನಂತರ ಕರ್ನಾಟಕ ಸರ್ಕಾರ ಪರಿಷ್ಕೃತ ಆವೃತ್ತಿಗೆ 
ತಾತ್ವಿಕ ಒಪ್ಪಿಗೆ ನೀಡಿತು. ಹೀಗೆ ಒಪ್ಪಿಗೆ ನೀಡಿದ ಸಂಸ್ಕೃತಿ ಸಂಪನ್ನರೂ 
ಮುಖ್ಯಮಂತ್ರಿಗಳೂ ಆದ ಸನ್ಮಾನ್ಯ ಶ್ರೀ ಎಸ್ . ಎಂ . ಕೃಷ್ಣ ಅವರನ್ನು ತುಂಬು 
ಹೃದಯದಿಂದ ಈ ಪ್ರಕಟಣೆಯ ದಿವ್ಯಘಟನೆಯ ಹೊತ್ತಿನಲ್ಲಿ ಸ್ಮರಿಸಿಕೊಳ್ಳುತ್ತೇನೆ. 
ಅನಂತರ ನಾಡಿನ ಶ್ರೇಷ್ಠ ವಿದ್ವಾಂಸರಾದ ಡಾ . ಎಂ . ಎಂ . ಕಲಬುರ್ಗಿ ಅವರ 
ಪ್ರಧಾನ ಸಂಪಾದಕತ್ವದಲ್ಲಿ ವಚನ ಸಂಪುಟಗಳ ಪರಿಷ್ಕೃತ ಆವೃತ್ತಿ ಸಿದ್ದಗೊಂಡವು. 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಈ ಸಂಪುಟಗಳನ್ನು ಪ್ರಕಟಿಸಬೇಕಿತ್ತು . 
ಆದರೆ , ಆ ಕಾರ್ಯವನ್ನು ಕನ್ನಡ ಪುಸ್ತಕ ಪ್ರಾಧಿಕಾರಕ್ಕೆ ಒಪ್ಪಿಸಿದ್ದು ಕನ್ನಡ ಮತ್ತು 
ಸಂಸ್ಕೃತಿ ಇಲಾಖೆಯ ಔದಾರ್ಯ ; ಅದನ್ನು ಪಡೆದು ಪ್ರಕಟಿಸುತ್ತಿರುವುದು ಪುಸ್ತಕ 
ಪ್ರಾಧಿಕಾರದ ಭಾಗ್ಯ . ಈ ಭಾಗ್ಯಕ್ಕೆ ಕಾರಣರಾದವರು ಕನ್ನಡ ಮತ್ತು ಸಂಸ್ಕೃತಿ 


ಇಲಾಖೆಯ ಸಚಿವೆಯರಾದ ಮಾನ್ಯ ಶ್ರೀಮತಿ ರಾಣಿ ಸತೀಶ್ ಮತ್ತು ಕನ್ನಡ 
ಮತ್ತು ಸಂಸ್ಕೃತಿ ನಿರ್ದೆಶನಾಲಯದ ನಿರ್ದೇಶಕರಾದ ಶ್ರೀ ಕೆ. ಸಿ. ರಾಮಮೂರ್ತಿ. 
ಇವರಿಬ್ಬರ ಆಸಕ್ತಿಯ ಫಲ ಈ ಕಾರ್ಯವನ್ನು ಆಗುಗೊಳಿಸಿತು. ಕನ್ನಡ ಮತ್ತು 
ಸಂಸ್ಕೃತಿ ಇಲಾಖೆಯ ಮಾನ್ಯ ಸಚಿವೆಯರ ಆಪ್ತ ಕಾರ್ಯದರ್ಶಿ 
ಡಾ . ಎ . ಆರ್ . ಮಂಜುನಾಥ್ , ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರ್ಯದರ್ಶಿ 
ಶ್ರೀ ಸಿ . ಎಸ್ . ಕೇದಾರ್ , ಕನ್ನಡ ಸಂಸ್ಕೃತಿ ನಿರ್ದೆಶನಾಲಯದ ಜಂಟಿ ನಿರ್ದೇಶಕ 
ಶ್ರೀ ಕಾ . ತ. ಚಿಕ್ಕಣ್ಣ ಪ್ರಕಟಣೆಯ ವಿವಿಧ ಹಂತಗಳಲ್ಲಿ ನನಗೆ ನೆರವಾಗಿದ್ದಾರೆ. 
ಈ ಮೇಲಿನ ಎಲ್ಲ ಮಹನೀಯರಿಗೂ ಕನ್ನಡ ಪುಸ್ತಕ ಪ್ರಾಧಿಕಾರವು ಅನನ್ಯವಾದ 
ಕೃತಜ್ಞತೆಯನ್ನು ಅರ್ಪಿಸುತ್ತದೆ . 

- ಸಮಗ್ರವಚನ ಸಂಪುಟಗಳ ಪರಿಷ್ಕತ ಆವೃತ್ತಿಯ ಸಂಪಾದಕ ಮಂಡಳಿಯ 
ವಿದ್ವಾಂಸರಾದ ಡಾ . ಎಂ . ಎಂ . ಕಲಬುರ್ಗಿ , ಡಾ . ಎಂ . ಚಿದಾನಂದಮೂರ್ತಿ, 
ಡಾ . ಸಿ . ಪಿ . ಕೃಷ್ಣಕುಮಾರ್ , ಡಾ . ಎಸ್ . ವಿದ್ಯಾಶಂಕರ್ , ಎಸ್ . ಶಿವಣ್ಣ 
ಇವರನ್ನು , ಕನ್ನಡ ಪುಸ್ತಕ ಪ್ರಾಧಿಕಾರದ ಮೂಲಕ ಹೊರತರಲು ಒಪ್ಪಿಗೆ ನೀಡಿದ 
ಪುಸ್ತಕ ಪ್ರಾಧಿಕಾರದ ಸ್ಥಾಯಿಸಮಿತಿ ಸದಸ್ಯರಾದ ಪ್ರೊ . ರಾಮೇಗೌಡ, 
ಶ್ರೀ ಆರ್ . ಜಿ . ಹಳ್ಳಿ ನಾಗರಾಜ್ , ಪ್ರೊ . ಸಿದ್ದಪ್ಪ ಉತ್ನಾಳ್ , ಶ್ರೀ ಛಾಯಾಪತಿ 
ಮತ್ತು ಶ್ರೀಮತಿ ಇಂದಿರಾ ಶಿವಣ್ಣ ಇವರನ್ನು ತುಂಬು ಮನಸ್ಸಿನಿಂದ ನೆನೆಯುತ್ತೇನೆ. 
ಹದಿನೈದು ಸಂಪುಟಗಳ ಅಕ್ಷರ ಜೋಡಣೆ ಮಾಡಿಕೊಟ್ಟವರನ್ನು , ಬಹು ಅಂದವಾಗಿ 
ಮುದ್ರಿಸಿದವರನ್ನು , ಸುಂದರವಾಗಿ ಮತ್ತು ಆಕರ್ಷಕವಾಗಿ ಸಂಪುಟಗಳನ್ನು 
ಬೈಂಡ್ ಮಾಡಿಕೊಟ್ಟವರನ್ನು , ಮುಖಪುಟ ವಿನ್ಯಾಸ ಮಾಡಿಕೊಟ್ಟವರನ್ನು , 
ತುಂಬು ಪ್ರೀತಿಯಿಂದ ನೆನೆಯುವುದು ನನ್ನ ಕರ್ತವ್ಯ . ಇವರ ಮುದ್ರಣ ಪರಿಣತಿಯ 
ಫಲ ಈ ಸಂಪುಟಗಳಿಗೆ ದೊರಕಿ ಅಂದವಾಗಲು ಕಾರಣವಾಗಿದೆ . ಪುಸ್ತಕ 
ಪ್ರಾಧಿಕಾರದ ಆಡಳಿತಗಾರರಾದ ಶ್ರೀ ಬಲವಂತರಾವ್ ಪಾಟೀಲ ನನ್ನೊಡನೆ 
ಉದ್ದಕ್ಕೂ ಸಹಕರಿಸಿದ್ದಾರೆ . ಈ ಮೇಲೆ ಹೆಸರಿಸಿದ ಎಲ್ಲ ಮಹನೀಯರನ್ನು 
ಕೃತಜ್ಞತಾಪೂರ್ವಕವಾಗಿ ನೆನೆಯುತ್ತೇನೆ. 

ಕನ್ನಡ ಪುಸ್ತಕ ಪ್ರಾಧಿಕಾರವು ಪ್ರಕಟಿಸುತ್ತಿರುವ ಸಮಗ್ರ ವಚನ ಸಂಪುಟಗಳನ್ನು 
ಕನ್ನಡದ ಮಹಾಜನತೆ ಪ್ರೀತಿಯಿಂದ ಸ್ವೀಕರಿಸಬೇಕೆಂದು ಬೇಡುತ್ತೇನೆ. 


ಸಂಪಾದಕೀಯ 


- 
. 


ಡಾ . ಎಂ . ಎಂ . ಕಲಬುರ್ಗಿ 

ಪ್ರಧಾನ ಸಂಪಾದಕರು 


ಕರ್ನಾಟಕದ ಇತಿಹಾಸದಲ್ಲಿ ಶಿವಶರಣರ ಚಳುವಳಿ ಒಂದು ಅಪೂರ್ವ ಘಟನೆ , 
ವಚನಗಳ ಸೃಷ್ಟಿ ಒಂದು ಅನನ್ಯ ಪ್ರಯೋಗ, ಸಮಾಜದ ಎಲ್ಲ ವರ್ಗ , ಎಲ್ಲ ವರ್ಣಗಳ 
ಜನಸಮುದಾಯ ಬಸವಣ್ಣನವರ ನೇತೃತ್ವದಲ್ಲಿ ಕೈಗೊಂಡಿದ್ದ ವ್ಯಕ್ತಿಕಲ್ಯಾಣ ಮತ್ತು 
ಸಮಾಜಕಲ್ಯಾಣ ಚಳುವಳಿಯ ಸೃಷ್ಟಿಯೆನಿಸಿದ ಈ ವಚನಗಳು , ಜಾಗತಿಕ ಸಾಹಿತ್ಯದ 
ಮಹತ್ವಪೂರ್ಣ ಭಾಗವೆನಿಸಿವೆ. 

' ವಚನ' ಶಬ್ದಕ್ಕೆ ಇಲ್ಲಿ ಗದ್ಯ ಸಾಹಿತ್ಯಪ್ರಕಾರವೆಂದು ಅರ್ಥವಲ್ಲ: ಪ್ರತಿಜ್ಞೆ ಆತ್ಮಸಾಕ್ಷಿಯ 
ಮಾತು ಎಂದು ಅರ್ಥ. ನಡೆ ಹೇಗೇ ಇರಲಿ , ನುಡಿ ಮಾತ್ರ ಕಲಾತ್ಮಕವಾಗಿದ್ದುದು 
`ರಚನೆ' ಯಾದರೆ , ನಡೆದಂತೆ ನುಡಿದ ಆತ್ಮಸಾಕ್ಷಿಯ ವಾಣಿ ' ವಚನ' ವೆನಿಸುತ್ತದೆ . 

ವಚನಗಳು ಆಚಾರ್ರ ಸಾಹಿತ್ಯವಲ್ಲ , ಅನುಭಾವಿಗಳ ಸಾಹಿತ್ಯ , ಆಚಾರರು 
ಜೀವಿಸಿರುವಾಗಲೇ ತಮ್ಮ ವಿಚಾರಗಳನ್ನು ಬರೆದು, ಅವುಗಳಿಗೆ ಸಂವಿಧಾನಾತ್ಮಕ ಮುದ್ರೆ 
ಒತ್ತುತ್ತಾರೆ . ಅನುಭಾವಿಗಳು ಮಾತ್ರ ತಮ್ಮ ಚಿಂತನೆಯನ್ನು ಹೃದಯದಿಂದ ಹೃದಯಕ್ಕೆ 
ಮುಟ್ಟುವಂತೆ ಬಿಡಿಮಾತುಗಳ ಮೂಲಕ ಹೇಳುತ್ತಾರೆ . ಬಿಡಿಮುತ್ತುಗಳಂತೆ ಸೂರೆಯಾದ 
ಅವುಗಳನ್ನು ಸಂಗ್ರಹಿಸುವ , ಸಂಕಲಿಸುವ , ಸಂಪಾದಿಸುವ ಕೆಲಸವನ್ನು ಉತ್ತರಕಾಲೀನ 
ಅನುಯಾಯಿಗಳು ಮಾಡುತ್ತಾರೆ . ಏಸುವಿನ ವಾಣಿಯಾದ ಬೈಬಲ್ , ಮಹಮ್ಮದನ 
ಉಪದೇಶವಾದ ಕುರಾನ್ , ಬುದ್ಧನ ಬೋಧೆಯಾದ ತ್ರಿಪಿಟಕ , ಶರಣರ ಸಂದೇಶವಾದ 
ವಚನಕೃತಿಗಳು ಈ ಬಗೆಯ ಉತ್ತರಕಾಲೀನ ಸಂಕಲನಗಳಾಗಿವೆ. 

ಮೂಲತಃ ವಚನನಿಧಿ ಜನರಿಂದ , ಜನರಿಗಾಗಿ ಹುಟ್ಟಿ , ಜನರ ಮಧ್ಯದಲ್ಲಿ ಬಾಳಿದ 
ಸಾಹಿತ್ಯವಾಗಿದೆ. ಹೀಗಾಗಿ ಹನ್ನೆರಡರಿಂದ ಹದಿನೈದನೆಯ ಶತಮಾನಕ್ಕೆ ಬರುವಷ್ಟರಲ್ಲಿ 
ಅದಕ್ಕೆ ವಿಪುಲ ಭಿನ್ನಪಾಠಗಳು ಹುಟ್ಟಿಕೊಂಡವು. ಆಮೇಲೆ ಸಂಕಲನ- ಸಂಪಾದನ 
ಕಾಲ್ಯದಿಂದಾಗಿ ಕೆಲವೊಮ್ಮೆ ಪ್ರಕ್ಷಿಪ್ತ ವಚನಗಳೂ ತಲೆಯೆತ್ತಿದವು. ಈ ಗೊಂದಲ 
ಕಾರಣವಾಗಿ ಕವಿಸಾಹಿತ್ಯಕ್ಕಿಂತ ವಚನಸಾಹಿತ್ಯದ ಸಂಪಾದನಕಾರ ತುಂಬ ಜಟಿಲಸ್ವರೂಪ 
ದ್ದಾಗಿದೆ. 

ಪ್ರಾಚೀನ ಕನ್ನಡ ಸಾಹಿತ್ಯದ ಪ್ರಕಟನಕಾರವನ್ನು ಮೊದಲು ಕೈಗೆತ್ತಿಕೊಂಡವರು , 
ಕ್ರೈಸ್ತ ಪಾದ್ರಿಗಳು, ಜೈನ ಪುರಾಣ- ಕಾವ್ಯಗಳನ್ನು , ವೈದಿಕ ಪುರಾಣ -ಕೀರ್ತನೆಗಳನ್ನು , ವೀರಶೈವ 
ಶಾಸ್ತ್ರ - ಪುರಾಣಗಳನ್ನು ಪ್ರಕಟಿಸಿದ ಇವರು, ವಚನಸಾಹಿತ್ಯವನ್ನು ಮಾತ್ರ ತಪ್ಪಿಯೂ 
ಪ್ರಕಟಿಸಲಿಲ್ಲ. ದೇಶೀ ವಿದ್ವಾಂಸರೇ ಈ ಕೆಲಸವನ್ನು ಪ್ರಾರಂಭ ಮಾಡಬೇಕಾಯಿತು. ಈ 


ದಿಸೆಯಲ್ಲಿ ಮೊದಲು ಪ್ರಕಟವಾದ ವಚನಕೃತಿ (೧೮೮೩ ) ' ಅಪ್ರಮಾಣ ಕೂಡಲ 
ಸಂಗಮದೇವಾ' ಮುದ್ರಿಕೆಯ ವಚನಗಳನ್ನೊಳಗೊಂಡ “ ಶಿಖಾರತ್ನಪ್ರಕಾಶ ”೧. ಆಮೇಲೆ 
ಒಂದು ಮೈಲಿಗಲ್ಲಿನಂತೆ ಪ್ರಕಟವಾದ ವಚನಕೃತಿ , ಬಸವಣ್ಣನವರ ಷಟ್‌ಸ್ಥಲವಚನ ಸಂಪುಟ . 
ಅದು ಮೊದಲು ಬೆಳಕು ಕಂಡುದು ೧೮೮೯ರಲ್ಲಿ . ಅಲ್ಲಿಂದ ಸರಿಯಾಗಿ ಒಂದು ಶತಮಾನ 
ಕಳೆಯುವಷ್ಟರಲ್ಲಿ ಅಂದರೆ ೧೯೮೮ರಲ್ಲಿ ಈ 'ಸಮಗ್ರ ವಚನಸಾಹಿತ್ಯದ ಜನಪ್ರಿಯ 
ಆವೃತ್ತಿ ಪ್ರಕಟನ ಯೋಜನೆ' ಅಸ್ತಿತ್ವಕ್ಕೆ ಬಂದುದು ಒಂದು ಯೋಗಾಯೋಗವಾಗಿದೆ ; 
ವಚನಸಾಹಿತ್ಯದ ಪ್ರಕಟನಚರಿತ್ರೆಯ ಶತಮಾನಸ್ಮರಣೆಯಾಗಿದೆ. 

ಈ ನೂರು ವರ್ಷಗಳ ಕಾಲವ್ಯಾಪ್ತಿಯಲ್ಲಿ ವಚನಸಾಹಿತ್ಯ ಪ್ರಕಟಣೆಗಾಗಿ ಅನೇಕರು 
ದುಡಿದಿರುವರಾದರೂ ಯೋಜನಾಬದ್ಧ ವ್ಯಾಪಕ ಪ್ರಯತ್ನಗಳು , ವಿಜಾಪುರ , ಧಾರವಾಡ , 
ಗದಗಗಳಲ್ಲಿ ಹೀಗೆ ಜರುಗಿವೆ : 
೧ . ಶಿವಾನುಭವ ಗ್ರಂಥಮಾಲೆ , ವಿಜಾಪುರ - ಡಾ . ಫ . ಗು . ಹಳಕಟ್ಟಿ 
೨ . ಕನ್ನಡ ಅಧ್ಯಯನ ಪೀಠ, ಕ. ವಿ. ಧಾರವಾಡ - ಡಾ . ಆರ್ . ಸಿ. ಹಿರೇಮಠ 

ತೋಂಟದಾರ್ಯಮಠ, ಗದಗ - ಡಾ . ಎಂ . ಎಂ . ಕಲಬುರ್ಗಿ 

ವಚನಸಾಹಿತ್ಯದ ಪ್ರಕಟನ ಕಾರ್ಯ ಹೀಗೆ ವಿಜಾಪುರದಲ್ಲಿ ಪ್ರಾರಂಭವಾಗಿ , 
ಧಾರವಾಡದಲ್ಲಿ ಬೆಳೆದು, ಗದುಗಿನಲ್ಲಿ ಒಂದು ನಿಲುಗಡೆಗೆ ಬರುತ್ತಿದ್ದಂತೆಯೇ , ಈಗ 
ನಾಲ್ಕನೆಯ ಘಟ್ಟದಲ್ಲಿ ಸಮಗ್ರ ವಚನಸಾಹಿತ್ಯದ ಜನಪ್ರಿಯ ಆವೃತ್ತಿ ಪ್ರಕಟನ ಯೋಜನೆ' ಯ 
ಅಂಗವಾಗಿ , ೧೫ ಸಂಪುಟಗಳು ಕರ್ನಾಟಕ ಸರಕಾರದ ಮೂಲಕ ಪ್ರಕಟವಾಗುತ್ತಲಿವೆ. 
ಸುಮಾರು ೧೧೦ ಜನ ಪ್ರಕ್ಷಿಪ್ತ ವಚನಕಾರರನ್ನೂ ಪ್ರಕ್ಷಿಪ್ತವಾಗಿರಬಹುದಾದ ಅನೇಕ 
ವಚನಗಳನ್ನೂ ಕೈಬಿಟ್ಟು ಸಂಯೋಜಿಸಲಾದ ಈ ಹದಿನೈದು ಸಂಪುಟಗಳ ಒಟ್ಟು ಪುಟ 
ಸುಮಾರು ಹತ್ತು ಸಾವಿರ ; ಒಟ್ಟು ವಚನ ಸಂಖ್ಯೆ ಸುಮಾರು ಇಪ್ಪತ್ತು ಸಾವಿರ . 
ವಚನಸಾಹಿತ್ಯವನ್ನು ಒಮ್ಮೆ ಸಮಗ್ರವಾಗಿ ಹೊರತಂದ ಪ್ರಥಮ ಮಹತ್ವಾಕಾಂಕ್ಷೆಯ 
ಯೋಜನೆಯಿದು. ಈ ಸಾಹಿತ್ಯದ ಗಡಿಗೆರೆಗಳನ್ನು , ಸಂಖ್ಯಾಬಾಹುಳ್ಯವನ್ನು ವ್ಯವಸ್ಥೆಗೊಳಿಸಿ 
ಕೊಟ್ಟು, ವಿದ್ವಾಂಸರ ಅಧ್ಯಯನದ ಮುಂದುವರಿಕೆಗೆ ಒಂದು ನಿರ್ದಿಷ್ಟ ಚೌಕಟ್ಟನ್ನು ಒದಗಿಸಿದ 
ಹಿರಿಮೆ ಈ ಯೋಜನೆಗೆ ಸಲ್ಲುತ್ತದೆ . 

ಈ ಯೋಜನೆಯ ಅಂಗವಾಗಿ ಬಸವಣ್ಣನವರ ವಚನ , ಪ್ರಭುದೇವರ ವಚನ , 
ಚೆನ್ನಬಸವಣ್ಣನವರ ವಚನ , ಸಿದ್ದರಾಮೇಶ್ವರ ವಚನ, ಶಿವಶರಣೆಯರ ವಚನ - ಹೀಗೆ 
ಐದು ಸಂಪುಟಗಳು, ಬಸವ ಸಮಕಾಲೀನ ಮಿಕ್ಕ ಶರಣರ ವಚನಗಳ ನಾಲ್ಕು ಸಂಪುಟಗಳು , 


೧ . ಮೊದಲು ಪ್ರಕಟವಾದ ವಚನಕೃತಿ ಅಖಂಡೇಶ್ವರ ವಚನ (೧೮೮೨) ವೆಂದು ಡಾ . ಬಿ . ನಂಜುಂಡ 

ಸ್ವಾಮಿ ಅವರ ಅಭಿಪ್ರಾಯ . ( ಬಸವಪಥ ೧೬ . ೬ ) 
ಬಸವಣ್ಣನವರ ಷಟ್ಟಲದ ವಚನಗಳು ಪ್ರಥಮ ಸಲ ಬೆಳಕುಕಂಡುದು ೧೮೮೬ರಲ್ಲಿಯೆಂದು 
ಡಾ . ಬಿ. ನಂಜುಂಡಸ್ವಾಮಿ ಹೇಳುತ್ತಾರೆ. (ಬಸವಪಥ ೧೫- ೫ ಪು. ೪೫ ) 


ಬಸವೋತ್ತರ ಕಾಲೀನ ಶರಣರ ವನಚಗಳ ಐದು ಸಂಪುಟಗಳು ಮತ್ತು ಒಂದು ವಚನ 
ಪರಿಭಾಷಾಕೋಶ - ಹೀಗೆ ಹದಿನೈದು ಸಂಪುಟಗಳು ಬೆಳಕುಕಾಣುತ್ತಲಿವೆ . ಇವುಗಳಲ್ಲಿ 
ಮೊದಲಿನ ಐದು ಸಂಪುಟಗಳು ( ಬಸವಣ್ಣ , ಅಲ್ಲಮಪ್ರಭು, ಚೆನ್ನಬಸವಣ್ಣ , ಸಿದ್ದರಾಮ , 
ಶಿವಶರಣೆಯರು) ಈಗಾಗಲೇ ಕರ್ನಾಟಕ ವಿಶ್ವವಿದ್ಯಾಲಯದ ಮೂಲಕ ಪ್ರಕಟವಾಗಿದ್ದವು. 
ಆ ಬಳಿಕ ಲಭ್ಯವಾದ ನೂರಾರು ಹೊಸ ವಚನಗಳನ್ನು ಸೇರಿಸಿ , ಈ ಐದೂ ಸಂಪುಟಗಳಿಗೆ 
ಸಮಗ್ರರೂಪಕೊಟ್ಟಿದ್ದೇವೆ ಮತ್ತು ಪರಿಷ್ಕರಿಸಿದ್ದೇವೆ. 

ಬಸವ ಸಮಕಾಲೀನ ಮಿಕ್ಕ ಶರಣರ ನಾಲ್ಕು ಸಂಪುಟಗಳ ಕೆಲಸ ಈವರೆಗೆ 
ಸಮರ್ಪಕವಾಗಿ ನಡೆದಿರಲಿಲ್ಲ. ಈ ಶರಣರ ಸಂಖ್ಯೆ , ಇವರ ವಚನಸಂಖ್ಯೆ ಅಸ್ಪಷ್ಟವಾಗಿಯೇ 
ಉಳಿದಿದ್ದಿತು. ವಚನಗಳೂ ಅಲ್ಲಿಷ್ಟು, ಇಲ್ಲಿಷ್ಟು ಪ್ರಕಟವಾಗಿದ್ದವು. ಒಂದಿಷ್ಟು ಅಪ್ರಕಟಿತ 
ಸ್ಥಿತಿಯಲ್ಲಿಯೇ ಉಳಿದುಬಿಟ್ಟಿದ್ದವು. ಇವೆಲ್ಲವುಗಳನ್ನು ಸಂಗ್ರಹಿಸಿ , ಪರಿಷ್ಕರಿಸಿ ಈ ನಾಲ್ಕೂ 
ಸಂಪುಟಗಳಿಗೆ ಸಮಗ್ರ ರೂಪಕೊಟ್ಟಿದ್ದೇವೆ. ಒಟ್ಟಿನಲ್ಲಿ ಬಸವಯುಗದ ಈ ಎಲ್ಲ ಒಂಬತ್ತು 
ಸಂಪುಟಗಳಿಗೆ ಸುಮಾರು ಸಾವಿರದಷ್ಟು ಹೊಸ ವಚನಗಳನ್ನು ಸೇರಿಸಿದ್ದೇವೆ. 

ಬಸವೋತ್ತರ ಕಾಲೀನ ಶರಣರ ಸಂಪುಟಗಳ ಕೆಲಸ ಇನ್ನೂ ಅಲಕ್ಷಿತವಾಗಿದ್ದಿತು . 
ಈವರೆಗೆ ತಿಳಿದುಬಂದಿದ್ದ ವಚನಕಾರರ ಹೊಸ ವಚನಗಳನ್ನು ಶೋಧಿಸುವುದರೊಂದಿಗೆ , 
ಅನೇಕ ಹೊಸ ವಚನಕಾರರನ್ನೂ ಬೆಳಕಿಗೆ ತಂದಿದ್ದೇವೆ. ಇದರಿಂದಾಗಿ ಬಸವೋತ್ತರಯುಗದ 
ಶರಣರನ್ನೂ ಅವರ ವಚನಗಳ ವ್ಯಾಪ್ತಿಯನ್ನೂ ಜನತೆಯ ಮುಂದಿಟ್ಟ ಪ್ರಥಮ ಕೀರ್ತಿ 
ಈ ಐದು ಸಂಪುಟಗಳಿಗೆ ಸಲ್ಲುತ್ತದೆ . ಹೀಗೆ ಬಸವಯುಗ , ಬಸವೋತ್ತರಯುಗಗಳ 
ವಚನಸಾಹಿತ್ಯಕ್ಕೆ ಸಂಬಂಧಪಟ್ಟ ಎಲ್ಲ ಕೊರತೆಗಳನ್ನು ತುಂಬಿಕೊಡುವ ಒಂದು ಪರಿಪೂರ್ಣ 
ಯೋಜನೆ ಇದಾಗಿದೆ . ಮೊದಲ ಬಾರಿಗೆ ೧೯ನೆಯ ಶತಮಾನದವರೆಗಿನ ಎಲ್ಲ ಶರಣರ 
ಎಲ್ಲ ವಚನಗಳನ್ನು ಒಂದೆಡೆ ಸಂಗ್ರಹಿಸಿ, ಒಂದು ಕ್ರಮಕ್ಕೆ ಅಳವಡಿಸಿ , ಸಂಪುಟ ಶ್ರೇಣಿಯಲ್ಲಿ 
ಹೊರತಂದ ದೊಡ್ಡಪ್ರಯತ್ನ ಇಲ್ಲಿದೆ. 

ವಚನಸಾಹಿತ್ಯದ ಪರಿಷ್ಕರಣಕಾರ ತುಂಬ ಜಟಿಲವಾದುದು. ೧. ಎಲ್ಲ ಶರಣರ 
ಎಲ್ಲ ವಚನಗಳನ್ನು ಎಲ್ಲ ಪ್ರಾಚೀನ ಆಕರಗಳಿಂದ ಸಂಗ್ರಹಿಸುವುದು , ೨ . ಪ್ರಕ್ಷಿಪ್ತವಾಗಿರ 
ಬಹುದಾದ ವಚನಕಾರರನ್ನು , ವಚನಗಳನ್ನು ಕೈಬಿಡುವುದು , ೩ . ನಿಜವಚನಗಳ ಪಾಠವನ್ನು 
ಪರಿಷ್ಕರಿಸುವುದು - ಇದು ಈ ಯೋಜನೆಯ ಉದ್ದೇಶವಾಗಿದೆ . ಈ ಉದ್ದೇಶ ಸಾಧನೆಗಾಗಿ 
ಎಲ್ಲ ಪ್ರಾಚೀನ ಆಕರಗಳಿಂದ ಅಂದರೆ ಸುಮಾರು ೧೦೮ ಆಕರಗಳಿಂದ ಎಲ್ಲ ವಚನಗಳನ್ನು 
ಸಂಗ್ರಹಿಸಿ , ಪ್ರತಿಯೊಂದು ವಚನದ ಕೆಳಗೆ ಅದರ ಎಲ್ಲ ಆಕರಗಳನ್ನು ನಮೂದಿಸಿದ 
“ ವಚನ ಬ್ಯಾಂಕನ್ನು ಅಸ್ತಿತ್ವಕ್ಕೆ ತರಲಾಯಿತು. ಒಂದು ವಚನಕ್ಕೆ ಇರುವ ವಿವಿಧ ಪಾಠಾಂತರ , 
ರೂಪಾಂತರಗಳ ಸ್ವರೂಪವನ್ನು ಅರ್ಥಮಾಡಿಕೊಳ್ಳಲು, ಮುದ್ರಿಕೆಯ ವ್ಯತ್ಯಾಸವನ್ನು 
ಗಮನಿಸಲು, ಒಬ್ಬ ವಚನಕಾರನ ಒಟ್ಟು ವಚನಗಳ ಸಂಖ್ಯೆಯನ್ನು ನಿರ್ಧರಿಸಲು , 
ಕೊನೆಯದಾಗಿ ವಚನದ ನಿಜಪಾಠವನ್ನು ನಿರ್ಣಯಿಸಲು ಈ ಬ್ಯಾಂಕ್ ತುಂಬ 
ನೆರವಾಯಿತು. 


ಇವು ಜನಪ್ರಿಯ ಆವೃತ್ತಿಗಳಾಗಿರುವುದರಿಂದ ಲಭ್ಯವಿರುವ ಪಾಠಾಂತರಗಳಲ್ಲಿ 
ಯೋಗ್ಯವಾದುದನ್ನು ಸ್ವೀಕರಿಸಿ, ಅನ್ಯಪಾಠಗಳನ್ನು ಅಡಿಯಲ್ಲಿ ನಮೂದಿಸದೆ ಕೈಬಿಟ್ಟಿದ್ದೇವೆ. 
ಜನಸಾಮಾನ್ಯರ ಅನುಕೂಲತೆಗಾಗಿ ಶಕಟರೇಫೆಗೆ ಬದಲು ರೇಫೆ ಇಟ್ಟುಕೊಂಡಿದ್ದೇವೆ. 
ಅಭ್ಯಾಸಿಗಳ ಉಪಯೋಗ ದೃಷ್ಟಿಯಿಂದ ಕಠಿಣ ಪದಕೋಶ, ಅಕಾರಾದಿ , ಆಕರಸೂಚಿಗಳನ್ನು 
ಅನುಬಂಧದಲ್ಲಿ ಕೊಟ್ಟಿದ್ದೇವೆ. ಹೆಚ್ಚಿನದಾಗಿ ಪಾರಿಭಾಷಿಕ ಪದಗಳ ಒಂದು ಸ್ವತಂತ್ರ 
ಕೋಶವನ್ನೇ ಪ್ರಕಟಿಸಿದ್ದೇವೆ. ಒಟ್ಟಿನಲ್ಲಿ , ಇವು ಜನಪ್ರಿಯ ಆವೃತ್ತಿಗಳಾದರೂ ವಿದ್ವಜ್ಜನಪ್ರಿಯ 
ಆವೃತ್ತಿಗಳೂ ಆಗಬೇಕೆಂಬ ಆದರ್ಶದಲ್ಲಿ ಈ ಸಂಪುಟಗಳನ್ನು ರೂಪಿಸಲು ಪ್ರಯತ್ನಿಸಿದ್ದೇವೆ. 


ಕೃತಜ್ಞತೆ 
ವಿಶ್ವವಿದ್ಯಾಲಯದಂಥ ಶಿಕ್ಷಣ ಸಂಸ್ಥೆಗಳು , ಲಿಂಗಾಯತ ವಿದ್ಯಾಭಿವೃದ್ಧಿ ಸಂಸ್ಥೆಯಂಥ 
ಸಾರ್ವಜನಿಕ ಸಂಸ್ಥೆಗಳು , ವೀರಶೈವ ಮಠಗಳಂಥ ಧಾರ್ಮಿಕ ಸಂಸ್ಥೆಗಳು , 
ಡಾ . ಫ. ಗು . ಹಳಕಟ್ಟಿಯವರಂಥ ವಿದ್ವಾಂಸ ವ್ಯಕ್ತಿಗಳು ನಿರಂತರ ದುಡಿದರೂ ವಚನಸಾಹಿತ್ಯ 
ಪೂರ್ಣಪ್ರಮಾಣದಲ್ಲಿ ಪ್ರಕಟವಾಗಲು ಒಂದುನೂರು ವರ್ಷ ಹಿಡಿದುದು ಅದರ 
ಗಾತ್ರಬಾಹುಳ್ಯಕ್ಕೆ ಸಾಕ್ಷಿಯಾಗಿದೆ. ನೂರುವರ್ಷ ದುಡಿದು, ಸಾಮಗ್ರಿಯನ್ನು ಪ್ರಕಟಿಸಿದ 
ಈ ಎಲ್ಲ ವ್ಯಕ್ತಿ - ಸಂಸ್ಥೆಗಳಿಗೆ ನಮ್ಮ ಕೃತಜ್ಞತಾಪೂರ್ವಕ ವಂದನೆಗಳು ಸಲ್ಲುತ್ತವೆ. 

ಈ ಯೋಜನೆಯ ಕಾತ್ಯಾಲಯ ಅಸ್ತಿತ್ವಕ್ಕೆ ಬಂದು ಕೆಲಸ ಪ್ರಾರಂಭವಾದದ್ದು 
ಅಕ್ಟೋಬರ್ ೧೫ , ೧೯೮೮ರಂದು. ಹಸ್ತಪ್ರತಿಗಳು ಅಚ್ಚಿಗೆ ಹೋದದ್ದು ೧೬ ಮಾರ್ಚ್ 
೧೯೯೦ರಂದು. ಹೀಗೆ ಮೊದಲೇ ಯೋಜಿಸಿದಂತೆ ಎರಡು ವರ್ಷಗಳ ನಿರ್ದಿಷ್ಟ 
ಅವಧಿಯಲ್ಲಿ ಈ ಕೆಲಸವನ್ನು ಪೂರ್ಣಗೊಳಿಸಿದ್ದೇವೆ. ಪ್ರತಿಯೊಂದು ಹಂತದಲ್ಲಿಯೂ 
ಈ ಯೋಜನೆ ಸಕ್ರಮವಾಗಿ ಮುನ್ನಡೆಯುವುದಕ್ಕಾಗಿ 'ಸಂಪಾದಕ ಮಂಡಳಿಯ ಸದಸ್ಯರಾದ 
ಡಾ . ಎಂ . ಚಿದಾನಂದಮೂರ್ತಿ , ಡಾ . ಸಿ. ಪಿ . ಕೃಷ್ಣಕುಮಾರ , ಡಾ . ಎಸ್ . ವಿದ್ಯಾಶಂಕರ , 
ಶ್ರೀ ಎಸ್ . ಶಿವಣ್ಣ ಅವರು ಉದ್ದಕ್ಕೂ ಬೆಲೆಯುಳ್ಳ ಸಲಹೆ - ಮಾರ್ಗದರ್ಶನ ನೀಡಿದ್ದಾರೆ . 
ಡಾ . ಎಚ್ . ತಿಪ್ಪೇರುದ್ರಸ್ವಾಮಿ ಅವರು ಆರಂಭದ ಕೆಲವು ತಿಂಗಳು ಸಂಪಾದಕ 
ಮಂಡಳಿಯ ಸದಸ್ಯರಾಗಿ , ವಿಶ್ವಾಸದಿಂದ ನೆರವಾಗಿದ್ದಾರೆ . ಸಂಪಾದಕ ಮಿತ್ರರಾದ 
ಡಾ . ಬಿ . ವಿ . ಮಲ್ಲಾಪುರ , ಡಾ . ಎಸ್ . ವಿದ್ಯಾಶಂಕರ , ಡಾ . ವಿ . ಬಿ. ರಾಜೂರ, 
ಡಾ . ಬಿ . ಆರ್ . ಹಿರೇಮಠ, ಶ್ರೀ ಎಸ್ . ಶಿವಣ್ಣ ತುಂಬ ಶ್ರಮ - ಶ್ರದ್ಧೆಗಳಿಂದ ಸಂಪಾದನ 
ಕೆಲಸ ಪೂರೈಸಿದ್ದಾರೆ. ಸಹಾಯಕ ಸಂಶೋಧಕರಾದ ಶ್ರೀಮತಿ ವಿಜಯಶ್ರೀ ಹಿರೇಮಠ , 
ಶ್ರೀ ವಾಯ್ . ಎಂ . ಯಾಕೊಳ್ಳಿ, ಶ್ರೀ ಬಿ . ವಿ. ಕೋರಿ ಅವರು ದಣಿವನ್ನು ಲೆಕ್ಕಿಸದೆ 
ದುಡಿದಿದ್ದಾರೆ . ಇವರೆಲ್ಲರಿಗೆ ನಾವು ಕೃತಜ್ಞರಾಗಿದ್ದೇವೆ. 

ಈ ಯೋಜನೆಯನ್ನು ಅನುದಾನ ಮಾಡಿದ ಕರ್ನಾಟಕ ಸರಕಾರದ ಔದಾರಕ್ಕೆ 
ನಮ್ಮ ಅಭಿನಂದನೆಗಳು ಸಲ್ಲುತ್ತವೆ. ಈ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿದ್ದ ಮಾನ್ಯ 
ಶ್ರೀ ರಾಮಕೃಷ್ಣ ಹೆಗಡೆ , ಶ್ರೀ ಎಸ್ . ಆರ್ . ಬೊಮ್ಮಾಯಿ, ಶ್ರೀ ವೀರೇಂದ್ರ ಪಾಟೀಲ, 
ಶ್ರೀ ಎಸ್. ಬಂಗಾರಪ್ಪ ಅವರಿಗೂ , ಸಾಹಿತಿಗಳೂ ಸಾಹಿತ್ಯ -ಸಂಸ್ಕೃತಿಗಳ ಗಾಢ ಆಸಕ್ತರೂ 


ಆಗಿರುವ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಎಂ . ವೀರಪ್ಪ ಮೊಯಿಲಿ ಅವರಿಗೂ 
ಋಣಿಯಾಗಿದ್ದೇವೆ. 

ಈ ಯೋಜನೆ ಅಸ್ತಿತ್ವಕ್ಕೆ ಬರುವಲ್ಲಿ ವಿಶೇಷ ಆಸಕ್ತಿ ವಹಿಸಿದವರು , ಕನ್ನಡ ಮತ್ತು 
ಸಂಸ್ಕೃತಿ ಇಲಾಖೆಯ ಅಂದಿನ ಸಚಿವರಾಗಿದ್ದ ಶ್ರೀ ಎಂ . ಪಿ . ಪ್ರಕಾಶ ಅವರು. 
ಸಾಹಿತ್ಯ- ಸಂಸ್ಕೃತಿಗಳ ಬಗ್ಗೆ ಅನನ್ಯ ಪ್ರೀತಿ- ಗೌರವ ಬೆಳೆಸಿಕೊಂಡಿರುವ ಶ್ರೀಯುತರಿಗೆ 
ನಾವು ಕೃತಜ್ಞರಾಗಿದ್ದೇವೆ. ಆಮೇಲೆ ಈ ಇಲಾಖೆಗೆ ಸಚಿವರಾಗಿ ಬಂದ 
ಶ್ರೀ ಎಂ . ವೀರಪ್ಪ ಮೊಯಿಲಿ, ಶ್ರೀ ಕೆ. ಎಚ್ . ರಂಗನಾಥ , ಶ್ರೀ ಎಸ್ . ರಮೇಶ್ , 
ಇಂದಿನ ಸಚಿವರಾದ ಮಾನ್ಯ ಶ್ರೀ ಎಚ್ . ವಿಶ್ವನಾಥ್ ಅವರಿಗೆ ನಮ್ಮ ಗೌರವಗಳು 
ಸಲ್ಲುತ್ತವೆ . 

ಈ ಪ್ರಸಂಗದಲ್ಲಿ ಆತ್ಮೀಯ ಆಡಳಿತ ನಿರ್ದೇಶನ ಮಾಡಿದ ಕನ್ನಡ ಮತ್ತು ಸಂಸ್ಕೃತಿ 
ನಿರ್ದೆಶನಾಲಯದ ಅಂದಿನ ನಿರ್ದೆಶಕರಾಗಿದ್ದ ಶ್ರೀ ಐ . ಎಂ . ವಿತ್ತಲಮೂರ್ತಿ, 
ಶ್ರೀ ಬಿ . ಪಾರ್ಥಸಾರಥಿ, ಕಮಿಷನರ್ ಡಾ . ಪಿ . ಎಸ್ . ರಾಮಾನುಜಂ , ಇಂದಿನ 
ಕಮಿಷನರ್‌ರಾದ ಶ್ರೀ ಪಿ. ಎಸ್ . ವಿ . ರಾವ್ ಅವರನ್ನೂ ಅಧಿಕ ನಿರ್ದೆಶಕರಾದ 
ಶ್ರೀ ಕೆ. ದೇವರಸಯ್ಯ , ಉಪನಿರ್ದೆಶಕರಾದ ಶ್ರೀ ಕಾ . ತ. ಚಿಕ್ಕಣ್ಣ ಅವರನ್ನೂ ನೆನೆಯುವುದು 
ಪ್ರೀತಿಯ ವಿಷಯವಾಗಿದೆ. 

ಇಂಥ ಒಂದು ಬೃಹತ್ ಯೋಜನೆಗೆ ಕಾದ್ಯಾಲಯವೊಂದು ಅತ್ಯವಶ್ಯ . ಕರ್ನಾಟಕ 
ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಪೀಠದಲ್ಲಿ ಈ ಅವಕಾಶ ಕಲ್ಪಿಸಿಕೊಟ್ಟ ಕರ್ನಾಟಕ 
ವಿಶ್ವವಿದ್ಯಾಲಯದ ಅಂದಿನ ಕುಲಪತಿ ಡಾ . ಜಿ. ಕೆ. ನಾರಾಯಣರೆಡ್ಡಿ , ಇಂದಿನ ಕುಲಪತಿ 
ಡಾ . ಎಸ್ . ರಾಮೇಗೌಡ ಅವರ ಔದಾಲ್ಯವನ್ನು , ಪೀಠದ ಮುಖ್ಯಸ್ಥರ ಸಹಕಾರವನ್ನು 
ಕೃತಜ್ಞತೆಯಿಂದ ನೆನೆಯುತ್ತೇವೆ. 

ಇದು ಒಂದು ದೊಡ್ಡ ಯೋಜನೆ. ಇದರ ಸಂಪಾದನೆಯ ಸಮಸ್ಯೆಗಳೂ ದೊಡ್ಡವು. 
ಪಾಠಾಂತರ , ರೂಪಾಂತರ , ಪ್ರಕ್ಷಿಪ್ತತೆ ಇತ್ಯಾದಿಗಳ ದಾಳಿಗೆ ಗುರಿಯಾಗುತ್ತ ಬಂದ 
ವ್ಯಾಪಕ ಪ್ರಮಾಣದ ಈ ಸಾಹಿತ್ಯವನ್ನು ಒಂದೆಡೆ ಸಂಗ್ರಹಿಸುವುದು , ಪುನರುಕ್ತಿಗಳನ್ನು 
ಗುರುತಿಸುವುದು , ಮುದ್ರಿಕೆ ಪಲ್ಲಟಗಳನ್ನು ಸರಿಪಡಿಸುವುದು , ಪ್ರಕ್ಷಿಪ್ತಗಳನ್ನು 
ದೂರೀಕರಿಸುವುದು , ಕೊನೆಯದಾಗಿ ವಚನಗಳನ್ನು ಶುದ್ದೀಕರಿಸುವುದು - ಎಂಥವರನ್ನೂ 
ಧೈಯ್ಯಗೆಡಿಸುವ ಕೆಲಸ . ಹೀಗಿದ್ದೂ ವಚನಸಾಹಿತ್ಯದ ಮೇಲಿನ ಗೌರವ , ಕೆಲಸದ ಮೇಲಿನ 
ಪ್ರೀತಿಗಳು ನಮ್ಮಿಂದ ಈ ಕಾರ್ ಮಾಡಿಸಿವೆ. ನಮ್ಮ ಶಕ್ತಿಗೆ ಮೀರಿ ಉಳಿದಿರಬಹುದಾದ 
ದೋಷಗಳನ್ನು ಮನ್ನಿಸಬೇಕೆಂದುಕೋರುತ್ತ, ಎರಡು ವರ್ಷ ರಾತ್ರಿಯನ್ನೂ ಹಗಲುಮಾಡಿ 
ದುಡಿದು ರೂಪಿಸಿದ ಈ ಹದಿನೈದು ಸಂಪುಟಗಳನ್ನು ಸಹೃದಯಲೋಕಕ್ಕೆ ಅರ್ಪಿಸುತ್ತೇವೆ. 
' ಶಿವಶರಣರ ಸಮಗ್ರ ವಚನಸಾಹಿತ್ಯ' ಸುಲಭ ಬೆಲೆಯಲ್ಲಿ ಕನ್ನಡಿಗರ ಮನೆ- ಮನಗಳನ್ನು 
ಬೆಳಗಲೆಂದು ಹಾರೈಸುತ್ತೇವೆ. 


* ದ್ವಿತೀಯ ಆವೃತ್ತಿ 
- ಸಮಗ್ರ ವಚನಸಾಹಿತ್ಯದ ಜನಪ್ರಿಯ ಆವೃತ್ತಿ ಸಂಪುಟಗಳು ೧೯೯೩ರಲ್ಲಿ ಪ್ರಕಟವಾಗಿ , 
ಒಂದು ವರ್ಷ ಕಳೆಯುವಷ್ಟರಲ್ಲಿ ಮಾರಾಟವಾದವು. ಕರ್ನಾಟಕ ಸರಕಾರದ ಗ್ರಂಥಪ್ರಕಟನೆಯ 
ಇತಿಹಾಸದಲ್ಲಿಯೇ ಈ ಬಗೆಯ ಮಾರಾಟ ಒಂದು ದಾಖಲೆ. ಜನತೆಯ ಅಪಾರ 
ಬೇಡಿಕೆಯನ್ನು ಗಮನಿಸಿ, ಈಗ ಪರಿಷ್ಕೃತ ದ್ವಿತೀಯ ಆವೃತ್ತಿಯನ್ನು ಪ್ರಕಟಿಸುತ್ತಿದ್ದೇವೆ. 
ಇತ್ತೀಚೆಗೆ ಲಭ್ಯವಾದ ಸುಮಾರು ಒಂದು ಸಾವಿರ ಹೊಸವಚನಗಳನ್ನು ಸೇರಿಸುವ , 
ಮೊದಲ ಆವೃತ್ತಿಯ ವಚನಪಾಠವನ್ನು ಮತ್ತೆ ಪರಿಷ್ಕರಿಸುವ ಮೂಲಕ ಮೊದಲಿನ ೧೪ 
ಸಂಪುಟಗಳನ್ನು ಸಮಗ್ರವಾಗಿ ಮತ್ತೆ ರೂಪಿಸಿದ್ದೇವೆ. ೧೫ನೆಯ ಸಂಪುಟ ( ಪರಿಭಾಷಾಕೋಶ) 
ವನ್ನು ಹೊಸದಾಗಿ ಸಿದ್ಧಪಡಿಸಿದ್ದೇವೆ. ಹೊಸ ವಿಚಾರ , ಶೋಧಗಳ ಬೆಳಕಿನಲ್ಲಿ 
ಸಂಪಾದಕೀಯ, ಪ್ರಸ್ತಾಪವನೆಗಳನ್ನು ಸೂಕ್ತ ರೀತಿಯಲ್ಲಿ ಪರಿಷ್ಕರಿಸಿದ್ದೇವೆ. 

ಈ ಆವೃತ್ತಿ ಬೆಳಕು ಕಾಣಲು ವಿಶೇಷ ಆಸಕ್ತಿ ವಹಿಸಿದ ನಮ್ಮ ರಾಜ್ಯದ 
ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಎಸ್ . ಎಂ . ಕೃಷ್ಣ ಅವರಿಗೂ , ಕನ್ನಡ ಮತ್ತು ಸಂಸ್ಕೃತಿ 
ಇಲಾಖೆಯ ಸಚಿವರಾದ ಮಾನ್ಯ ಶ್ರೀಮತಿ ರಾಣಿ ಸತೀಶ್ ಅವರಿಗೂ ನಾವು 
ಋಣಿಯಾಗಿದ್ದೇವೆ. ಈ ಕೆಲಸ ನಿರ್ದಿಷ್ಟ ಕಾಲಾವಧಿಯಲ್ಲಿ ಪೂರ್ಣಗೊಳ್ಳುವಂತೆ 
ನೋಡಿಕೊಂಡ ಕನ್ನಡ ಸಂಸ್ಕೃತಿ ನಿರ್ದೆಶನಾಲಯದ ನಿರ್ದೆಶಕರಾದ 
ಶ್ರೀ ಕೆ . ಸಿ. ರಾಮಮೂರ್ತಿ ಅವರಿಗೂ ಅವರ ಸಿಬ್ಬಂದಿ ವರ್ಗಕ್ಕೂ , ಮಾರ್ಗದರ್ಶನ 
ಮಾಡಿ ಸಂಪುಟಗಳ ಉತ್ತಮಿಕೆ ಕಾರಣರಾದ ಸಂಪಾದಕ ಮಂಡಲದ ಸದಸ್ಯರಿಗೂ , 
ಸಂಸ್ಕೃತ ಶ್ಲೋಕಗಳನ್ನು ಪರಿಷ್ಕರಿಸಿಕೊಟ್ಟ ಮೈಸೂರಿನ ಪೂಜ್ಯ ಶ್ರೀ ಇಮ್ಮಡಿ 
ಶಿವಬಸವಸ್ವಾಮಿಗಳು ಕುಂದೂರುಮಠ ಅವರಿಗೂ , ೧೫ನೆಯ ಪರಿಭಾಷಾ ಸಂಪುಟವನ್ನು 
ಹೊಸದಾಗಿ ರೂಪಿಸಿಕೊಟ್ಟ ಡಾ . ಎನ್ . ಜಿ . ಮಹಾದೇವಪ್ಪ ಅವರಿಗೂ ನಮ್ಮ 
ವಂದನೆಗಳು ಸಲ್ಲುತ್ತವೆ . ಹತ್ತು ಸಾವಿರ ಪುಟಗಳ , ಹದಿನೈದು ಸಂಪುಟಗಳ ಪ್ರಕಟನೆ 
ಸುಲಭದ ಕೆಲಸವೇನಲ್ಲ . ಸಾಹಿತ್ಯದ ಮೇಲಿನ, ಅದರಲ್ಲಿಯೂ ವಚನಸಾಹಿತ್ಯದ ಮೇಲಿನ 
ಪ್ರೀತಿ ಕಾರಣವಾಗಿ ಪುಸ್ತಕ ಪ್ರಾಧಿಕಾರದ ಮೂಲಕ ಪ್ರಕಟಿಸಿದ ಅಧ್ಯಕ್ಷರಾದ 
ಪ್ರೊ . ಮಲ್ಲೇಪುರಂ ಜಿ . ವೆಂಕಟೇಶ ಅವರಿಗೆ ನಾವು ಋಣಿಯಾಗಿದ್ದೇವೆ. 
- ಮೊದಲ ಆವೃತ್ತಿಯಲ್ಲಿ ಉಳಿದುಕೊಂಡಿದ್ದ ಕೊರತೆ , ದೋಷಗಳನ್ನು ಕಷ್ಟಪಟ್ಟು 
ಹುಡುಕಿ , ನಮಗೆ ಪೂರೈಸಿದ ತುಮಕೂರಿನ ಶ್ರೀ ಎಂ . ಚಂದ್ರಪ್ಪ ಅವರಿಗೂ , ಬೆಂಗಳೂರಿನ 
ಶ್ರೀ ಎಸ್ . ಶಿವಣ್ಣ ಅವರಿಗೂ ನಾವು ಕೃತಜ್ಞರಾಗಿದ್ದೇವೆ. 


ಪ್ರಸ್ತಾವನೆ 


ಕನ್ನಡ ನೆಲದ ಮೇಲೆ, ಪ್ರಥಮ ಸಮಾಜೋಧಾರ್ಮಿಕ ಆಂದೋಲನವೊಂದು 
ಹನ್ನೆರಡನೆಯ ಶತಮಾನದಲ್ಲಿ ಜರುಗಿತು. ಈ ಆಂದೋಲನದ ನಾಯಕವ್ಯಕ್ತಿ 
ಬಸವಣ್ಣ . 

- ಬಸವಣ್ಣ ಬಾಳಿದ್ದು ಕನ್ನಡ ನಾಡಿನಲ್ಲಿ , ಬರೆದದ್ದು ಕನ್ನಡ ಭಾಷೆಯಲ್ಲಿ . 
ಈ ಪರಿಮಿತಿ ಕಾರಣವಾಗಿ ಇವನಿಗೆ ನ್ಯಾಯವಾಗಿ ಸಿಗಬೇಕಾದ ಜಾಗತಿಕ ಪ್ರಸಿದ್ದಿ 
ಇನ್ನೂ ಸಿಕ್ಕಿಲ್ಲವಾದರೂ , ಇವನಷ್ಟು ಸಾಹಿತ್ಯ , ಕನ್ನಡದಲ್ಲಿ ಯಾರನ್ನೂ ಕುರಿತು 
ಹುಟ್ಟಿಲ್ಲ ; ಇವನಷ್ಟು ಪ್ರಭಾವವನ್ನು ಕರ್ನಾಟಕದ ಮೇಲೆ ಯಾವ ಧಾರ್ಮಿಕ 
ಮಹಾಪುರುಷನೂ ಬೀರಿಲ್ಲ . 

ಜಾಗತಿಕ ಸಂಸ್ಕೃತಿಗೆ ಘನತೆಯನ್ನು ತಂದುಕೊಡುವವರೆಂದರೆ ತಮ್ಮ 
ವ್ಯಕ್ತಿತ್ವವನ್ನು ಉದಾತ್ತೀಕರಿಸಿಕೊಂಡ ಮಹಾಪುರುಷರು ಮತ್ತು ತಮ್ಮ ಪರಿಸರವನ್ನು 
ಉದಾತ್ತೀಕರಿಸುವ ಯುಗಪುರುಷರು. ಈ ಎರಡನ್ನೂ ಸಾಧಿಸುವ ಮೂಲಕ 
ಬಸವಣ್ಣ ಕೇವಲ ಮಹಾಪುರುಷನಾಗಿ ಉಳಿಯದೆ, ಯುಗಪುರುಷನಾಗಿಯೂ 
ಬೆಳೆದಿದ್ದಾನೆ. ಸಾಮಾನ್ಯವಾಗಿ ಯುಗಪುರುಷರು ಸಾಮಾಜಿಕ , ಧಾರ್ಮಿಕ, ಸಾಹಿತ್ಯಕ 
ಹೀಗೆ ಜೀವನದ ಯಾವುದೋ ಒಂದು ಕ್ಷೇತ್ರಕ್ಕೆ ಹೊಸ ತಿರುವು ತಂದುಕೊಡುತ್ತಾರೆ. 
ಬಸವಣ್ಣ ಇಂಥ ಎಲ್ಲ ಕ್ಷೇತ್ರಗಳಿಗೂ ಹೊಸ ತಿರುವು ಕೊಟ್ಟ ಕಾರಣ , ಅವನು 
ಒಂದು ಕ್ಷೇತ್ರದ ಯುಗಪುರುಷನೆನಿಸದೆ , ಜೀವನದ ಎಲ್ಲ ಕ್ಷೇತ್ರಗಳ 
* ಯುಗಪುರುಷ ನೆನಿಸಿದ್ದಾನೆ. ಹೀಗಾಗಿ ಅವನನ್ನು ಜಗತ್ತು ಕಂಡ ಒಬ್ಬ ಅಪರೂಪದ 
* ಸಮಗ್ರ ಯುಗಪುರುಷ ' ನೆಂದು ಗುರುತಿಸಲಾಗುತ್ತಿದೆ. 

- ಬಸವಪೂರ್ವಯುಗವೆಂಬುದು ಕರ್ನಾಟಕದ ಇತಿಹಾಸದಲ್ಲಿ ಪತನ ವೈಭವದ 
ಕಾಲವಾಗಿದ್ದಿತು. ಅಂದು ರಾಜಸತ್ತೆ , ಮತಸ , ಪುರುಷಸತ್ತೆಗಳು ಸಮಾಜವನ್ನು 
ನಿಯಂತ್ರಿಸುವ ಶಕ್ತಿಯಾಗಿದ್ದವು. ಇವುಗಳಲ್ಲಿ “ ರಾಜಸತ್ತೆ ” ಯ ಪೋಷಣೆಗಾಗಿ 
ಯುದ್ದದಲ್ಲಿ ತೊಡಗುವುದು, ದುಡಿದು ಸುಂಕ ತೆರುವುದು ಅಂದಿನ ಪ್ರಜೆಗಳ 
ಸ್ಥಿತಿಯಾಗಿದ್ದಿತು. “ ಮತಸತ್ತೆ ” ಯ ಹೆಸರಿನಲ್ಲಿ ಶಿಷ್ಟಪದ ಮತ್ತು ಜಾನಪದ 
ಧರ್ಮಗಳ ಮುಖಂಡರು ಭಕ್ತರನ್ನು ಶೋಷಿಸುತ್ತಿದ್ದರು. ಇದೇ ರೀತಿ “ ಪುರುಷಸತ್ತೆ ' 

ವರ್ಗವನ್ನು ತುಳಿಯುತ್ತಲಿದ್ದಿತು. ಹೀಗಾಗಿ ಸಮಾಜದಲ್ಲಿ ರಾಜವರ್ಗ 
ಪ್ರಜಾವರ್ಗ, ಪುರೋಹಿತವರ್ಗ- ಭಕ್ತವರ್ಗ , ಪುರುಷವರ್ಗ - ವರ್ಗಗಳೆಂಬ ಸೀಳು 
ತಲೆದೋರಿ, ಒಂದು ಇನ್ನೊಂದನ್ನು ಶೋಷಿಸುವಲ್ಲಿ ಜೀವನ ವ್ಯವಸ್ಥೆಯ ಸಮತೋಲನ 
ತಪ್ಪಿ ಹೋಗಿದ್ದಿತು. ಈ ಅನ್ಯಾಯದ ಗರ್ಭಸೀಳಿ ಹುಟ್ಟಿಕೊಂಡು, ಸಾಮಾಜಿಕ 
ಸಮತೋಲನಕ್ಕಾಗಿ ಹೋರಾಡಿದವ, ಬಸವಣ್ಣ . 


8 


ಬಾಗೆವಾಡಿ, ಬಸವಣ್ಣನ ಜನ್ಮಗ್ರಾಮ. ತಂದೆ ಮಾದರಸ, ತಾಯಿ 
ಮಾದಲಾಂಬಿಕೆ . ಬಹುಶಃ ಈ ಕುಟುಂಬ ಮಂಡಗೆ ಗ್ರಾಮದಿಂದ ಬಾಗೆವಾಡಿಗೆ 
ಬಂದಿದ್ದಿತು. ಅರ್ಜುನವಾಡ ಶಾಸನದ ಪ್ರಕಾರ ತಂದೆ ಮಾದಿರಾಜ 'ತರ್ದವಾಡಿ 
ಮಧ್ಯಗ್ರಾಮ ' ವಾದ ಈ ಬಾಗೆವಾಡಿಯ ' ಪುರವರಾಧೀಶ್ವರ ', ತಾಯಿ 
ಮಾದಲಾಂಬಿಕೆಯು ದಂಡನಾಯಕ ಬಲದೇವನ ಸೋದರಿ. ಇಂಥ ಪ್ರತಿಷ್ಠಿತ 
ಹಿನ್ನೆಲೆ ಬಸವಣ್ಣನವಾಗಿದ್ದಿತು. 

ಬಸವಣ್ಣ ಹುಟ್ಟುವ ಹೊತ್ತಿಗೆ ಕರ್ನಾಟಕದ ಧಾರ್ಮಿಕ ಕ್ಷೇತ್ರವನ್ನು 
ಅಗ್ರಹಾರ ಸಂಸ್ಕೃತಿ, ದೇವಾಲಯ ಸಂಸ್ಕೃತಿಗಳು ಆಳುತ್ತಲಿದ್ದವು. ಅಗ್ರಹಾರ 
ಸಂಸ್ಕೃತಿಯು ಮೂಲತಃ ಧಾರ್ಮಿಕವಾಗಿ ಕರ್ಮನಿಷ್ಠ , ಸಾಮಾಜಿಕವಾಗಿ 
ವರ್ಣಭೇದನಿಷ್ಠವಾದುದು. ಈಗ ದೇವಾಲಯ ಸಂಸ್ಕೃತಿ ಇದೇ ದಾರಿಗೆ 
ಹೊರಳಿದ್ದರೂ , ಮೂಲತಃ ಅದು. ಧಾರ್ಮಿಕವಾಗಿ ಭಕ್ತಿನಿಷ್ಠ , ಸಾಮಾಜಿಕವಾಗಿ 
ವರ್ಣಭೇದ ನಿರಾಕರಣನಿಷ್ಠವಾದುದು. ಹೀಗಾಗಿ ಹುಟ್ಟು ಹೋರಾಟಗಾರನಾದ 
ಬಸವಣ್ಣ ತನ್ನ ಎಳೆಯ ವಯಸ್ಸಿನಲ್ಲಿಯೇ ಸ್ಥಗಿತ ಮೌಲ್ಯದ 
ಅಗ್ರಹಾರಸಂಸ್ಕೃತಿಯನ್ನು ತೊರೆದು, ಚಲನಶೀಲ ಮೌಲ್ಯದ ದೇವಾಲಯಸಂಸ್ಕೃತಿಗೆ 
ನೆಲೆಯಾಗಿದ್ದ ಕೂಡಲಸಂಗಮಕ್ಕೆ ಬಂದನು. ಇದು ಅವನ ಜೀವನದಲ್ಲಿ “ಕರ್ಮದಿಂದ 
ಧರ್ಮಕ್ಕೆ ದಾಟಿಬಂದ ಕಾಲಘಟ್ಟವಾಗಿದೆ. 

ಕೂಡಲಸಂಗಮ ಬಸವಣ್ಣನ ಸಾಧನಾರಂಗ, ಅಲ್ಲಿ ಅಧ್ಯಯನ. 
ಮೂಲಚಿಂತನೆಗಳ ಮೂಲಕ ಅವನು ತನ್ನ ವ್ಯಕ್ತಿತ್ವವನ್ನು ವಿಕಾಸಗೊಳಿಸಿಕೊಂಡನು. 
'ಸಂಗಮ ' ಅನೇಕ ಅರ್ಥಗಳಲ್ಲಿ ಅವನ ಆಂದೋಳನಕ್ಕೆ ಸಂಕೇತವಾಯಿತು. ವೈಯುಕ್ತಿಕ 
ರಂಗ, ಸಾಮಾಜಿಕ ರಂಗಗಳಲ್ಲಿ ಪ್ರವಹನಶೀಲತೆಯನ್ನು ಬಯಸುವ ಅವನಿಗೆ, 
ಕೃಷ್ಣ ಮಲಪ್ರಭೆಯರ ಪ್ರವಾಹಪ್ರದೇಶ ಪಾಠವಾಗಿ ಪರಿಣಮಿಸಿತು. ಬಸವಣ್ಣ 
ತನ್ನ ಅಂಗಗುಣಗಳನ್ನು ನೀಗಿ ಲಿಂಗಗುಣಗಳನ್ನು ಆತ್ಮೀಕರಿಸಿಕೊಂಡು ಹೊಸ 
ಮನುಷ್ಯನಾಗಿ ಹುಟ್ಟಿದ್ದು, ಬೆಳೆದದ್ದು ಇಲ್ಲಿ . ಹೀಗಾಗಿ ಅವನ ಜೀವನದಲ್ಲಿ 
ಇದು ವ್ಯಕ್ತಿತ್ವವನ್ನು ಅಂಗದಿಂದ ಲಿಂಗಕ್ಕೆ ಪರಿವರ್ತಿಸಿಕೊಂಡ ಕಾಲಘಟ್ಟವಾಗಿದೆ. 

ಕೂಡಲಸಂಗಮವನ್ನು ತೊರೆದು ರಾಜಧಾನಿ ಮಂಗಳವಾಡಕ್ಕೆ ಬಂದ 
ಬಸವಣ್ಣ , ಮಾಂಡಲಿಕನಾದ ಕಲಚುರಿ ಬಿಜ್ಜಳನಲ್ಲಿ ಕರಣಿಕ - ಗಣಕಾಧಿಕಾರಿ 
ಹುದ್ದೆಗಳನ್ನು ವಹಿಸಿಕೊಂಡನು . ಆಮೇಲೆ ಬಿಜ್ಜಳ ಚಕ್ರವರ್ತಿಯಾಗುವಲ್ಲಿ . 
ಅವನೊಂದಿಗೆ ಕಲ್ಯಾಣಕ್ಕೆ ಬಂದು, ಭಂಡಾರ ಮಂತ್ರಿಯಾದನು. ಈ ಪಟ್ಟಣ 
ಇವನ ಬದುಕಿನ ಬಹುಮುಖ್ಯ ಕೇಂದ್ರವಾಯಿತು. ಈ ಸಂದರ್ಭದಲ್ಲಿ ಶರಣ 
ಸಮುದಾಯದ ಸಂಘಟನೆ, ಅನುಭವ ಮಂಟಪದ ಸ್ಥಾಪನೆ, ಸಿದ್ದಾಂತಗಳ ರಚನೆ 
ಪ್ರಸಾರ , ವಚನಸಾಹಿತ್ಯದ ಸೃಷ್ಟಿ ಇತ್ಯಾದಿ ಬಹುದೊಡ್ಡ ಕಾಣಿಕೆಗಳು ಇವನಿಂದ 


ಸಂದವು. ಕೂಡಲಸಂಗಮದಲ್ಲಿ ಆತ್ಮ ಕಲ್ಯಾಣ ಮಾಡಿಕೊಂಡಿದ್ದ ಬಸವಣ್ಣ , ಈಗ 
ಸಮಾಜ ( ಜಂಗಮ )ಕಲ್ಯಾಣ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡನು . ಅವನು 
* ಲಿಂಗದಿಂದ ಜಂಗಮಕ್ಕೆ ವಿಸ್ತರಿಸಿಕೊಂಡ ಕಾಲಘಟ್ಟವಿದು. 

ಹೀಗೆ ಬಾಗೆವಾಡಿಯಲ್ಲಿ ಕರ್ಮದಿಂದ ಧರ್ಮಕ್ಕೆ , ಕೂಡಲಸಂಗಮದಲ್ಲಿ 
ಅಂಗದಿಂದ ಲಿಂಗಕ್ಕೆ . ಕಲ್ಯಾಣದಲ್ಲಿ ಲಿಂಗದಿಂದ ಜಂಗಮಕ್ಕೆ ಸಾಗಿಬಂದಿದ್ದಾನೆ. ಬಸವಣ್ಣ . 
ಇಲ್ಲಿ . ಜಂಗಮಸೇವೆಯ ಅಂದರೆ ಸಮಾಜ ಸೇವೆಯ ಅಂಗವಾಗಿ ವರ್ಗಭೇದ, 
ವರ್ಣಭೇದ, ಲಿಂಗಭೇದ ನಿರಾಕರಣೆಯ ತೀವ್ರಕ್ರಮಗಳನ್ನು ಅವನು ಕೈಗೆತ್ತಿಕೊಂಡನು . 
ಮೇಲು ವರ್ಣದವರು ಮೇಲು ವರ್ಗದವರಾಗಿರುವುದನ್ನು , ಕೆಳವರ್ಣದವರು 
ಕೆಳವರ್ಗದವರಾಗಿರುವುದನ್ನು ಅಂದಿನ ಸಮಾಜ ಸಹಿಸುತ್ತಿದ್ದಿತು. ಮೇಲು 
ವರ್ಣದವರು ಕೆಳವರ್ಗದವರಾದರೂ , ಮೇಲುವರ್ಣ ಕಾರಣವಾಗಿ ಸಮಾಜದಲ್ಲಿ 
ಅವರದು ಮೇಲು ವರ್ಗವಾಗಿರುತ್ತಿದ್ದಿತು. ಇದನ್ನೂ ಸಮಾಜ ಸಹಿಸುತ್ತಿದ್ದಿತು. ಆದರೆ 
ಕೆಳವರ್ಣದವರು ಮೇಲು ವರ್ಗದವರಾಗುವ ಪ್ರಗತಿಪರ ನಿಲವು ಬಸವಣ್ಣನವಾಗಿದ್ದಿತು. 
ಈ ಪ್ರಗತಿಪರ ನಿಲವನ್ನು ಪ್ರತಿಭಟಿಸುವರೀತಿಯಲ್ಲಿ ಅಗ್ರಹಾರ ಸಂಸ್ಕೃತಿ, ದೇವಾಲಯ 
ಸಂಸ್ಕೃತಿ ಮತ್ತು ರಾಜಸತ್ತಾ ಸಂಸ್ಕೃತಿಗಳು ಒಟ್ಟಾಗಿ ನಿಂತು, ಅವನ ಈ 
ಆಂದೋಲನವನ್ನು ಹತ್ತಿಕ್ಕಿದವು. ಸತ್ಯವನ್ನು ಎತ್ತಿ ಹಿಡಿದ ಶರಣರು ದಮನಕ್ಕೆ 
ಗುರಿಯಾದರು. ಹುತಾತ್ಮರಾದರು . ಬಸವಣ್ಣ ಕಲ್ಯಾಣವನ್ನು ತೊರೆದು 
ಕೂಡಲಸಂಗಮಕ್ಕೆ ಬಂದು ಐಕ್ಯನಾದ. 


ತಾನೊಬ್ಬನೇ ಅಲ್ಲದೆ ಹೆಂಡಿರಾದ ಗಂಗಾಂಬಿಕೆ. ನೀಲಾಂಬಿಕೆ, ತಂಗಿ 
ನಾಗಲಾಂಬಿಕೆ . ತಂಗಿಯ ಮಗ ಚೆನ್ನಬಸವಣ್ಣ - ಹೀಗೆ ಇಡೀ ಕುಟುಂಬವನ್ನೇ 
ಆಂದೋಲನದ ಭಾಗವಾಗಿಸಿದ ಬಸವಣ್ಣ , ಸಮಾಜದ ವಿವಿಧ ಸ್ತರಗಳಿಂದ ಬಂದ 
ಜನಸಮುದಾಯವನ್ನೂ ಭಾಗವಾಗಿಸಿ, ಅದಕ್ಕೆ ಬಹುದೊಡ್ಡ ಸಾಮೂಹಿಕ ಸ್ವರೂಪ 
ಕೊಟ್ಟನು. ಅದನ್ನು ಪ್ರಾಚೀನ ಭಾರತದ ಒಂದು ಅರ್ಥಪೂರ್ಣ ಜನಪರ 
ಆಂದೋಲನವಾಗಿಸಿದನು. 

ಭಾರತವು ವರ್ಗಭೇದ, ವರ್ಣಭೇದ, ಲಿಂಗಭೇದ – ಹೀಗೆ* ಭೇದಸಂಸ್ಕೃತಿ' ಯ 
ರಾಷ್ಟ್ರವಾಗಿದೆ. ಭೇದಸಂಸ್ಕೃತಿಯ ಸಮಾಜದಲ್ಲಿ ಆತ್ಮ ಕಲ್ಯಾಣದ ಪ್ರಯೋಗ' ಗಳು 
ಜರುಗಬಹುದೇ ಹೊರತು, ಸಮಾಜಕಲ್ಯಾಣದ ಆಂದೋಲನಗಳು ಜರುಗಲಾರವು. 
ಶರಣರು ಮಾತ್ರ ಈ ಎರಡೂ ಬಗೆಯ ಕಲ್ಯಾಣದ ವಿಷಯವಾಗಿ ವ್ಯಕ್ತಪಡಿಸಿದ 
ವಿಚಾರಗಳು ಹೀಗಿವೆ : 

ವ್ಯಕ್ತಿ ' ಅಂಗ' ಭಾವವನ್ನು ನೀಗಿ ' ಲಿಂಗ' ಭಾವವನ್ನು ಅಳವಡಿಸಿಕೊಳ್ಳ ಬೇಕೆಂಬುದು 
ಶರಣಸಿದ್ದಾಂತದ ಕೇಂದ್ರ ಆಶಯ . ಇದಕ್ಕಾಗಿ ವ್ಯಕ್ತಿ ಅನುಸರಿಸಬೇಕಾದುದು 


೨೨ 


ಷಟ್‌ಸ್ಥಲ ಮಾರ್ಗವನ್ನು ಇಲ್ಲಿ ಅಂಗವಾಗಿರುವ ವ್ಯಕ್ತಿ ತನ್ನ ಆತ್ಮಸ್ವರೂಪವಾಗಿರುವ 
ಇಷ್ಟಲಿಂಗವನ್ನು ಸಾಧನವಾಗಿ ಹಿಡಿದುಕೊಂಡು ಶ್ರದ್ಧಾ , ನಿಷ್ಟಾ , ಅವಧಾನ, 
ಅನುಭಾವ, ಆನಂದ, ಸಮರಸ ' ಭಾವ'ಗಳನ್ನು ಮೈಗೂಡಿಸಿಕೊಳ್ಳುತ್ತ , ಕ್ರಮವಾಗಿ 
ಭಕ್ತ , ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಸ್ಥಿತಿಗಳನ್ನು ಪಡೆದು 
ಲಿಂಗವಾಗುವುದು , ಈ ಷಟ್‌ಸ್ಥಲ ಮಾರ್ಗದ ಗುರಿ. ಇದನ್ನೇ ' ಲಿಂಗವಿಡಿದು 
ಲಿಂಗಸಿದ್ದಿ ' ಎನ್ನುತ್ತಾರೆ. ಶರಣರು. ಹೀಗೆ ಲಿಂಗವ್ಯಕ್ತಿತ್ವವನ್ನು ಪಡೆದ ಶರಣನು 
ತನ್ನ ಜೀವನದ ಸಕಲ ವ್ಯಾಪಾರವನ್ನು ಲಿಂಗಭಾವದಿಂದ ಅನುಭವಿಸುತ್ತಾನೆ. 

ಭಾರತೀಯ ಸಿದ್ಧಾಂತಗಳು ಪ್ರಾಣವನ್ನು ಲಿಂಗಮಾಡಿಕೊಳ್ಳುವ ಪ್ರಾಣಲಿಂಗಿ ' 
ಪಾತಳಿಗೆ ನಿಂತುಬಿಟ್ಟರೆ, ವೀರಶೈವ ಸಿದ್ದಾಂತ ಇನ್ನೂ ಮುಂದೆ ಹೋಗಿ ಸಮಾಜವನ್ನೂ 
ಲಿಂಗವಾಗಿಸುವ ' ಶರಣ ' ಪಾತಳಿಯನ್ನು ಹೇಳುತ್ತದೆ. ಹಸನಾದ 
“ ವ್ಯಕ್ತಿಜೀವನ' ದಷ್ಟೇ ಮುಖ್ಯವಾದುದು, ಅವನ ಬೆಳವಣಿಗೆಗೆ ಬೇಕಾಗುವ ಹಸನ 
ಾದ 'ಸಮಾಜವ್ಯವಸ್ಥೆ ' ಯೆಂಬುದು ಶರಣರ ವಿಚಾರವಾಗಿದೆ. ಇಲ್ಲದಿದ್ದರೆ 
ಸ್ನಾನಮಾಡಿ ಕೆಸರಿನಲ್ಲಿ ವ್ಯವಹರಿಸಿದಂತಾಗುತ್ತದೆ, ಮಾಡಿದ ಸ್ನಾನ 
ವ್ಯರ್ಥವಾಗುತ್ತದೆ. ಹೀಗಾಗಿ ವ್ಯಕ್ತಿತ್ವದ ಶುದ್ದೀಕರಣದಷ್ಟೇ ಸಮಾಜದ 
ಶುದ್ದೀಕರಣವೂ ಮುಖ್ಯವೆಂದು ಶರಣರು ಹೇಳುತ್ತಾರೆ. 

ವ್ಯಕ್ತಿತ್ವದ ಒಳಪದರಿನಲ್ಲಿ ವಿಕಾರಗಳಿರುವಂತೆ ಸಮಾಜದ ಒಳರಚನೆ 
ಯಲ್ಲಿಯೂ ಸಭ್ಯತೆಯ ಸೋಗಿನಲ್ಲಿ ವಿಕೃತ ಆಚರಣೆಗಳು ನಿರ್ಮಾಣವಾಗಿರುತ್ತವೆ. 
ಇದರಿಂದಾಗಿ ಸಮಾಜದ ಜೀವನವು ಅಶುದ್ಧವಾಗುತ್ತದೆ. ಭಾರತದಲ್ಲಿ ಇದರ 
ಶುದ್ದೀಕರಣದ ಕಡೆಗೆ ಬಹುಶಃ ಬೌದ್ಧ ಧರ್ಮವನ್ನು ಬಿಟ್ಟರೆ, ವೀರಶೈವೇತರ 
ಯಾವುದೇ ಧರ್ಮಗಳು ಮೊದಲಿನಿಂದಲೂ ಗಮನಕೊಡಲಿಲ್ಲ . ಏಕೆಂದರೆ ನಮ್ಮ 
ದೇಶದಲ್ಲಿ ತತ್ವ ಚಿಂತನೆ ಪ್ರಾರಂಭವಾದುದು ಸಮಾಜದಲ್ಲಲ್ಲ ; ಅಡವಿಯಲ್ಲಿ . 
ಆಶ್ರಮದಲ್ಲಿ . ಅಲ್ಲಿಯ ಮುನಿಗಳಿಗೆ ' ವ್ಯಕ್ತಿಗತ ಸಮಸ್ಯೆಗಳನ್ನು ಅಂದರೆ ತಮ್ಮೊಳಗಿನ 
ಮಾನಸಿಕ ವಿಕಾರಗಳನ್ನು ದೂರಗೊಳಿಸಿಕೊಳ್ಳುವುದೇ ಮುಖ್ಯವಾಗಿದ್ದಿತು. 
ಕಾಲಕ್ರಮದಲ್ಲಿ ಅರಣ್ಯಜೀವನಕ್ಕೆ ಬದಲು ಗ್ರಾಮಜೀವನ ಅಸ್ತಿತ್ವಕ್ಕೆ ಬಂದು, 
ವ್ಯಕ್ತಿಗತ ಸಮಸ್ಯೆಗಳೊಂದಿಗೆ ಸಮಾಜಗತ ಸಮಸ್ಯೆಗಳು ಉದ್ಭವಿಸಿದರೂ , ಭಾರತದಲ್ಲಿ 
ಹಳೆಯ ವ್ಯಕ್ತಿಪರ ಚಿಂತನ' ಕ್ರಮವೇ ಮುನ್ನಡೆದು, 'ಸಮಾಜಪರ ಚಿಂತನ 'ಕ್ರಮ 
ಉಪೇಕ್ಷಿತವಾಯಿತು. ಹೆಚ್ಚಿನದಾಗಿ ಕಾಲಕಾಲಕ್ಕೆ ಸ್ಮೃತಿಕಾರರು ಹುಟ್ಟಿ ಬಂದು. 
ಸಮಾಜದ ಬಗ್ಗೆ ಭೇದನೀತಿಗಳನ್ನು ರೂಪಿಸಿ, ಅದನ್ನು ಹೋಳು ಹೋಳು ಮಾಡಿದರು. 
ಇದರಿಂದ ಭಾರತೀಯರು `ವೈಯಕ್ತಿಕವಾಗಿ ಸಬಲರು. ಸಾಮಾಜಿಕವಾಗಿ ದುರ್ಬಲರು' 
– ಎಂಬ ಪರಿಸ್ಥಿತಿ ನಿರ್ಮಾಣವಾಯಿತು. ಈ ಸಂದರ್ಭದಲ್ಲಿ ಶರಣರು ಸಬಲ 
ಸಮಾಜಕ್ಕಾಗಿ ಬುದ್ಧನಿಗಿಂತ ಹೆಚ್ಚು ವೈಜ್ಞಾನಿಕವಾಗಿ ವಿಚಾರಿಸಿ, 


೨೩ 


ವ್ಯಕ್ತಿಕಲ್ಯಾಣದೊಂದಿಗೆ ಸಮಾಜಕಲ್ಯಾಣಕ್ಕಾಗಿಯೂ ಶ್ರಮಿಸಿದರು. ಈ ಉಭಯ 
ಕಲ್ಯಾಣಗಳನ್ನು ' ಲಿಂಗವ್ಯಸನ, ಜಂಗಮಪ್ರೇಮ'ವೆಂದು ಬಸವಣ್ಣನವರು ಕರೆದಿದ್ದಾರೆ. 
"ಸೋಹಂ ಎಂದೆನಿಸದೆ, ದಾಸೋಹಂ ಎಂದೆನಿಸಯ್ಯಾ ” ಎಂದೂ ಹೇಳಿ, ಜಂಗಮ 
ದಾಸೋಹತತ್ವಕ್ಕೆ ಅವರು ಮಾದರಿಯೆನಿಸಿದ್ದಾರೆ. 

ಹೀಗೆ ಪ್ರಾಚೀನ ಭಾರತೀಯ ತತ್ವ ಸಿದ್ದಾಂತಗಳು ವ್ಯಕ್ತಿಶುದ್ದಿಯ ಬಗೆಗೆ 
ಒತ್ತು ಕೊಟ್ಟು ಸಮಾಜಶುದ್ದಿಯನ್ನು ಉಪೇಕ್ಷಿಸಿದರೆ, ಆಧುನಿಕ ಸಿದ್ಧಾಂತಗಳು 
ಸಮಾಜ ಶುದ್ದಿಯ ಕಡೆಗೆ ಒತ್ತುಕೊಟ್ಟು ವ್ಯಕ್ತಿಶುದ್ದಿಯನ್ನು ಉಪೇಕ್ಷಿಸುತ್ತವೆ. 
ಬಸವಸಿದ್ದಾಂತ ಮಾತ್ರ ವ್ಯಕ್ತಿಶುದ್ದಿಯಲ್ಲಿ ಬಿಚ್ಚಿಕೊಂಡು, ಸಮಾಜಶುದ್ದಿಯಲ್ಲಿ 
ವಿಸ್ತಾರಗೊಳ್ಳುತ್ತದೆ. 

ಸಮಾಜ ಶುದ್ಧವಾಗುವುದೆಂದರೆ ಸಮಾಜದಲ್ಲಿ ಸಮಾನತೆಯನ್ನು ತರುವುದು. 
ಈ ಸಾಮಾಜಿಕ ಸಮಾನತೆಗೆ ಮೂಲವಾದುದು ' ಆರ್ಥಿಕ ಸಮಾನತೆ' ಯೆಂಬುದನ್ನು 
ಅರಿತಿದ್ದ ಬಸವಣ್ಣ , ಅರ್ಥ ಮಂತ್ರಿ ( Finance Minister) ಆಗಿದ್ದುದು ಒಂದು 
ಯೋಗಾಯೋಗ. ಈವರೆಗೆ ರಾಜ್ಯದ ಭಂಡಾರವೆಂದರೆ ರಾಜನ ಭಂಡಾರವೆಂದೇ 
ಭಾವಿಸಲಾಗಿದ್ದಿತು. ಜಂಗಮರಿಗೆ ( ಪ್ರಜೆಗಳಿಗೆ) ಭಂಡಾರ ವಿನಿಯೋಗಿಸುತ್ತಿದ್ದುದನ್ನು 
ಆಕ್ಷೇಪಿಸಿದ ಬಿಜ್ಜಳನಿಗೆ ಉತ್ತರ ಕೊಡುತ್ತ , “ತಮ್ಮೊಡವೆಯಂ ತಾವೆ ಕೊಂಡರ್ ” 
ಎಂದು ಹರಿಹರನ ಬಸವಣ್ಣ ನುಡಿಯುವುದನ್ನು ನೋಡಿದರೆ, ಭಂಡಾರದ ಒಡೆಯ 
ರಾಜನಲ್ಲ , ಪ್ರಜೆಗಳು - ಎಂದು ಅವನು ನಂಬಿದ್ದನೆಂದು ಸ್ಪಷ್ಟವಾಗುತ್ತದೆ. 
ಗುರುವಿಗೆ ತನುದಾಸೋಹ, ಲಿಂಗಕ್ಕೆ ಮನದಾಸೋಹಗಳಂತೆ ` ಜಂಗಮಕ್ಕೆ 
ಧನದಾಸೋಹ ನಡೆಸಬೇಕೆಂಬುದು ಶರಣ ಸಿದ್ದಾಂತ. ಇದರಿಂದ ಬಸವಣ್ಣನ 
ಸಾಮಾಜಿಕ ಸಿದ್ಧಾಂತವು ಮಾರ್ಕ್ಸ್ನಂತೆ ಧನದ ಅಂದರೆ ಅರ್ಥದ ಸಮಾನತೆಯ 
ಮೇಲೆ ನಿಂತಿದ್ದಿ ತೆನಿಸುತ್ತದೆ. ಬಿಜ್ಜಳ ಮತ್ತು ಬಸವಣ್ಣನವರಲ್ಲಿ ಉದ್ಭವಿಸಿದ 
ಘರ್ಷಣೆಯ ಮೂಲ ಬೀಜ, ಇವರಿಬ್ಬರ ಈ ಆರ್ಥಿಕ ಸಮಾನತೆಯ ಪರ 
ವಿರೋಧಿ ನೀತಿಯೆನಿಸುತ್ತದೆ. ಬಿಜ್ಜಳನ ರಾಜಸತ್ತೆಯ ಸಂವಿಧಾನ, ಬಸವಣ್ಣನ 
ಪ್ರಜಾಸತ್ತೆಯ ಸಂವಿಧಾನಗಳು ವಿರುದ್ಧ ಮುಖಿಯಾಗಿ ಬೆಳೆಯಲೂ ಈ ಅರ್ಥ 
ಮೂಲಕಾರಣವಾಯಿತು. 

- ಬಸವಣ್ಣನ ಈ ಅರ್ಥ ತತ್ವಕ್ಕೆ ಎರಡು ಮಗ್ಗಲುಗಳುಂಟು. ಒಂದು ಕಾಯಕ 
(ಶ್ರಮ), ಇನ್ನೊಂದು ದಾಸೋಹ ( ವಿತರಣೆ), ಕಾಯಕಮಾಧ್ಯಮದಿಂದ ಗಳಿಸಬೇಕು, 
ದಾಸೋಹಮಾಧ್ಯಮದಿಂದ ಬಳಸಬೇಕು - ಎಂಬ ಸೂತ್ರದ ಆದರ್ಶದಲ್ಲಿ 
“ಕಲ್ಯಾಣರಾಜ್ಯ ಕಟ್ಟುವುದು ಮಂತ್ರಿ ಬಸವಣ್ಣನ ಧೈಯವಾಗಿದ್ದಿತು. ಭಾರತೀಯ 
ಪರಂಪರೆಯಲ್ಲಿ ಧರ್ಮವೀರನೆನಿಸುವ ಬಸವಣ್ಣ , ಅದನ್ನೂ ಮೀರಿದ 
ಮಹಾಪುರುಷನೆಂದು ಈ ಎಲ್ಲ ಚಿಂತನೆಗಳು ವ್ಯಕ್ತಪಡಿಸುತ್ತವೆ. ಅವನು ಈ 
ಚಿಂತನೆಗಳಿಗೆ ಸಮರ್ಥ ವಾಹಕವಾಗಿ ಬಳಸಿದ್ದು , ವಚನಗಳನ್ನು . 


ಶರಣರು ಭಾವನೆಗಳನ್ನು ಕಲಾತ್ಮಕಗೊಳಿಸಲು ಹೊರಟ ಕವಿಗಳಲ್ಲ : 
ಬದುಕನ್ನು ಕಲಾತ್ಮಕಗೊಳಿಸಲು ಹೋರಾಡಿದ ಸಂತರು. ಈ ಉತ್ಕಟ ಹೋರಾಟದ 
ಉಪನಿಷತ್ತಿಯಾಗಿ ವಚನಸಾಹಿತ್ಯ ನಿರ್ಮಾಣವಾಯಿತು. ಹೀಗೆ ನಿರ್ಮಾಣ 
ಮಾಡುವಾಗ ' ನಿನಗೆ ಕೇಡಿಲ್ಲವಾಗಿ ಆನು ಒಲಿದಂತೆ ಹಾಡುವೆ' ಎಂಬ ಕಾವ್ಯಧೋರಣೆ 
ಬಸವಣ್ಣನವರ ಕಣ್ಣ ಮುಂದಿದ್ದಿತು. ' ನಿನಗೆ ಕೇಡಿಲ್ಲವಾಗಿ ಹಾಡುವೆ' ಎಂಬಲ್ಲಿ 
ಸಾಮಾಜಿಕ responsiblility , ` ಆನು ಒಲಿನಂತೆ ಹಾಡುವೆ' ಎಂಬಲ್ಲಿ ವೈಯಕ್ತಿಕ 
Freedom - ಇವು ಕವಿಗಿರಬೇಕೆಂಬುದನ್ನು ಸ್ಪಷ್ಟಪಡಿಸುತ್ತಾನೆ. ಒಬ್ಬ ಬರಹಗಾರನಾಗಿ 
ಬಸವಣ್ಣ ಏಕಕಾಲಕ್ಕೆ ಈ ಉಭಯ ಹೊಣೆಗಳನ್ನು ಸರಿಯಾಗಿ ನಿರ್ವಹಿಸಿದ್ದಾನೆ. 

ಒಂದು ಸಾಹಿತ್ಯಕೃತಿಯ ಅಧ್ಯಯನವೆಂಬುದು ಅಲ್ಲಿ ಹುದುಗಿರುವ 
ವ್ಯಕ್ತಿಶೋಧ, ಸಮಾಜಶೋಧ, ಮೌಲ್ಯಾದರ್ಶಶೋಧ ಮತ್ತು 
ಸೌಂದರ್ಯಶೋಧವಾಗಿದೆ. ಈ ನಾಲ್ಕೂ ನೆಲೆಗಳ ಅಧ್ಯಯನಕ್ಕೆ ವಸ್ತುವಾಗುವ 
ಶಕ್ತಿ , ಬಸವಣ್ಣನವರ ವಚನಗಳಲ್ಲಿದೆ. 
* ಈಗಾಗಲೇ ಎಲ್ಲರೂ ಗುರುತಿಸಿದಂತೆ ಅವನ ವಚನಗಳಲ್ಲಿ ವ್ಯಕ್ತಿಶೋಧ 
ಅಂದರೆ ಆತ್ಮವಿಮರ್ಶೆ ಪ್ರಧಾನವಾಗಿದೆ. ನಾಟಕದ ಪಾತ್ರವೊಂದು ತನ್ನ ನೋವು. 
ವಿಷಾದ, ಪ್ರೀತಿ, ನಿಷ್ಠೆ, ಕರುಣೆ, ಸಿಟ್ಟುಗಳನ್ನು First person narrative ಶೈಲಿಯಲ್ಲಿ 
ತೋಡಿಕೊಳ್ಳುವಂತೆ . ಬಸವಣ್ಣ ತನ್ನ ವ್ಯಕ್ತಿತ್ವದ ಒಳಗನ್ನು ತಲಸ್ಪರ್ಶಿಯಾಗಿ 
ತೋಡಿಕೊಂಡಿದ್ದಾನೆ. ತಿಳಿನೀರಿನಲ್ಲಿ ಎಳೆಮೀನಿನಂತೆ ಹರಿದಾಡುವ ಅವನ ಮನಸ್ಸಿನ 
ಅನೇಕ ಬಗೆಗಳು ಇಲ್ಲಿ ಕಾಣಿಸುತ್ತವೆ. 
- `ಸಮಾಜವಿಮರ್ಶೆ ಬಸವಣ್ಣನವರ ವಚನಗಳ ಇನ್ನೊಂದು ಮುಖವಾಗಿದೆ. 
ಅನ್ಯಾಯವನ್ನು ಪ್ರತಿಭಟಿಸುವ, ನ್ಯಾಯವನ್ನು ಪ್ರತಿಪಾದಿಸುವ ಅವನದು ರಚನಾತ್ಮಕ 
ವಿಮರ್ಶೆಯಾಗಿದ್ದು , ಅಲ್ಲಿ ಒಬ್ಬ ಸಮಾಜವಿಜ್ಞಾನಿಯ ವೈಜ್ಞಾನಿಕ ದೃಷ್ಟಿ 
ಎದ್ದು ಕಾಣುತ್ತದೆ. ಕೆಲವೊಮ್ಮೆ ಅನ್ಯಾಯವನ್ನು ಸಾಮಾನೀಕರಿಸಿ ಮಾತನಾಡದೆ 
“ ಆನೀ ಬಿಜ್ಜಳಂಗೆ ಅಂಜುವೆನೆ ಅಯ್ಯಾ' ಎಂದು ವ್ಯಕ್ತಿಯನ್ನು ಬೆರಳುಮಾಡಿ ಆಡುವುದು, 
“ ಬಿಜ್ಜಳನ ಭಂಡಾರವೆನಗೇಕಯ್ಯಾ ' ಎಂದು ತಮ್ಮ ಮೇಲಿನ ವ್ಯಕ್ತಿಗತ ಆರೋಪವನ್ನು 
ನಿರಾಕರಿಸುವುದು, ` ಚಳುವಳಿಭಾಷೆ' ಯಂತೆ ಕೇಳಿಸುತ್ತದೆ. 

ಇದರ ಜೊತೆಗೆ ದಯವೇ ಧರ್ಮದ ಮೂಲ, ಸತ್ಯವ ನುಡಿವುದೇ ಸ್ವರ್ಗ 
ಮೊದಲಾದ ಮೌಲ್ಯಾದರ್ಶಗಳಂತೂ ಹೆಜ್ಜೆ ಹೆಜ್ಜೆಗೂ ಕಾಣಿಸುತ್ತವೆ. 

- ಹೀಗೆ ಅವನ ಆತ್ಮ ವಿಮರ್ಶೆಯ ವಚನಗಳು ಆಧುನಿಕ ನವ್ಯಕಾವ್ಯವನ್ನು . 
ಸಮಾಜ ವಿಮರ್ಶೆಯ ವಚನಗಳು ಬಂಡಾಯಕಾವ್ಯವನ್ನು ನೆನಪಿಸುತ್ತವೆ. 
ಮೌಲ್ಯಾದರ್ಶದ ವಚನಗಳು ಭಾವಗೀತೆಗಳಂತೆ ಕಾಣುತ್ತವೆ. ಇಂಥ 
ಅಭಿವ್ಯಕ್ತಿಗಳಿಂದಾಗಿ ಬಸವಣ್ಣ ಏಕಕಾಲಕ್ಕೆ ವ್ಯಕ್ತಿಯಾಗಿ, ಸಮಾಜದ ಸದಸ್ಯನಾಗಿ, 
ಲೋಕದ ಮಾನವನಾಗಿ ನಮ್ಮ ಕಣ್ಣ ಮುಂದೆ ಬರುತ್ತಾನೆ. 


ಈ ಎಲ್ಲ ಚಿಂತನೆಗಳ ಹಿಂದೆ 'ಸ್ಥಾವರಕ್ಕಳಿವುಂಟು, ಜಂಗಮಕ್ಕಳಿವಿಲ್ಲ 
ಎಂಬ ಸಿದ್ದಾಂತ ಸದಾ ಸ್ಪಂದಿಸುತ್ತಿರುತ್ತದೆ. ಈ ತತ್ವದ ಮೇರೆಗೆ ಬಸವಣ್ಣನವರ 
ವಚನ, ' ಆಶಯ ' ದಲ್ಲಿಯಂತೆ ಆಕೃತಿಯಲ್ಲಿಯೂ ಜಂಗಮತ್ವವನ್ನು ಪಡೆಯಿತು. 
ಹೀಗಾಗಿ ಅವರ ವಚನಗಳದು ತುಂಬಾ ಸರಳ ಶಿಲ್ಪ . ಸರಳವೆಂದರೂ ಅಲ್ಲಿ 
ಸಂಕೀರ್ಣತೆಯಿದೆ. ವಾಚ್ಯವೆಂದರೂ ಅಲ್ಲಿ ಧ್ವನಿಯಿದೆ. ಏನು ಹೇಳಬೇಕೆಂಬ 
' ಆಶಯ ' ಉತ್ಕಟವಾದಾಗ ಹೇಗೆ ಹೇಳಬೇಕೆಂಬ ' ಆಕೃತಿ ತಾನಾಗಿಯೇ ಅಚ್ಚುಕಟ್ಟುತನ 
ಪಡೆಯುತ್ತದೆ. ಈ ಆಕೃತಿಸೌಂದರಕ್ಕೆ ಮಾದರಿಯಾಗಿದೆ. ಬಸವಣ್ಣನವರ ಬರವಣಿಗೆ. 
- ಸಾಹಿತ್ಯದ ಮಾಧ್ಯಮ ಭಾಷೆ. ಸಾಮಾನ್ಯವಾಗಿ ನಮ್ಮ ಕವಿಗಳು ಕನ್ನಡ 
ಭಾಷೆಯನ್ನು ಕುರಿತು ದೇಸಿ, ಮಾರ್ಗ ಇತ್ಯಾದಿಯಾಗಿ ಆಲೋಚಿಸಿದರು. ಆದರೆ 
ಬಸವಾದಿಪ್ರಮಥರು ಕೇವಲ ಕನ್ನಡ ಭಾಷೆಯನ್ನಲ್ಲ . ಭಾಷೆಯನ್ನೇ ಕುರಿತು 
ಆಲೋಚಿಸಿದರು. ' ಲಿಂಗವಿಲ್ಲದ ಶಬ್ದ ಸೂತಕ : ಕೇಳಲಾಗದು' ಎಂದು 
ಭವಿಯಾಗಿರುವ ಭಾಷೆಯೂ ಭಕ್ತನಾಗಬೇಕೆನ್ನುತ್ತಾರೆ: ಅಂದರೆ ಮಾತಿಗೆ ಅಂಟಿರುವ 
ರಾಜಸ್ತುತಿ ಮೊದಲಾದ ಮಾಲಿನ್ಯ ದೂರವಾಗಬೇಕೆನ್ನುತ್ತಾರೆ. ಇದರಿಂದಾಗಿ 
ಮೂಲತಃ ಭಾಷೆಯ ದುರ್ಬಳಕೆ ತಪ್ಪಿತು. ಕನ್ನಡ ಭಾಷೆಯ ಪರಿಣಾಮ ರಮ್ಯತೆ 
ಉಪಯುಕ್ತತೆಗಳೂ ವರ್ಧಿಸಿದವು. ಕನ್ನಡ ಭಾಷೆಗೆ ಒದಗಿಬಂದ ಈ ಸಹಜ 
ಸಿದ್ದಿಯಿಂದಾಗಿ 'ಕೂಡಲಸಂಗಮದೇವ ಭಕ್ತನ ನುಡಿಯ ನಡುವೆ ರಾಶಿಯಾಗಿಪ್ಪನು 
ಎಂಬುದಕ್ಕೆ ವಚನಗಳು ನಿದರ್ಶನವಾಗಿ ನಿಂತವು. 


ಪರಿಷ್ಕರಣ 
ಪ್ರಾಚೀನ ಕಾಲದಲ್ಲಿ ವಚನಸಾಹಿತ್ಯ ಸೃಜನ ಮತ್ತು ಸಂಪಾದನವೆಂಬ 
ಎರಡು ರೀತಿಗಳಲ್ಲಿ ಪ್ರಕಟವಾಗಿದೆ. ಇಂದು ನಡೆಯುತ್ತಲಿರುವುದು ಪರಿಷ್ಕರಣವೆಂಬ 
ಮೂರನೆಯ ರೀತಿ, ಹನ್ನೆರಡನೆಯ ಶತಮಾನದಲ್ಲಿ ಪ್ರಕಟವಾದುದು ಸೃಜನ, ಈ 
ಸೃಜನವನ್ನು ಬಳಸಿ ಹದಿನೈದನೆಯ ಶತಮಾನದಲ್ಲಿ ಸಂಯೋಜಿಸಲ್ಪಟ್ಟುದು 
ಸಂಪಾದನ. ಈ ಸೃಜನಸಾಹಿತ್ಯದ ಪಾಠಾಂತರ. ಸಂಪಾದಸಾಹಿತ್ಯದ ಪಾಠಾಂತರ 
ಮತ್ತು ಸೃಜನವನ್ನು ಸಂಪಾದನೆಗೊಳಿಸುವಲ್ಲಿ ಉದ್ಭವಿಸಿದ ಪಾಠಾಂತರವೆಂಬ 
ಮೂರು ಬಗೆಯ ಪಾಠಾಂತರಗಳಿಗೆ ತುತ್ತಾಗುತ್ತ ಬಂದ ವಚನ ಹಸ್ತಪ್ರತಿಗಳು 
ನಮಗೆ ಸಿಗುತ್ತವೆ. ವಚನ ಪರಿಷ್ಕರಣವೆಂಬುದು ವೈಜ್ಞಾನಿಕ ವಿಧಾನಗಳ ಮೂಲಕ 
ಇಂಥ 'ಪ್ರತಿ' ಯನ್ನು 'ಕೃತಿ' ಯನ್ನಾಗಿಸುವ ಕ್ರಿಯೆಯಾಗಿದೆ. 

'ಸಮಗ್ರ ವಚನಸಾಹಿತ್ಯದ ಜನಪ್ರಿಯ ಆವೃತ್ತಿ ಪ್ರಕಟಣಯೋಜನೆ' ಯ 
ಸಂಪಾದಕ ಸಮಿತಿಯ ಮಾರ್ಗದರ್ಶನದಲ್ಲಿ , ಗ್ರಂಥಸಂಪಾದನಶಾಸ್ತ್ರದ ಆದರ್ಶದಲ್ಲಿ 
ಈ ಕೃತಿಯನ್ನು ಪರಿಷ್ಕರಿಸಲಾಗಿದೆ. ಇದು ಜನಪ್ರಿಯ ಆವೃತ್ತಿಯಾದರೂ 


೨೬ 


ವಿದ್ವಜ್ಜನಪ್ರಿಯ ಆವೃತ್ತಿಯೂ ಆಗಬೇಕೆಂಬ ಆದರ್ಶವನ್ನು ಕಣ್ಣ ಮುಂದೆ 
ಇಟ್ಟುಕೊಂಡು ಅರುವತ್ತೆಂಟು ಆಕರಗಳಿಂದ ವಚನಗಳನ್ನು ಸಂಗ್ರಹಿಸಿ , ಈ ಕೆಲಸ 
ಮಾಡಿದ್ದೇವೆ. ( ಅನುಬಂಧ ನೋಡಿ). 
- ಇಲ್ಲಿ ಷಟ್‌ಸ್ಥಲದ ವಚನ ಮತ್ತು ಹೆಚ್ಚಿನ ವಚನಗಳನ್ನು ಕ್ರಮವಾಗಿ 
ಕಾಂಡ: ಒಂದು , ಕಾಂಡ : ಎರಡು ಹೆಸರುಗಳಿಂದ ಪ್ರತ್ಯೇಕವಾಗಿಯೇ 
ಸಂಪಾದಿಸಿಕೊಡಲಾಗಿದೆ. ಒಂದನೆಯ ಕಾಂಡದಲ್ಲಿ ೯೬೦, ಎರಡನೆಯ ಕಾಂಡದಲ್ಲಿ 
೪೫೪ ವಚನಗಳು ಹೀಗೆ ಒಟ್ಟು ೧೪೧೪ ವಚನಗಳು ಇಲ್ಲಿವೆ. ಈ ಎರಡೂ 
ಭಾಗಗಳ ಸ್ವರೂಪ, ಪರಿಷ್ಕರಣ ವಿವರ ಹೀಗಿದೆ: 

ಕಾಂಡ : ಒಂದು - ಷಟ್‌ಸ್ಥಲ ವಚನಗಳು 
ಬಸವಣ್ಣನವರ ವಚನಗಳ ಷಟ್‌ಸ್ಥಲ ಕಟ್ಟನ್ನು ಯಾರು 
ಸಂಯೋಜಿಸಿದರೆಂಬುದು ಇಂದಿಗೂ ಒಂದು ಸಮಸ್ಯೆ. ಹೀಗಿದ್ದೂ ಈ ಕಾರ್ಯವನ್ನು 
ಪೂರೈಸಿದವನು, ಕನಕಪುರಾಧೀಶ್ವರನೆಂದು ಚಿತ್ರದುರ್ಗದ ಶ್ರೀ ಮುರುಘರಾಜೇಂದ್ರ 
ಮಠದ “ ಬಸವಣ್ಣನವರ ಷಟ್‌ಸ್ಥಲ ವಚನ ” ಕಟ್ಟನ್ನು ( ನಂಬರ್ ೬೯೩ ) ಆಧರಿಸಿ 
ಹೇಳಬಹುದಾಗಿದೆ. ಈ ವರೆಗೆ ಷಟ್‌ಸ್ಥಲ ವಚನ ಕಟ್ಟು ಹೀಗೆ ಪ್ರಕಟವಾಗಿದೆ : 
೧. ಬಸವಣ್ಣನವರ ವಚನಗಳು - ಮರಿಶಂಕರದ್ಯಾವರು ( ೧೮೮೯ ) 
೨. ಶ್ರೀ ಬಸವೇಶ್ವರ ವಚನಗಳು - ಫ. ಗು. ಹಳಕಟ್ಟಿ ( ೧೯೨೬ ) . 
೩ . ಬಸವಣ್ಣನವರ ಷಟ್‌ಸ್ಥಳದ ವಚನಗಳು - ಶಿ. ಶಿ. ಬಸವನಾಳ ( ೧೯೫೧) 
೪. ಭಕ್ತಿಭಾಂಡಾರಿ ಬಸವಣ್ಣನವರ ವಚನಗಳು - ಆರ್. ಸಿ. ಹಿರೇಮಠ ( ೧೯೬೮) 
೫ . ಬಸವಣ್ಣನವರ ಟೀಕಿನ ವಚನಗಳು - ಎಂ . ಎಂ . ಕಲಬುರ್ಗಿ ( ೧೯೮೧) 
೬ . ಬಸವಣ್ಣನವರ ಷಟ್‌ಸ್ಥಲದ ವಚನಗಳು - ಎಲ್ . ಬಸವರಾಜು ( ೧೯೯೦) 
೭. ಬಸವಣ್ಣನವರ ವಚನ ಸಂಪುಟ - ಎಂ . ಎಂ . ಕಲಬುರ್ಗಿ ( ೧೯೯೩ ) 

- ಇಲ್ಲಿಯ ಮೊದಲ ಕಾಂಡದಲ್ಲಿರುವ ಷಟ್‌ಸ್ಥಲ ವಚನಗಳಿಗಾಗಿ ಎಲ್ಲ 
ದೃಷ್ಟಿಯಿಂದಲೂ ಉತ್ತಮವಾಗಿರುವ, ಶಕಟರೇಫೆ ಬಳಸಿರುವ, ತನ್ನಾತ್ಮ ತನಗೆ 
ಹಗೆಯಾದ ಮತ್ತೆ ಬಿನ್ನಾಣವುಂಟೆ ? ಕಾಡಿಹಿತು, ನಾಚಿಕೆ , ಅರಸಾಡದಿರಿಂ 
- ಮೊದಲಾದ ಅಪೂರ್ವ ಪಾಠಗಳನ್ನೊಳಗೊಂಡ, ಕರ್ನಾಟಕ ವಿಶ್ವವಿದ್ಯಾಲಯದ 
ಕನ್ನಡ ಅಧ್ಯಯನ ಪೀಠದ ತಾಳೆಗರಿ ಹಸ್ತಪ್ರತಿ( ೫೧) ಯನ್ನು ಆಧಾರವಾಗಿ 
ಇಟ್ಟುಕೊಳ್ಳಲಾಗಿದೆ. ಈ ಷಟ್‌ಸ್ಥಲ ವಚನಗಳು ಮರಿಶಂಕರದ್ಯಾವರ ಆವೃತ್ತಿಯಲ್ಲಿ 
೯೬೩ . ಫ. ಗು . ಹಳಕಟ್ಟಿ ಆವೃತ್ತಿಯಲ್ಲಿ ೯೨೬ , ಬಸವನಾಳ ಆವೃತ್ತಿಯಲ್ಲಿ 


೧. ಈ ವಿಷಯವನ್ನು ನನ್ನ ಗಮನಕ್ಕೆ ತಂದವರು ಶ್ರೀ ಎಸ್. ಶಿವಣ್ಣ ಅವರು . 
೨. ಇದರ ಪ್ರಥಮ ಆವೃತ್ತಿಯ ಪ್ರಕಟಣೆ ೧೮೮೬ ಎಂದು ಡಾ . ಬಿ. ನಂಜುಂಡಸ್ವಾಮಿ ಹೇಳುತ್ತಾರೆ. 

( ಬಸವಪಥ ೧೫- 8) 


೨೭ 


೯೫೮ + ೩ , ಆರ್ . ಸಿ. ಹಿರೇಮಠ ಆವೃತ್ತಿಯಲ್ಲಿ ೯೫೯ , ಎಂ . ಎಂ . ಕಲಬುರ್ಗಿ 
ಅವರ ಟೀಕಿನ ವಚನ ಆವೃತ್ತಿಯಲ್ಲಿ ೯೬೧ , ಎಲ್ . ಬಸವರಾಜು ಆವೃತ್ತಿಯಲ್ಲಿ 
೯೬೧ ಇದ್ದರೆ , ಇಲ್ಲಿ ನಾವು ಆಧಾರವಾಗಿ ಇಟ್ಟುಕೊಂಡಿರುವ ತಾಳೆಪ್ರತಿ(೫೧) ಯಲ್ಲಿ 
೯೬೦ ವಚನಗಳಿವೆ. ಈ ವ್ಯತ್ಯಾಸದ ಕಾರಣ - ಸ್ವರೂಪ ಹೀಗಿದೆ : 

೧. ಹಳಕಟ್ಟಿ ಅವರ ಆವೃತ್ತಿಯಲ್ಲಿ ವಚನಸಂಖ್ಯೆ ಬಹಳಷ್ಟು ಕಡಿಮೆಯಿದೆ. 
ಬಹುಶಃ ಸಂಪಾದನ ಪ್ರಸಂಗದಲ್ಲಿ ಕಪ್ಪಿ ಕೆಲವು ವಚನಗಳು ಹೊರಗೆ 
ಉಳಿದುಕೊಂಡಿರಬಹುದು. ಇಲ್ಲವೆ ಅವರು ಬಳಸಿರುವ ಹಸ್ತಪ್ರತಿಯೇ ಹೀಗೆ 
ಇರಬಹುದು. ಜಂಗಮವ ನಂಬದೆ ಬೇರೆ ನಂಬೆನು....' ಎಂಬ ಹೊಸ ವಚನವೊಂದು 
( ಪುಟ ೬೦) ಇಲ್ಲಿದೆ. ಕೃತಕವಾಗಿರುವ ಇದನ್ನು ನಾವು ಕೈಬಿಟ್ಟಿದ್ದೇವೆ. 

೨. ಕೆಲವು ಹಸ್ತಪ್ರತಿಗಳಲ್ಲಿ ಮಾತ್ರ "ರುದ್ರಾಕ್ಷಿಸಲ ” ಹೆಸರಿನ ಕೆಳಗೆ ೩ 
ವಚನಗಳು ಹೆಚ್ಚಿಗಿವೆ. ನಾವು ಬಳಸಿದ ಷಟ್‌ಸ್ಥಲ ವಚನಪ್ರತಿ ೫೧ರಲ್ಲಿ ಈ 
ಮೂರೂ ವಚನಗಳು ಇಲ್ಲವಾಗಿ, ಅನ್ಯ ಆಕರಗಳಿಂದ ಎತ್ತಿಕೊಂಡು, ಇವುಗಳನ್ನು 
`ಹೆಚ್ಚಿನ ವಚನಗಳು' ಕಾಂಡದಲ್ಲಿ ಸೇರಿಸಿದ್ದೇವೆ. 

- ೩ . ಭಕ್ತನ ಪ್ರಸಾದಿಸ್ಥಲದ ೪ ನೆಯ ವಚನ ( ೪೬೨) ಪ್ರಸಾದಿಯ 
ಪ್ರಸಾದಿಸ್ಥಲದ ಮೊದಲನೆಯ ವಚನವಾಗಿ ( ೭೭೮) ಮತ್ತೆ ಬಂದಿದೆ. ಇದೇ 
ರೀತಿ ಭಕ್ತನ ಪ್ರಸಾದಿಸ್ಥಲದ ೧೬ನೆಯ ವಚನ ( ೪೭೪) ಪ್ರಾಣಲಿಂಗಿಯ ಪ್ರಸಾದಿ 
ಸ್ಥಲದ ಮೊದಲನೆಯ ವಚನವಾಗಿ ( ೮೩೪) ಮತ್ತೆ ಬಂದಿದೆ. ಇವುಗಳನ್ನು 
ಹಾಗೆಯೇ ಇಟ್ಟುಕೊಂಡಿದ್ದೇವೆ. 

೪. ಕೆಲವು ಪ್ರತಿಗಳಲ್ಲಿ ಐಕ್ಯಸ್ಥಲದ ಅಷ್ಟತನುಮೂರ್ತಿ .........” ( ೯೫೭) 
ಎಂದು ಆರಂಭವಾಗುವ ವಚನ ಕಂಡುಬರುವುದಿಲ್ಲ . 

೫. ನಾವು ಬಳಸಿದ ತಾಳೆಪ್ರತಿಯಲ್ಲಿ ಎತ್ತು ತೊತ್ತಾಗಿ........” ( ೨೬೭) 
ಎಂಬುದು ಹೊಸ ವಚನವಾಗಿದೆ. ಡಾ . ಎಲ್ . ಬಸವರಾಜು ಅವರ ಆವೃತ್ತಿಯಲ್ಲಿ 
ಈ ವಚನವಲ್ಲದೆ 'ಕದ್ದ ಕಳ್ಳನ...” ( ೮೭) ಎಂಬುದು ಹೊಸ ವಚನವಾಗಿದೆ. ಈ 
೮೭ನೆಯ ವಚನವನ್ನು ನಾವು ಹೆಚ್ಚಿನ ವಚನ ವಿಭಾಗದಲ್ಲಿ ಸ್ವೀಕರಿಸಿದ್ದೇವೆ. 

ಈ ವಿವರಗಳನ್ನು ಬಿಟ್ಟರೆ “ಷಟ್‌ಸ್ಥಲ ವಚನ ” ಕಾಂಡದಲ್ಲಿ ವಚನಸಂಖ್ಯೆ 
ಮತ್ತು ಪುನರುಕ್ತಿಗಳ ವಿಷಯವಾಗಿ ಬೇರೆ ಸಮಸ್ಯೆಗಳಿಲ್ಲವೆಂದೇ ಹೇಳಬೇಕು. 
ಇಲ್ಲಿರುವುದು ವಚನಗಳ ಪಾಠಸಮಸ್ಯೆ . ಹೀಗಾಗಿ ಅನೇಕ ಕಡೆಗಳಲ್ಲಿ ಉತ್ತಮ 
ಪಾಠಗಳನ್ನು ಶೋಧಿಸಿ, ಯೋಜಿಸಿ ಈ ಆವೃತ್ತಿಯ ಗುಣಮಟ್ಟವನ್ನು ಹೆಚ್ಚಿಸಲು 
ಪ್ರಯತ್ನಿಸಿದ್ದೇವೆ. ಉದಾ : 


೩ . ಎಲ್ . ಬಸವರಾಜು ಆವೃತ್ತಿಯಲ್ಲಿ ವಚನ ಸಂಖ್ಯೆ ೧೭೫ರ ತರುವಾಯ ಕಣ್ಮಪ್ಪಿ ವಚನ ಸಂಖ್ಯೆ 

೧೭೭ ಅಚ್ಚಾಗಿದೆ. ಕಾರಣ ಇವರ ಒಟ್ಟು ವಚನ ಸಂಖ್ಯೆ ೯೯೧ ಅಲ್ಲ . ೯೬೦ ಎಂದು 
ಇಟ್ಟುಕೊಳ್ಳ ಬೇಕು. 


೧. ಬಲ್ಲಿದರೊಡನೆ ಬವರವಾದಡೆ ಗೆಲಲುಂಟು ಸೋಲಲುಂಟು. ಕಳ್ಳನೊಡನೆ 
ಭಾಷೆ ಪೂರಾಯವೇ ಅಯ್ಯಾ ? > ........[ಕಳನೊಳಗೆ ಭಾಷೆ ಪೂರಾಯವಯ್ಯಾ 
( ೧೫೦) . 

- ಪರಾಕ್ರಮಿಗಳೊಡನೆ ಯುದ್ದ ಜರುಗಿದರೆ ಗೆದೆಯಬಹುದು. ಸೋಲಬಹುದು. 
ಕಾಳಗದ ಕಣದಲ್ಲಿ ಪ್ರತಿಜ್ಞೆ ಸಾರ್ಥಕ್ಯ ಪಡೆಯುತ್ತದೆ – ಎಂಬುದೇ ಇಲ್ಲಿಯ 
ಸರಿಯಾದ ಅರ್ಥ, 
೨ . ದೃಷ್ಟಿಯಾರೆ ಶರಣೆಂದಡೆ > ದೃಷ್ಟಿ ( ವಾರಿ] ಶರಣೆಂದಡೆ ( ೧೪೦) 

ಶಿವಲಿಂಗದೇವನ ದೃಷ್ಟಿಯಾರೆ ನೋಡದವನ > ದೃಷ್ಟಿ[ ವಾರಿ] ನೋಡದವನ ( ೧೫೭) 
ದೃಷ್ಟಿವಾರಿ = ಎವೆ ಪಿಳುಕಿಸದೆ ಶಿವಲಿಂಗವನ್ನು ನೋಡುತ್ತ ಕುಳಿತುಕೊಳ್ಳುವ ಒಂದು 
ವ್ರತ. ಈ ವ್ರತವನ್ನು ಹಿನ್ನೆಲೆಯಾಗಿಟ್ಟುಕೊಂಡು ಬಸವಣ್ಣ ಈ ವಚನಗಳನ್ನು 
ಬರೆದಿರುವುದರಿಂದ `ದೃಷ್ಟಿವಾರಿ' ಯೆಂಬುದೇ ಇಲ್ಲಿಯ ನಿಜಪಾಠ . 
೩ . ಆದ್ಯರ ವಚನ ಪರುಷ ಕಂಡಣ್ಣಾ . ಸದಾಶಿವನೆಂಬ ಲಿಂಗವ ನಂಬುವುದು > .... 

ಸದಾಶಿವನೆಂಬ ಲಿಂಗ[ ವು . ನಂಬುವುದು ( ೧೭೧) 
ಉದ್ದಕ್ಕೂ ಆದ್ಯರ ವಚನದ ಮಹತ್ವವನ್ನು ಹೇಳುವ ಈ ರಚನೆಯ ಮಧ್ಯದಲ್ಲಿ 
' ಸದಾಶಿವನೆಂಬ ಲಿಂಗವನ್ನು ನಂಬಬೇಕು' ಎಂಬ ಹೇಳಿಕೆ ಹೊಂದಿಕೊಳ್ಳುವುದಿಲ್ಲ . 
ನಾವು ಮಾಡಿದ ಪರಿಷ್ಕರಣದಿಂದ “ ಸದಾಶಿವನೆಂಬ ಲಿಂಗವೇ ಆಗಿರುವ ಆದ್ಯರ 
ವಚನವನ್ನು ನಂಬಬೇಕು ” ಎಂಬ ಅರ್ಥ ಹೊರಟು, ಇಡೀ ರಚನೆಗೆ ಅರ್ಥದೃಷ್ಟಿಯಿಂದ 
ಏಕಮುಖತೆ ಪ್ರಾಪ್ತವಾಗುತ್ತದೆ. 
- ೪, ನಿಮ್ಮ ಮೈಸಿರಿ ಹಾರಿ ಹೋಹುದೆ ? > ನಿ[ಮೈಸಿರಿ ಹಾರಿ ಹೋಹುದೇ ? ( ೨೪೧). 
ಇಲ್ಲಿ , ನಿಮ್ಮ ಐಸಿರಿ ಅಂದರೆ ಐಶ್ವರ್ಯ ಹಾರಿಹೋಹುದೇ ? ಎಂಬುದು ಸರಿಯಾದ 
ಅರ್ಥ ನೀಡುತ್ತದೆ. 

೨ . ಸೋಂಕಿನಲ್ಲಿ ಸುಖ, ಸರ್ವಾಂಗ ಕಲಿಗಳು > ಸೋಂಕಿನಲ್ಲಿ [ಶುಚಿ]. ಸರ್ವಾಂಗ 
ಕಲಿಗಳು (೩೨೬ ) 

ಶೌರ್ಯ ಮತ್ತು ಶುಚಿತ್ವಗಳು ವ್ಯಕ್ತಿನಾಣ್ಯದ ಎರಡು ಮುಖಗಳೆಂಬುದು 
ಪ್ರಾಚೀನರು ನಂಬಿದ ಮೌಲ್ಯ . ಇದನ್ನು ನೆನೆದರೆ ನಾವು ಯೋಜಿಸಿರುವ ಪಾಠದ 
ಔಚಿತ್ಯ ಸ್ಪಷ್ಟವಾಗುತ್ತದೆ. 

೬ . ಪರಸ್ತ್ರೀ ಪರಧನವೆಂಬೀ ಜೂಜಿಂಗಂಜುವೆ > ಪರಸ್ತ್ರೀ ಪರಧನವೆಂಬೀ 
ಜೂ [ ಬಿ ] ಗಂಜುವೆ ( ೪೪೭ ) 

ಜೂಜು = ಯೂಪ. ಯಜ್ಞದಲ್ಲಿ ವಧೆಗಾಗಿ ಪ್ರಾಣಿಗಳನ್ನು ಕಟ್ಟುತ್ತಿದ್ದ ಕಂಬ . 
೭. ತಿಂಬೇರ ಮೈಲಗೆ ಮೇಳವಾಡುತ್ತಿದ್ದ ಕಾಣಾ > [ ಒಂ] ಬೇರ ಮೈಲುಗ] 
ಮೇಳವಾಡುತ್ತಿದ್ದ ಕಾಣಾ ( ೬೬ ) 

ಮಹಾರಾಷ್ಟ್ರದ ಪ್ರೇಮಪುರದ ಹಳೆಯ ಹೆಸರು ಪಿಂಬೇರ. ಈ ಗ್ರಾಮದ 
ದೇವತೆ ಮೈಲುಗ( ಮೈಲಾರ). ಈತನನ್ನು ಈ ವಚನ ಉಲ್ಲೇಖಿಸುತ್ತದೆ. 


೮. ಅಲ್ಲಿಯೂ ಮೇಳ, ಇಲ್ಲಿಯೂ ಮೇಳ, ಚೌಡೇಶ್ವರಿಯಲ್ಲಿಯೂ ಮೇಳ > 
ಅಲ್ಲಿಯೂ ಮೇಳ, ಇಲ್ಲಿಯೂ ಮೇಳ ಚೌಡೇಶ್ವರಿಯಲ್ಲಿಯೂ ಮೇಳವೇ ? (೬೪೦) 

ಶರಣರ ಸತಿಗೆ ಆಸೆ ಮಾಡುವುದೇ ? ಅವಳಲ್ಲಿಯೂ ಸ್ನೇಹ, ಇವಳಲ್ಲಿಯೂ 
ಸ್ನೇಹ, ಉಗ್ರ ದೇವತೆಯಾದ ಚೌಡೇಶ್ವರಿಯಲ್ಲಿಯೂ ಸ್ನೇಹವೇ ? ಎಂಬ ಸಮಂಜಸ 
ಅರ್ಥ ಹೊಸಪಾಠದಿಂದ ವ್ಯಕ್ತವಾಗುತ್ತದೆ. 

ಇಂಥ ಇನ್ನೂ ಅನೇಕ ಯೋಗ್ಯಪಾಠಗಳನ್ನು ನಾವು ಯೋಜಿಸಿದ್ದು , 
ಅವುಗಳನ್ನು ಈ ಷಟ್‌ಸ್ಥಲ ಭಾಗದಲ್ಲಿ ಕಾಣಬಹುದು. ಹೀಗಿದ್ದೂ ಕೆಲವು 
ಸಂದೇಹಗಳು ಸಹಜವಾಗಿಯೇ ಅಲ್ಲಲ್ಲಿ ಉಳಿದುಕೊಂಡಿವೆ. 


ಕಾಂಡ : ಎರಡು - ಹೆಚ್ಚಿನ ವಚನಗಳು 
' ಹೆಚ್ಚಿನ ವಚನಗಳು' ಭಾಗದಲ್ಲಿ ವಚನಗಳನ್ನು ಅಕಾರಾದಿಯಾಗಿ 
ಜೋಡಿಸಲಾಗಿದೆ. ಮೊದಲನೆಯ ಕಾಂಡದಲ್ಲಿಯಂತೆ ಪಾಠಾಂತರದ ಜೊತೆಗೆ, 
ಪ್ರಕ್ಷಿಪ್ತತೆ, ಪುನರುಕ್ತಿ , ಮುದ್ರಿಕೆಯ ಪಲ್ಲಟ, ಎರಡು ವಚನ ಒಂದಾದುದು 
- ಇತ್ಯಾದಿ ಹೆಚ್ಚಿನ ಸಮಸ್ಯೆಗಳು ಇಲ್ಲಿವೆ. 
- ಕರ್ನಾಟಕ ವಿಶ್ವವಿದ್ಯಾಲಯದ ಆವೃತ್ತಿಯಲ್ಲಿ ಕಾಂಡ- ೧ ಮತ್ತು ಕಾಂಡ 
೨ ಸೇರಿ ಒಟ್ಟು ೧೩೯೩ ವಚನಗಳಿವೆ. ಅಲ್ಲಿಯ ಎರಡನೆಯ ಕಾಂಡದಿಂದ 
ಮೂವತ್ತು ವಚನಗಳನ್ನು ಹೀಗೆ ಕೈಬಿಡಲಾಗಿದೆ: 

- ೧. ಮುಕ್ತಿಕಂಠಾಭರಣ ಕೃತಿಯಲ್ಲಿ ಮಾತ್ರ ಕಂಡುಬರುವ ಕಾರಣ 
ಪ್ರಕ್ಷಿಪ್ತವಾಗಿರಬಹುದಾದ ಕ. ವಿ. ಆವೃತ್ತಿಯ ಹತ್ತೊಂಬತ್ತು ವಚನಗಳನ್ನು 
( ೯೭೩ , ೧೦೧೬ , ೧೦೨೨, ೧೧೦೫, ೧೧೦೭ , ೧೧೦೮, ೧೧೪೩ , ೧೧೪೪ , ೧೧೫೮. 
೧೧೬೩ , ೧೧೬೬ , ೧೨೧೨ , ೧೨೧೩ , ೧೨೪೧ , ೧೨೫೩ , ೧೩೧೭ , ೧೩೫೬ , ೧೩೫೭ . 
೧೩೭೭) ಕೈಬಿಡಲಾಗಿದೆ. 

೨. ವಿಸ್ತಾರ, ಸಂಕೋಚ, ಲೋಪ, ಆಗಮ , ಆದೇಶ, ಪಲ್ಲಟ ರೂಪದ 
ಭಿನ್ನ ಪಾಠಗಳಿಂದಾಗಿ ಕ. ವಿ. ಆವೃತ್ತಿಯಲ್ಲಿ ಕಾಂಡ ೧ರ ಎಂಟು ವಚನಗಳು 
ವ್ಯತ್ಯಸ್ವರೂಪದಿಂದ ಕಾಂಡ ೨ರಲ್ಲಿ ಹೀಗೆ ಪುನರುಕ್ತಗೊಂಡಿವೆ : 

ಬಿದಿರಲಂದಣವಕ್ಕು ( ೨೨೧) = ಬೆಟ್ಟದ ಬಿದಿರೇ ನೀನು ( ೧೦೯೮) 
ಮನೆ ನೋಡಾ ಬಡವರು (೩೨೫ ) = ಮನೆ ನೋಡಾ ಬಡವರು ( ೧೧೫೭ ) 
ಶ್ರೀ ವಿಭೂತಿ ರುದ್ರಾಕ್ಷಿ ( ೪೫೧) = ಶ್ರೀ ರುದ್ರಾಕ್ಷಿಯ ಧರಿಸಿ ( ೧೦೨೭ ) 
ಎಮ್ಮವರು ಅಧಿಕರು ( ೬೦೨) = ಅಧಿಕರು ಪಾಕವ ಮಾಡುವ ( ೧೧೧೧) 
ದೇವನೊಬ್ಬ ನಾಮ ಹಲವು ( ೬೧೩ ) = ಲಿಂಗವೊಂದೇ ನಾಮಗಳು ( ೧೧೭೯ ) 
ಹರಬೀಜವಾದಡೆ ( ೬೬೮) = ಹೇಡಿಬಿರಿದ ಕಟ್ಟಿದಡೆ ( ೧೧೧೮) 
ಉಂಬ ಬಟ್ಟಲು ಬೇರೆ ( ೮೬೦) = ದರ್ಪಣವು ಬೇರೆ ಕಂಚು ( ೧೩೬೯ ) 


೩೦ 


ಲಿಂಗಾರ್ಚನೆ ಮಾಡುವ ಮಹಿಮ (೯೩೩ ) = ಮಜ್ಜನಕ್ಕೆರೆವ ಮಹಿಮ 
( ೧೦೫೫) 
ಹೀಗೆ ಕ. ವಿ . ಆವೃತ್ತಿಯ ಎಂಟು ವಚನಗಳನ್ನು ಕೈಬಿಟ್ಟಿದ್ದೇವೆ. 
- ೩. ಎರಡು ವಚನಗಳು ಹಸ್ತಪ್ರತಿಗಳಲ್ಲಿ 'ಕೂಡಲ ಚೆನ್ನಸಂಗಮದೇವಾ' 
ಮುದ್ರಿಕೆಯಿಂದಲೇ ಹೆಚ್ಚು ಸಲ ಕಂಡುಬರುವುದರಿಂದ, ವಿಷಯವೂ ಚೆನ್ನಬಸವಣ್ಣನ 
ಆಶಯಕ್ಕೆ ಅನುಗುಣವಾಗಿರುವುದರಿಂದ, ಕ. ವಿ. ಆವೃತ್ತಿಯ ಇವೆರಡನ್ನೂ ( ೧೧೦೨, 
೧೨೨೩ ) ಕೈಬಿಡಲಾಗಿದೆ. 

೪. ಅಲ್ಲಮನ ವಚನದ (ಕ. ವಿ . ೧೩೨ ) ಪೂರ್ವಾರ್ಧದಲ್ಲಿ ಬಸವಣ್ಣನ 
ವಚನದ ಉತ್ತರಾರ್ಧ (ಕ. ವಿ . ೧೧೯೮) ಸೇರಿಕೊಂಡು, ಸೃಷ್ಟಿಯಾಗಿರುವ 
ಬಸವಣ್ಣನವರ ಒಂದು ವಚನ( ಕ. ವಿ. ೧೨೫೯ ) ವನ್ನು ಕೈಬಿಡಲಾಗಿದೆ. 

ಹೀಗೆ ಒಟ್ಟು ೩೦ ( ೧೯ + ೮ + ೨ + ೧) ವಚನಗಳನ್ನು ಕೈಬಿಟ್ಟರೆ ಕರ್ನಾಟಕ 
ವಿಶ್ವವಿದ್ಯಾಲಯದ ಆವೃತ್ತಿಯಲ್ಲಿ ವಚನ ಸಂಖ್ಯೆಯು ೧೩೯೩ರಿಂದ ೧೩೬೩ಕ್ಕೆ 
ಇಳಿಯುತ್ತದೆ. ಪ್ರಸ್ತುತ ಸಂಪುಟದ ಒಟ್ಟು ವಚನ ೧೪೧೪ರಲ್ಲಿ ಈ ೧೩೬೩ 
ವಚನಗಳನ್ನು ಕಳೆದರೆ ಉಳಿಯುವ ೫೧ ವಚನಗಳು ನಮ್ಮ ಈ ದ್ವಿತೀಯ 
ಆವೃತ್ತಿಯ ಮೂಲಕ ಪ್ರಥಮಬಾರಿಗೆ ಬೆಳಕು ಕಾಣುತ್ತವೆ ಎಂದು ಹೇಳಬೇಕು. 

ಈ ಎರಡನೆಯ ಕಾಂಡದಲ್ಲಿಯೂ ಪಾಠ ಸಮಸ್ಯೆ ತುಂಬಾ ಜಟಿಲವಾಗಿದೆ. 
ಉದಾ : 
- ೧. ಆಕಾಶವ ಮೀರುವ ತರುಗಿರಿಗಳುಂಟೆ ? 

ಪ್ರತಿಸೃಷ್ಟಿಯಾಗಿ ಮಾಡಬಲ್ಲಡೆ ಅದೇ ಮಾಟ 

ಕೂಡಲಸಂಗನ ಕೂಡುವ ಕೂಟ (೧೨೫೯) 
ಕರ್ನಾಟಕ ವಿಶ್ವವಿದ್ಯಾಲಯದ ಆವೃತ್ತಿಯಲ್ಲಿ ಈ ವಚನವಿದೆ. ಸೂಕ್ಷ್ಮವಾಗಿ 
ನೋಡಿದರೆ ಇಲ್ಲಿಯ ಒಂದನೆಯ ಚರಣ ಮತ್ತು ಆ ತರುವಾಯದ ಚರಣಗಳಲ್ಲಿ 
ಅರ್ಥದ ಹೊಂದಿಕೆಯಿಲ್ಲವೆಂದು ಸ್ಪಷ್ಟವಾಗುತ್ತದೆ. ನಿಜಸ್ಥಿತಿಯೆಂದರೆ ಇಲ್ಲಿಯ 
ಪೂರ್ವಾರ್ಧ ಅಲ್ಲ ಮನದು, ಉತ್ತರಾರ್ಧ ಬಸವಣ್ಣನದು. ಅವು ಹೀಗಿವೆ. 

ಆಕಾಶವ ಮೀರುವ ತರುಗಿರಿಗಳುಂಟೆ ? 
ನಿರಾಕಾರವ ಮೀರುವ ಆಕಾರವುಂಟೆ ? 
ಗುಹೇಶ್ವರಲಿಂಗವ ಮೀರುವ ಒಡೆತನವುಂಟೇ ? 
ಸಂಗನಬಸವಣ್ಣ . (ಕ. ವಿ. ೧೩೨೦ ) 
ಸತಿಪುರುಷರಿಬ್ಬರೂ ಪ್ರತಿವೃಷ್ಟಿಯಾಗಿ ಮಾಡಬಲ್ಲಡೆ ಅದೇ ಮಾಟ. 

ಕೂಡಲಸಂಗಮದೇವನ ಕೂಡುವ ಕೂಟ. ( ಕ. ವಿ. ೧೧೯೮) 
೨. ಹುತ್ತವ ಕಂಡಲ್ಲಿ ಹಾವಾಗಿ, ನೀರ ಕಂಡಲ್ಲಿ ಹೊಳೆಯಾದವನ ಮೆಚ್ಚುವನೇ > ... 
[ ಒಳ್ಳೆ ] ಯಾದವನ ಮೆಚ್ಚುವನೇ ? ( ೧೪೧೧ ) 


೩೧ 


ಒಳ್ಳೆ = ನೀರಹಾವು. ಈ ಅರ್ಥ ಇಲ್ಲಿ ತುಂಬಾ ಸಮಂಜಸವೆನಿಸುತ್ತದೆ. ಇದು 
ಒಳ್ಳೆ > ಹೊಳೆ > ಹೊಳೆ ಹೀಗೆ ಬದಲಾಗುತ್ತ ಬಂದಂತಿದೆ. 

ಇಂಥ ಅನೇಕ ಸಮಸ್ಯೆಗಳನ್ನು ಪರಿಹರಿಸಿಕೊಂಡು , ಶ್ರಮ - ಶ್ರದ್ಧೆಗಳಿಂದ ಈ 
ದ್ವಿತೀಯ ಕಾಂಡವನ್ನು ಸಂಪಾದಿಸಿದ್ದೇವೆ. ಹೀಗಿದ್ದೂ ಉಳಿದುಕೊಂಡಿರಬಹುದಾದ 
ಕೊರತೆಗಳನ್ನು ಮಹಾಜನರು ಮನ್ನಿಸುವರೆಂದು ಆಶಿಸುತ್ತೇವೆ. 


ಶಿವಶರಣರು ಎಂದಾಕ್ಷಣ ಬಸವಣ್ಣನವರು ನೆನಪಾಗುತ್ತಾರೆ. ವಚನ 
ಸಾಹಿತ್ಯವೆಂದಾಕ್ಷಣ ಬಸವಣ್ಣನವರ ವಚನಗಳು ನೆನಪಾಗುತ್ತವೆ. ಹೀಗೆ 
ವಚನಸಾಹಿತ್ಯದ ಕೆನೆಯ ಕೆನೆಯಾಗಿರುವ ಬಸವಣ್ಣನವರ ಷಟ್‌ಸ್ಥಲ ವಚನಗಳನ್ನು 
ಈ ಮೊದಲು ಸಂಪಾದಿಸಿದ ಶ್ರೀ ಬ . ಮರಿಶಂಕರದ್ಯಾವರು ( ೧೮೮೯ ) , ಡಾ . ಫ. 
ಗು . ಹಳಕಟ್ಟಿ ( ೧೯೨೬ ), ಶ್ರೀ ಎಸ್ . ಎಸ್ . ಬಸವನಾಳ ( ೧೯೫೧), ಡಾ. ಆರ್ . 
ಸಿ. ಹಿರೇಮಠ ( ೧೯೬೮) , ಡಾ . ಎಲ್ . ಬಸವರಾಜು ( ೧೯೯೦) ಅವರಿಗೂ . 
ಬಿಡಿಬಿಡಿಯಾಗಿ ಸಂಕಲನಗಳನ್ನು , ವಚನಗಳನ್ನು ಪ್ರಕಟಿಸಿದ ಅನೇಕ ಜನ 
ವಿದ್ವಾಂಸರಿಗೂ ನಮ್ಮ ಕೃತಜ್ಞತೆಗಳು ಸಲ್ಲುತ್ತವೆ. ಸಂಪಾದನ ಸಮಿತಿಯ 
ಮೌಲಿಕ ಮಾರ್ಗದರ್ಶನ, ಕರ್ನಾಟಕ ವಿಶ್ವವಿದ್ಯಾಲಯದ ನೆರವು-ಸಹಕಾರಗಳಿಗೆ 
ಋಣಿಯಾಗಿದ್ದೇವೆ. 

“ಸಮಗ್ರ ವಚನಸಾಹಿತ್ಯದ ಜನಪ್ರಿಯ ಆವೃತ್ತಿ ಪ್ರಕಟನ ಯೋಜನೆ' ಗೆ 
ಉದಾರ ಅನುದಾನ ನೀಡಿದ ಕರ್ನಾಟಕ ಸರಕಾರಕ್ಕೂ , ಅನೇಕ ಬಗೆಗಳಲ್ಲಿ ಸಹಕರಿಸಿದ 
ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯದ ಆಡಳಿತವರ್ಗಕ್ಕೂ ನಮ್ಮ ಧನ್ಯವಾದಗಳು 
ಸಲ್ಲುತ್ತವೆ. 

ಪರಿಷ್ಕೃತ ಆವೃತ್ತಿ 
ಒಂದನೆಯ ಕಾಂಡ, ಎರಡನೆಯ ಕಾಂಡಗಳ ವಚನಗಳನ್ನು ಪಾಠದೃಷ್ಟಿಯಿಂದ 
ಇನ್ನೊಮ್ಮೆ ಪರಿಷ್ಕರಿಸಲಾಗಿದೆ. ಎರಡನೆಯ ಕಾಂಡದಲ್ಲಿಯ ಪುನರುಕ್ತ ವಚನಗಳನ್ನು 
ಕೈಬಿಟ್ಟು , ಹೊಸ ವಚನಗಳನ್ನು ಸೇರಿಸಲಾಗಿದೆ. ಈ ಕಾರ್ಯದಲ್ಲಿ ನೆರವಾದ 
ತುಮಕೂರಿನ ಶ್ರೀ ಎಂ . ಚಂದ್ರಪ್ಪ ಅವರನ್ನೂ , ಬೆಂಗಳೂರಿನ ಶ್ರೀ ಎಸ್. ಶಿವಣ್ಣ 
ಅವರನ್ನೂ ಪ್ರೀತಿಯಿಂದ ನೆನೆಯುತ್ತೇವೆ. 
ಧಾರವಾಡ 

* ಎಂ . ಎಂ . ಕಲಬುರ್ಗಿ 


೪. ಇದರ ಪ್ರಥಮ ಆವೃತ್ತಿ ೧೮೮೬ ಎಂದು ಶ್ರೀ ಬಿ . ನಂಜುಂಡಸ್ವಾಮಿ ಹೇಳುತ್ತಾರೆ. ( ಬಸವಪಥ 

೧೫ - ೫ ) 


ಪರಿವಿಡಿ 


ಮುನ್ನುಡಿ 
ಬಿನಹಾ 


ನಿರ್ದೆಶಕರ ಮಾತು 
ಪ್ರಕಾಶಕರ ಮಾತು 


ಸಂಪಾದಕೀಯ 


ಪ್ರಸ್ತಾವನೆ 


ಕಾಂಡ ಒಂದು 
ಷಟ್‌ಸ್ಥಲ ವಚನಗಳು 
ಭಕ್ತಸ್ಥಲ : 


೧ - ೧೨೭ 


D 


) 


ಪಿಂಡಸ್ಥಲ, ಪಿಂಡಜ್ಞಾನಸ್ಥಲ , ಸಂಸಾರಹೇಯಸ್ಥಲ , ಗುರುಕರುಣಸ್ಥಲ , 
ವಿಭೂತಿಸ್ಥಲ, ಪಂಚಾಕ್ಷರಿಸ್ಥಲ , ಲಿಂಗಧಾರಣಸ್ಥಲ, ತಾಮಸ ನಿರಸನಸ್ಥಲ . 


ಭಕ್ತನ ಜ್ಞಾನಿಸ್ಥಲ , ಭಕ್ತನ ಭಕ್ತಸ್ಥಲ , ಭಕ್ತನ ಮಾಹೇಶ್ವರಸ್ಥಲ , ಭಕ್ತನ 
ಪ್ರಸಾದಿಸ್ಥಲ , ಭಕ್ತನ ಪ್ರಾಣಲಿಂಗಿಸ್ಥಲ , ಭಕ್ತನ ಶರಣಸ್ಥಲ, ಭಕ್ತನ ಐಕ್ಯಸ್ಥಲ . 


ಮಾಹೇಶ್ವರಸ್ಥಲ : 


೧೨೯ - ೧೯೧ 


ಮಾಹೇಶ್ವರನ ಜ್ಞಾನಿಸ್ಥಲ , ಮಾಹೇಶ್ವರನ ಮಾಹೇಶ್ವರಸ್ಥಲ , ಮಾಹೇಶ್ವರನ 
ಭಕ್ತಸ್ಥಲ, ಮಾಹೇಶ್ವರನ ಪ್ರಸಾದಿಸ್ಥಲ, ಮಾಹೇಶ್ವರನ ಪ್ರಾಣಲಿಂಗಿಸ್ಥಲ, 
ಮಾಹೇಶ್ವರನ ಶರಣಸ್ಥಲ, ಮಾಹೇಶ್ವರನ ಐಕ್ಯಸ್ಥಲ . 


ಪ್ರಸಾದಿಸ್ಥಲ : 


೧೯೩ - ೨೦೨ 


ಪ್ರಸಾದಿಯ ಜ್ಞಾನಿಸ್ಥಲ , ಪ್ರಸಾದಿಯ ಪ್ರಸಾದಿಸ್ಥಲ, ಪ್ರಸಾದಿಯ ಭಕ್ತಸ್ಥಲ, 
ಪ್ರಸಾದಿಯ ಮಾಹೇಶ್ವರಸ್ಥಲ, ಪ್ರಸಾದಿಯ ಪ್ರಾಣಲಿಂಗಿಸ್ಥಲ, 
ಪ್ರಸಾದಿಯ ಶರಣಸ್ಥಲ, ಪ್ರಸಾದಿಯ ಐಕ್ಯಸ್ಥಲ . 


ಪ್ರಾಣಲಿಂಗಿಸ್ಥಲ : 

೨೦೩ - ೨೧೯ 
ಪ್ರಾಣಲಿಂಗಿಯ ಜ್ಞಾನಿಸ್ಥಲ, ಪ್ರಾಣಲಿಂಗಿಯ ಪ್ರಾಣಲಿಂಗಿಸ್ಥಲ, 
ಪ್ರಾಣಲಿಂಗಿಯ ಭಕ್ತಸ್ಥಲ, ಪ್ರಾಣಲಿಂಗಿಯ ಮಾಹೇಶ್ವರಸ್ಥಲ, 
ಪ್ರಾಣಲಿಂಗಿಯ ಪ್ರಸಾದಿಸ್ಥಲ, ಪ್ರಾಣಲಿಂಗಿಯ ಶರಣಸ್ಥಲ, 
ಪ್ರಾಣಲಿಂಗಿಯ ಐಕ್ಯಸ್ಥಲ . 


ಶರಣಸ್ಥಲ : 

೨೨೧ - ೨೪೦ 
ಶರಣನ ಜ್ಞಾನಿಸ್ಥಲ, ಶರಣನ ಶರಣಸ್ಥಲ , ಶರಣನ ಭಕಸ್ಥಲ , ಶರಣನ 
ಮಾಹೇಶ್ವರಸ್ಥಲ, ಶರಣನ ಪ್ರಸಾದಿಸ್ಥಲ, ಶರಣನ ಪ್ರಾಣಲಿಂಗಿಸ್ಥಲ , 
ಶರಣನ ಐಕ್ಯಸ್ಥಲ. 


ಐಕ್ಯಸ್ಥಲ : 


១០- ១១ . 


ಐಕ್ಯನ ಜ್ಞಾನಿಸ್ಥಲ, ಐಕ್ಯನ ಐಕ್ಯಸ್ಥಲ, ಐಕ್ಯನ ಭಕ್ತಸ್ಥಲ , ಐಕ್ಯನ 
ಮಾಹೇಶ್ವರಸ್ಥಲ, ಐಕ್ಯನ ಪ್ರಸಾದಿಸ್ಥಲ , ಐಕ್ಯನ ಪ್ರಾಣಲಿಂಗಿಸ್ಥಲ , ಐಕ್ಯನ 
ಶರಣಸ್ಥಲ. 


ಕಾಂಡ : ಎರಡು 
ಹೆಚ್ಚಿನ ವಚನಗಳು : 


೨೫೫ - ೩೯೧ 


ಅನುಬಂಧ 


ಕಠಿಣಪದಕೋಶ 


೩೯೫ - ೪೧೨ 


ವಚನಗಳ ಆಕಾರಾದಿ 


೪೧೩ - ೪೨೭ 


ಆಕರ ಗ್ರಂಥಗಳು 


೪೨೮ - ೪೩೬ 


ಕಾಂಡ : ಒಂದು 


ಷಟ್‌ಸ್ಥಲ ವಚನಗಳು 


ಭಕ್ತಸ್ಥಲ 


ಪಿಂಡಸ್ಥಲ 


ಉದಕದೊಳಗೆ ಬಚ್ಚಿಟ್ಟ ಬಯ್ಕೆಯ ಕಿಚ್ಚಿನಂತಿದ್ದಿತ್ತು , 
ಸಸಿಯೊಳಗಣ ರಸದ ರುಚಿಯಂತಿದ್ದಿತ್ತು , 
ನನೆಯೊಳಗಣ ಪರಿಮಳದಂತಿದ್ದಿತ್ತು . 
ಕೂಡಲಸಂಗಮದೇವ ಕನ್ನೆಯ ಸ್ನೇಹದಂತಿದ್ದಿತ್ತು . 


ಬಸವಣ್ಣನವರ ವಚನಗಳು 


ಪಿಂಡಜ್ಞಾನಸ್ಥಲ 


ಕಾಳಿಯ ಕಂಕಾಳದಿಂದ ಮುನ್ನ , 
ತ್ರಿಪುರಸಂಹಾರದಿಂದ ಮುನ್ನ , 
ಹರಿ ವಿರಿಂಚಿಗಳಿಂದ ಮುನ್ನ , 
ಉಮೆಯ ಕಲ್ಯಾಣದಿಂದ ಮುನ್ನ , 
ಮುನ್ನ ಮುನ್ನ ಮುನ್ನ 
ಅಂದಿಂಗೆಳೆಯ ನೀನು, ಹಳೆಯ ನಾನು 
ಮಹಾದಾನಿ ಕೂಡಲಸಂಗಮದೇವಾ. 


II೨II 


ಅಯ್ಯಾ , ನೀನು ನಿರಾಕಾರವಾಗಿರ್ದಲ್ಲಿ 
ನಾನು ಜ್ಞಾನವೆಂಬ ವಾಹನವಾಗಿರ್ದೆ ಕಾಣಾ. 
ಅಯ್ಯಾ , ನೀನು ನಾಟ್ಯಕ್ಕೆ ನಿಂದಲ್ಲಿ 
ನಾನು ಚೈತನ್ಯವೆಂಬ ವಾಹನವಾಗಿರ್ದೆ ಕಾಣಾ. 
ಅಯ್ಯಾ , ನೀನು ಆಕಾರವಾಗಿರ್ದಲ್ಲಿ 
ನಾನು ವೃಷಭನೆಂಬ ವಾಹನವಾಗಿರ್ದೆ ಕಾಣಾ, 
ಅಯ್ಯಾ , ನೀನೆನ್ನ ಭವವ ಕೊಂದಹೆನೆಂದು 
ಜಂಗಮಲಾಂಛನವಾಗಿ ಬಂದಡೆ 
ನಾನು ಭಕ್ತನೆಂಬ ವಾಹನವಾಗಿರ್ದೆ ಕಾಣಾ 
ಕೂಡಲಸಂಗಮದೇವಾ. 


|| ೩ || 


ಅಯ್ಯಾ , ಏಳೇಳು ಜನ್ಮದಲ್ಲಿ ಶಿವಭಕ್ತನಾಗಿ ಬಾರದಿರ್ದಡೆ 
ನಿಮ್ಮಾಣೆ, ನಿಮ್ಮ ಪ್ರಮಥರಾಣೆ ! 
ನಿಮ್ಮ ಪ್ರಸಾದಕ್ಕಲ್ಲದೆ ಬಾಯ್ದೆರೆಯೆನಯ್ಯಾ . 
ಪ್ರಥಮಭವಾಂತರದಲ್ಲಿ 
ಶಿಲಾದನೆಂಬ ಗಣೇಶ್ವರನ ಮಾಡಿ, ಹೆಸರಿಟ್ಟು ಕರೆದು 
ನಿಮ್ಮ ನೃತ್ಯನ ಮಾಡಿ ಎನನ್ನಿರಿಸಿಕೊಂಡಿರ್ದಿರಯ್ಯಾ . 


33 


ಭಕ್ತಸ್ಥಲ 


ಎರಡನೆಯ ಭವಾಂತರದಲ್ಲಿ 
ಸ್ಕಂದನೆಂಬ ಗಣೇಶ್ವರನ ಮಾಡಿ, ಹೆಸರಿಟ್ಟು ಕರೆದು 
ನಿಮ್ಮ ಕಾರುಣ್ಯವ ಮಾಡಿರಿಸಿಕೊಂಡಿರ್ದಿರಯ್ಯಾ , 
ಮೂರನೆಯ ಭವಾಂತರದಲ್ಲಿ 
ನೀಲಲೋಹಿತನೆಂಬ ಗಣೇಶ್ವರನ ಮಾಡಿ, ಹೆಸರಿಟ್ಟು ಕರೆದು 
ನಿಮ್ಮ ಲೀಲಾವಿನೋದದಿಂದಿರಿಸಿಕೊಂಡಿರ್ದಿರಯ್ಯಾ , 
ನಾಲ್ಕನೆಯ ಭವಾಂತರದಲ್ಲಿ 
ಮನೋಹರನೆಂಬ ಗಣೇಶ್ವರನ ಮಾಡಿ , ಹೆಸರಿಟ್ಟು ಕರೆದು 
ನಿಮ್ಮ ಮನಃಪ್ರೇರಕನಾಗಲೆಂದಿರಿಸಿಕೊಂಡಿರ್ದಿರಯ್ಯಾ . 
ಐದನೆಯ ಭವಾಂತರದಲ್ಲಿ 
ಕಾಲಲೋಚನನೆಂಬ ಗಣೇಶ್ವರನ ಮಾಡಿ, ಹೆಸರಿಟ್ಟು ಕರೆದು 
ಸರ್ವಕಾಲಸಂಹಾರವ ಮಾಡಿಸುತ್ತಿರ್ದಿರಯ್ಯಾ , 
ಆರನೆಯ ಭವಾಂತರದಲ್ಲಿ 
ವೃಷಭನೆಂಬ ಗಣೇಶ್ವರನ ಮಾಡಿ , ಹೆಸರಿಟ್ಟು ಕರೆದು 
ನಿಮಗೇರಲು ವಾಹನವಾಗಲೆಂದಿರಿಸಿಕೊಂಡಿರ್ದಿರಯಾ . 
ಏಳನೆಯ ಭವಾಂತರದಲ್ಲಿ 
ಬಸವದಣ್ಣಾಯಕನೆಂಬ ಗಣೇಶ್ವರನ ಮಾಡಿ , ಹೆಸರಿಟ್ಟು ಕರೆದು 
ನಿಮ್ಮ ಒಕ್ಕುದ ಮಿಕ್ಕುದಕ್ಕೆ ಯೋಗ್ಯನಾಗಲೆಂದಿರಿಸಿಕೊಂಡಿರ್ದಿರಯ್ಯಾ . 
ಇದು ಕಾರಣ ಕೂಡಲಸಂಗಮದೇವಾ, 
ನೀವು ಬರಿಸಿದ ಭವಾಂತರದಲ್ಲಿ ನಾನು ಬರುತಿರ್ದೆನಯ್ಯಾ . 


|| ೪ || 


ಅಯ್ಯಾ , ನಿಮ್ಮ ಶರಣನ ಮರ್ತ್ಯಕ್ಕೆ ತಂದೆಯಾಗಿ 
ನೆನೆದು ಸುಖಿಯಾಗಿ ಆನು ಬದುಕಿದೆಯಾ , 
ಅದೇನು ಕಾರಣ ತಂದೆಯೆಂದರಿದೆನಯ್ಯಾ , 
ಎನ್ನ ಕಾರಣ ತಂದೆಯೆಂದರಿದೆನಯ್ಯಾ , 
ಅರಿದರಿದು, ನಿಮ್ಮ ಶರಣನು ಆಚರಿಸುವ ಆಚರಣೆಯ ಕಂಡು 
ಕಣ್ಣೆರೆದೆನಯ್ಯಾ , ಕೂಡಲಸಂಗಮದೇವಾ. 


|| ೫ || 


ಕರಿ ಘನ : ಅಂಕುಶ ಕಿರಿದೆನ್ನಬಹುದೆ ? ಬಾರದಯ್ಯಾ . 
ಗಿರಿ ಘನ : ವಜ್ರ ಕಿರಿದೆನ್ನಬಹುದೆ ? ಬಾರದಯ್ಯಾ . 


ಬಸವಣ್ಣನವರ ವಚನಗಳು 


. 


ತಮಂಧ ಘನ :ಜೋತಿ ಕಿರಿದೆನ್ನಬಹುದೆ ? ಬಾರದಯಾ . 
ಮರಹು ಘನ : ನಿಮ್ಮ ನೆನೆವ ಮನ ಕಿರಿದೆನ್ನಬಹುದೆ ? ಬಾರದಯಾ 
ಕೂಡಲಸಂಗಮದೇವಾ. 


|| ೬ || 


ಸಂಸಾರಹೇಯಸ್ಥಲ 


ಭವಬಂಧನ ಭವಪಾಶವಾದ ಕಾರಣವೇನಯಾ ? 
ಹಿಂದಣ ಜನ್ಮದಲ್ಲಿ ಲಿಂಗವ ಮರೆದೆನಾಗಿ , 
ಹಿಂದಣ ಸಿರಿಯಲ್ಲಿ ಜಂಗಮವ ಮರೆದೆನಾಗಿ, 
ಅರಿದಡೀ ಸಂಸಾರವ ಹೊದ್ದಲೀವೆನೆ , 
ಕೂಡಲಸಂಗಮದೇವಾ ? 


11೭|| 


ಸಂಸಾರಸಾಗರದ ತೆರೆ ಕೊಬ್ಬಿ 
ಮುಖದ ಮೇಲೆ ಅಲೆವುತ್ತಲಿದೆ , 
ಸಂಸಾರಸಾಗರ ಉರದುದ್ದವೆ ? ಹೇಳಾ ? 
ಸಂಸಾರಸಾಗರ ಕೊರಳುದ್ದ ವೆ ? ಹೇಳಾ ! 
ಸಂಸಾರಸಾಗರ ಶಿರದುದ್ದ ವಾದ ಬಳಿಕ ಏನ ಹೇಳುವೆನಯಾ ! 
ಅಯ್ಯಾ ಅಯ್ಯಾ ಎನ್ನ ಹುಯ್ಯಲ ಕೇಳಯ್ಯಾ 
ಕೂಡಲಸಂಗಮದೇವಾ ನಾನೇವೆನೇವೆನಯ್ಯಾ ! 


|| ೮ || 


ಚಂದ್ರಮನಂತೆ ಕಳೆ ಸಮನಿಸಿತ್ತೆನಗೆ, 
ಸಂಸಾರವೆಂಬ ರಾಹು ಸರ್ವಗ್ರಾಸಿಯಾಗಿ ನುಂಗಿತ್ತಯ್ಯಾ . 
ಇಂದೆನ್ನ ದೇಹಕ್ಕೆ ಗ್ರಹಣವಾಯಿತ್ತು , 
ಇನ್ನೆಂದಿಂಗೆ ಮೋಕ್ಷವಹುದೊ ಕೂಡಲಸಂಗಮದೇವಾ ? 


11 


| | 


೧೦ 
ಇಲಿ ಗಡಹನೊಡ್ಡಿದಲ್ಲಿ ಇಪ್ಪಂತೆ ಎನ್ನ ಸಂಸಾರ, 
ಕೆಡೆವನ್ನಕ್ಕ ಮಾಣದು : 


ಭಕ್ತಸ್ಥಲ 


ಹೆರರ ಬಾಧಿಸುವುದನು ತನು ಕೆಡೆವನ್ನಕ್ಕ ಮಾಣದು, 
ಹೆರರ ಛಿದ್ರಿಸುವುದನ್ನು ಮನ ಕೆಡೆವನ್ನಕ್ಕ ಮಾಣದು. 
ಅಕಟಕಟಾ, ಸಂಸಾರಕ್ಕೆ ಆಸತ್ತೆ 
ಕೂಡಲಸಂಗಮದೇವಾ. 


II೧III 


ಕಪ್ಪೆ ಸರ್ಪನ ನೆಳಲಲ್ಲಿಪ್ಪಂತೆ ಎನಗಾಯಿತ್ತಯ್ಯಾ, 
ಅಕಟಕಟಾ, ಸಂಸಾರ ವೃಥಾ ಹೋಯಿತ್ತಲ್ಲಾ . 
ಕರ್ತುವೆ ಕೂಡಲಸಂಗದೇವಾ 
ಇವ ತಪ್ಪಿಸಿ ಎನ್ನುವ ರಕ್ಷಿಸಯ್ಯಾ . 


|| ೧೧|| 


ಶೂಲದ ಮೇಲಣ ವಿಭೋಗವೇನಾದಡೇನೊ ? 
ನಾನಾ ವರ್ಣದ ಸಂಸಾರ ಹಾವು ಹಾವಡಿಗನ ಸ್ನೇಹದಂತೆ ! 
ತನ್ನಾತ್ಮ ತನಗೆ ಹಗೆಯಾದ ಮತ್ತೆ 
ಬಿನ್ನಾಣವುಂಟೆ, ಮಹಾದಾನಿ ಕೂಡಲಸಂಗಮದೇವಾ ? 


|| ೧೨|| 


ಸಂಸಾರವೆಂಬ ಬಲೆಯಲ್ಲಿ ಸಿಲುಕಿದೆನಯ್ಯಾ , 
ಎನ್ನು ವನು ಕಾಯಯಾ, ಕಾಯಯ್ಯಾ . 
ಹುರುಳಿಲ್ಲ ! ಹುರುಳಿಲ್ಲ ! 
ಕೂಡಲಸಂಗಮದೇವಾ, ಶಿವಧೋ ! ಶಿವಧೋ ! 


|| ೧೩ || 


೧೪ 


ನಾನೊಂದ ನೆನೆದಡೆ ತಾನೊಂದ ನೆನೆವುದು, 
ನಾನಿತ್ತಲೆಳೆದಡೆ ತಾನyಲೆಳೆವುದು. 
ತಾ ಬೇರೆ ಎನ್ನನಳಲಿಸಿ ಕಾಡಿತ್ತು , 
ತಾ ಬೇರೆ ಎನ್ನ ಬಳಲಿಸಿ ಕಾಡಿತ್ತು . 
ಕೂಡಲಸಂಗನ ಕೋಡಿಹೆನೆಂದಡೆ 
ತಾನೆನ್ನ ಮುಂದುಗೆಡಿಸಿತ್ತು ಮಾಯೆ . 


|| ೧೪|| 


ಬಸವಣ್ಣನವರ ವಚನಗಳು 


ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ , 
ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ , 
ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ , 
ಇದಾವಾವ ಪರಿಯಲ್ಲಿ ಕಾಡಿಹಿತು ಮಾಯೆ . 
ಈ ಮಾಯೆಯ ಕಳೆವಡೆ ಎನ್ನಳವಲ್ಲ , 
ನೀವೆ ಬಲ್ಲಿರಿ ಕೂಡಲಸಂಗಮದೇವಾ! 


|| ೧೫|| 


೧೬ 
ಕೊಡೆವಿಡಿಯೆ , ಕುದುರೆಯ ದೃಢವುಳ್ಳ ರಾವುತನೇರೆ, 
ಕೊಡೆಕೋಟಿ, ಶೂರರು ಹನ್ನಿಬ್ಬರಯ್ಯಾ ! 
ಚಂದ್ರಕಾಂತದ ಗಿರಿಯ ಬಂದು ಗಜ ಮೂದಲಿಸೆ 
ಅರಿದು ಕೊಲುವೊಡೆ ರಿಪುಗಳ ಕಲಿತನವ ನೋಡಾ! 
ಆವಿಗೆಯಲೊದಗಿದ ಪುತ್ತಳಿಯ ರೂಹಿನಂತೆ ಆಯಿತ್ತು 
ಕೂಡಲಸಂಗಮದೇವಾ, ನಿನ್ನ ಹೆಸರಿಲ್ಲದ ಹೆಸರು ! 


|| ೧೬ || 


ಇಂದಿಂಗೆಂತು ನಾಳಿಂಗೆಂತು ಎಂದು 
ಬೆಂದ ಒಡಲ ಹೊರೆಯ ಹೋಯಿತ್ತೆನ್ನ ಸಂಸಾರ ! 
ಹಿಂದೆ ನಾನಾ ಯೋನಿಯಲ್ಲಿ ಬಂದೆನೆಂಬ ಹೇಯವಿಲ್ಲ , 
ಮುಂದೆ ಮುಕ್ತಿಯಾಗಬೇಕೆಂಬ ಯುಕ್ತಿಯಿಲ್ಲ . 
ಎಂದೆಂದೂ ಸದಾಶಿವನ ಕುಂದದೆ ನೆನೆಯಲೀಯದೆ 
ಕೊಂದುದಯ್ಯಾ ಈ ಮಾಯೆ , ಕೂಡಲಸಂಗಮದೇವಾ. 


II೧೭|| 


೧೮ 
ದಿಟ ಪುಟ ಭಕುತಿಸಂಪುಟ ನೆಲೆಗೊಳ್ಳದಾಗಿ 
ಟಿಂಬನನಾಡಿಸುತ್ತಿದ್ದಿತಯ್ಯಾ ನಿನ್ನ ಮಾಯೆ , 
ಟೀವಕ ಟಿಂಬನನಾಡಿಸುತ್ತಿದ್ದಿತಯ್ಯಾ ನಿನ್ನ ಮಾಯೆ , 
ಕೂಡಲಸಂಗಮದೇವಯ್ಯಾ , 
ಹೊನ್ನು ಹೆಣ್ಣು ಮಣ್ಣು ತೋರಿ! - 


| ೧೮|| 


ಭಕ್ತಸ್ಥಲ 


ಆಸತ್ತೆ ಅಲಸಿದೆನೆಂದಡೆ ಮಾಣದು, 
ಬೇಸತ್ತೆ, ಬೆಂಬಿದ್ದೆನೆಂದಡೆ ಮಾಣದು, 
ಏವೆನೇವೆನೆಂದಡೆ ಮಾಣದು , 
ಕಾಯದ, ಕರ್ಮದ ಫಲಭೋಗವು! 
ಕೂಡಲಸಂಗನ ಶರಣರು ಬಂದು 
ಹೊ ಹೊ , ಅಂಜದಿರೆಂದಡಾನು ಬದುಕುವೆನು . 


|| ೧೯ || 


೨೦ 
ಸಂಸಾರವೆಂಬ ಸರ್ಪ ಮುಟ್ಟಲು 
ಪಂಚೇಂದ್ರಿಯ ವಿಷಯವೆಂಬ ವಿಷದಿಂದ 
ಆನು ಮುಂದುಗೆಟ್ಟೆನಯ್ಯಾ , 
ಆನು ಹೊರಳಿ ಬೀಳುತ್ತಿದ್ದೆನಯ್ಯಾ ! 
ಓಂ ನಮಃ ಶಿವಾಯ ' ಎಂಬ ಮಂತ್ರವ ಜಪಿಸುತ್ತಿದ್ದೆನಯ್ಯಾ , 
ಕೂಡಲಸಂಗಮದೇವಾ. 


II೨III 


೨೧ 
ಅರಿಯದೆ ಜನನಿಯ ಜಠರದಲ್ಲಿ 
ಬಾರದ ಭವಂಗಳ ಬರಿಸಿದೆ ತಂದೆ. 
ಹುಟ್ಟಿತ್ತೆ ತಪ್ಪಾಯಿತ್ತೆ, ಎಲೆ ಲಿಂಗವೆ ? 
ಮುನ್ನ ಹುಟ್ಟಿದುದಕ್ಕೆ ಕೃಪೆಯ ಮಾಡು ಲಿಂಗವೆ ! 
ಇನ್ನು ಹುಟ್ಟಿದಡೆ ಕೂಡಲಸಂಗಮದೇವಾ, ನಿಮ್ಮಾಣೆ. 


|| ೨೧|| 


೨೨ 
ಎಂದೊ , ಸಂಸಾರದ ದಂದುಗ ಹಿಂಗುವುದು ? 
ಎಂದೋ , ಮನದಲ್ಲಿ ಪರಿಣಾಮವಹುದೆನಗೆಂದೊ , ಎಂದೋ ? 
ಕೂಡಲಸಂಗಮದೇವಾ, 
ಇನ್ನೆಂದೊ ಪರಮಸಂತೋಷದಲ್ಲಿಹುದೆನಗೆಂದೊ ? 


|| ೨೨|| 


೨೩. 


- ಲೇಸ ಕಂಡು ಮನ ಬಯಸಿ ಬಯಸಿ 
ಆಸೆ ಮಾಡಿದಡಿಲ್ಲ ಕಂಡಯ್ಯಾ . 


ಬಸವಣ್ಣನವರ ವಚನಗಳು 


ತಾಳಮರಕ್ಕೆ ಕೈಯ ನೀಡಿ 
ಮೇಲೆ ನೋಡಿಗೋಣು ನೊಂದುದಯ್ಯಾ . 
ಕೂಡಲಸಂಗಮದೇವಾ ಕೇಳಯ್ಯಾ , 
ನೀನೀವ ಕಾಲಕ್ಕಲ್ಲದಿಲ್ಲ ಕಂಡಯ್ಯಾ ! 


|| ೨೩ || 


- ೨೪ 
ಮುನ್ನ ಮಾಡಿದ ಪಾಪ ಬೆನ್ನ ಬಿಡದನ್ನಕ್ಕ 
ಇನ್ನು ಬಯಸಿದಡುಂಟೆ ? 
ಭಕ್ತಿಯುಳ್ಳವರ ನೋಡಿ ನೋಡಿ ಬಯಸಿದಡುಂಟೆ, 
ಕೂಡಲಸಂಗಮದೇವರಲ್ಲಿ ಮುನ್ನ ವರವ ಹಡೆಯದನ್ನಕ್ಕ ? 


|| ೨೪|| 


១៦ 


ಚಂದ್ರೋದಯಕ್ಕೆ ಅಂಬುಧಿ ಹೆಚ್ಚುವುದಯ್ಯಾ , 
ಚಂದ್ರ ಕುಂದೆ, ಕುಂದುವುದಯ್ಯಾ . 
ಚಂದ್ರಂಗೆ ರಾಹು ಅಡ್ಡ ಬಂದಲ್ಲಿ 
ಅಂಬುಧಿ ಬೊಬ್ಬಿಟ್ಟಿತ್ತೆ ಅಯ್ಯಾ ? 
ಅಂಬುಧಿಯ ಮುನಿ ಆಪೋಶನವ ಕೊಂಬಲ್ಲಿ 
ಚಂದ್ರಮನಡ್ಡ ಬಂದನೆ, ಅಯ್ಯಾ ? 
ಆರಿಗಾರೂ ಇಲ್ಲ , ಕೆಟ್ಟವಂಗೆ ಕೆಳೆಯಿಲ್ಲ . 
ಜಗದ ನಂಟ ನೀನೆ, ಅಯ್ಯಾ , 
ಕೂಡಲಸಂಗಮದೇವಯ್ಯಾ ! 


|| ೨೫ || 


೨೬ 


ಒಲೆ ಹತ್ತಿ ಉರಿದಡೆ ನಿಲಬಹುದಲ್ಲದೆ 
ಧರೆ ಹತ್ತಿ ಉರಿದಡೆ ನಿಲಲುಬಾರದು. 
ಏರಿ ನೀರುಂಬಡೆ, ಬೇಲಿ ಕೆಯ್ಯ ಮೇವಡೆ, 
ನಾರಿ ತನ್ನ ಮನೆಯಲ್ಲಿ ಕಳುವಡೆ, 
ತಾಯ ಮೊಲೆವಾಲು ನಂಜಾಗಿ ಕೊಲುವಡೆ, 
ಇನ್ನಾರಿಗೆ ದೂರುವೆ ಕೂಡಲಸಂಗಮದೇವಾ! 


|| ೨೬ || 


ಭಕ್ತಸ್ಥಲ 


೨೭ 
ಎನ್ನ ಗುಣ ಅವಗುಣವ ಸಂಪಾದಿಸುವೆ ಅಯಾ ! 
ಸರಿಯೆ , ಅಪ್ರತಿಮಹಿಮಾ, ನಿಮಗಾನು ಪ್ರತಿಯೆ ? 
ಕೂಡಲಸಂಗಮದೇವಾ ನೀವು ಮಾಡಲಾನಾದೆನು. 


|| ೨೭|| 


೨೮ 


ಬೆದಕದಿರು ಬೆದಕದಿರು, ಬೆದಕಿದಡೆ ಹುರುಳಿಲ್ಲ , 
ಚಿತ್ರರಟ್ಟೆಯ ಕಾಯಲ್ಲಿ ಮತ್ತೇನನರಸುವಿರಯ್ಯಾ ? 
ನಿಮ್ಮ ಉತ್ತಮಿಕೆಯ ಪೂರೈಸುವುದು 
ಕೂಡಲಸಂಗಮದೇವಾ. 


|| ೨೮|| 


೨೯ 


ಎನ್ನ ಚಿತ್ರವು ಅತ್ತಿಯ ಹಣ್ಣು , ನೋಡಯ್ಯಾ , 
ವಿಚಾರಿಸಿದಡೆ ಏನೂ ಹುರುಳಿಲ್ಲಯ್ಯಾ , 
ಪ್ರಪಂಚಿನ ಡಂಬಿನಲ್ಲಿ ಎನ್ನನೊಂದು ರೂಪುಮಾಡಿ ನೀವಿರಿಸಿದಿರಿ, 
ಕೂಡಲಸಂಗಮದೇವಾ. 


|| ೨೯ || 


೩೦ 


ಎನ್ನ ನಡೆಯೊಂದು ಪರಿ , ಎನ್ನ ನುಡಿಯೊಂದು ಪರಿ , 
ಎನ್ನೊಳಗೇನೂ ಶುದ್ಧವಿಲ್ಲ ನೋಡಯ್ಯಾ , 
ನುಡಿಗೆ ತಕ್ಕ ನಡೆಯ ಕಂಡಡೆ 
ಕೂಡಲಸಂಗಮದೇವನೊಳಗಿಪ್ಪನಯ್ಯಾ . 


11೩OIL, 


೩೧ 


ಮುಂಗೈಯ ಕಂಕಣಕ್ಕೆ ಕನ್ನಡಿಯ ತೋರುವಂತೆ 
ಎನ್ನ ಮನವು ನಿಧಾನವನೊಲ್ಲದೆ ಜಲಗ ಮಚ್ಚಿತ್ತು ನೋಡಾ. 
ನಾಯಿಗೆ ನಾರಿವಾಣವಕ್ಕುವುದೆ 
ಕೂಡಲಸಂಗಮದೇವಾ. 


||೩೧|| 


೩೨ 
ಕೊಂಬೆಯ ಮೇಲಣ ಮರ್ಕಟನಂತೆ ಲಂಘಿಸುವುದೆನ್ನ ಮನವು. 
ನಿಂದಲ್ಲಿ ನಿಲಲೀಯದೆನ್ನ ಮನವು, 


೧೨ 


ಬಸವಣ್ಣನವರ ವಚನಗಳು 


ಹೊಂದಿದಲ್ಲಿ ಹೊಂದಲೀಯದೆನ್ನ ಮನವು 
ಕೂಡಲಸಂಗಮದೇವಾ 
ನಿಮ್ಮ ಚರಣಕಮಲದಲ್ಲಿ ಭ್ರಮರನಾಗಿರಿಸು , ನಿಮ್ಮ ಧರ್ಮ, 


11೩೨|| 


ಮರನನೇರಿದ ಮರ್ಕಟನಂತೆ 
ಹಲವು ಕೊಂಬೆಗೆ ಹಾಯುತ್ತಲಿದ್ದೇನೆ, 
ಬೆಂದ ಮನವ ನಾನೆಂತು ನಂಬುವೆನಯ್ಯಾ ? 
ಎಂತು ನಚ್ಚುವೆನಯ್ಯಾ ? 
ಎನ್ನ ತಂದೆ ಕೂಡಲಸಂಗಮದೇವನಲ್ಲಿಗೆ 
ಹೋಗಲೀಯದಯಾ . 


||೩೩|| 


ಅಂದಣವನೇರಿದ ಸೊಣಗನಂತೆ 
ಕಂಡಡೆ ಬಿಡದು ತನ್ನ ಮುನ್ನಿನ ಸ್ವಭಾವವನು. 
ಸುಡು ಸುಡು, ಮನವಿದು ವಿಷಯಕ್ಕೆ ಹರಿವುದು , 
ಮೃಡ ನಿಮ್ಮನನುದಿನ ನೆನೆಯಲೀಯದು. 
ಎನ್ನೊಡೆಯ ಕೂಡಲಸಂಗಮದೇವಾ 
ನಿಮ್ಮ ಚರಣವ ನೆನೆವಂತೆ ಕರುಣಿಸು 
ಸೆರಗೊಡ್ಡಿ ಬೇಡುವೆ, ನಿಮ್ಮ ಧರ್ಮ. 


||೩೪|| 


ತುಪ್ಪದ ಸವಿಗೆ ಅಲಗ ನೆಕ್ಕುವ ಸೊಣಗನಂತೆ ಎನ್ನ ಬಾಳುವೆ. 
ಸಂಸಾರಸಂಗವ ಬಿಡದು ನೋಡೆನ್ನ ಮನವು. 
ಈ ನಾಯಿತನವ ಮಾಣಿಸು 
ಕೂಡಲಸಂಗಮದೇವಯ್ಯಾ , ನಿಮ್ಮ ಧರ್ಮ. 


11೩೫II 


೩೬ 
ಒಂದು ಮೊಲಕ್ಕೆ ನಾಯನೊಂಬತ್ತು ಬಿಟ್ಟಂತೆ , 
ಎನ್ನ ಬಿಡು, ತನ್ನ ಬಿಡು ಎಂಬುದು ಕಾಯವಿಕಾರ , 
ಎನ್ನ ಬಿಡು, ತನ್ನ ಬಿಡು, ಎಂಬುದು ಮನೋವಿಕಾರ. 
ಕರಣೇಂದ್ರಿಯಂಗಳೆಂಬ ಸೊಣಗ ಮುಟ್ಟದ ಮುನ್ನ 
ಮನ ನಿಮ್ಮನೈದುಗೆ, ಕೂಡಲಸಂಗಮದೇವಾ. 


|| ೩೬ || 


ಭಕ್ತಸ್ಥಲ 


೩೭ 
ದಂದುಗ ಬಿಡದು ಮನದ ಸಂದೇಹ ಹಿಂಗದಾಗಿ : 
ಮುಂದೆ ಲಿಂಗವ ಕಂಡೆಹೆನೆಂಬುದು ಹುಸಿ ನೋಡಾ. 
ಬೆಂದ ಕರಣಾದಿಗಳು ಒಂದೆ ಪಥವನರಿಯವು, 
ಎಂತು ಶಿವಪಥವೆನಗೆ ಸಾಧ್ಯವಪ್ಪುದಯ್ಯಾ ? 
ಎನ್ನ ತಂದೆ ಕೂಡಲಸಂಗಮದೇವಾ, 
ನಿಮ್ಮ ಶರಣರ ಬಳಿವಿಡಿದಡೆ ಎನ್ನ ದಂದುಗ ಹಿಂಗುವುದು. 


||೩೭|| 


ತನ್ನ ವಿಚಾರಿಸಲೊಲ್ಲದು, ಇದಿರ ವಿಚಾರಿಸಹೋಹುದೀ ಮನವು. 
ಏನ ಮಾಡುವೆನೀ ಮನವನು , ಎಂತು ಮಾಡುವೆನೀ ಮನವನು. 
ಕೂಡಲಸಂಗಮದೇವನ ಶರಣರ 
ನಚ್ಚದ ಮಚ್ಚದ ಬೆಂದ ಮನವನು. 


11೩೮ | 


ತನ್ನಿಚ್ಛೆಯ ನುಡಿದಡೆ ಮೆಚ್ಚುವುದೀ ಮನವು, 
ಇದಿರಿಟ್ಟೆಯ ನುಡಿದಡೆ ಮೆಚ್ಚದೀ ಮನವು. 
ಕೂಡಲಸಂಗನ ಶರಣರ 
ನಚ್ಚದ ಮಚ್ಚದ ಮನವ ಕಿಚ್ಚಿನೊಳಗಿಕ್ಕು . 


|| ೩ || 


೪೦ 


ಸುಡಲೀ ಮನವೆನ್ನನುಡುಹನ ಮಾಡಿತ್ತು . 
ನಡೆವಲ್ಲಿ ನುಡಿವಲ್ಲಿ ಅಧಿಕನೆಂದೆನಿಸಿತ್ತು . 
ಬೆಡಗಿನ ಕೀಲು ಕಳೆದು ಕೆಡೆದ ಬಳಿಕ 
ಕಡುಗರ್ಪ ಮಡದಿ ತಾ ಮುಟ್ಟಲಮ್ಮಳು, 
ಒಡಲನುರಿಕೊಂಬುದು , ಒಡವೆಯನರಸ ಕೊಂಬ, 
ಕಡುಗರ್ಪ ಮಡದಿಯ ಮತ್ತೊಬ್ಬ ಚೆನ್ನಿಗ ಕೊಂಬ 
ಮುನ್ನ ಮಾಡಿದುದು ತನ್ನ ಬೆನ್ನ ಬಿಡದನ್ನಕ್ಕ , 
ಇನ್ನು ಮಾಡಿದರಳವೆ ಕೂಡಲಸಂಗಮದೇವಾ ? 


|| ೪OIL 


ವಚನದ ಹುಸಿ ನುಸುಳೆಂತು ಮಾಬುದೆನ್ನ ? 
ಮನದ ಮರ್ಕಟತನವೆಂತು ಮಾಬುದೆನ್ನ ? 


ಬಸವಣ್ಣನವರ ವಚನಗಳು 


ಹೃದಯದ ಕಲ್ಮಷವೆಂತು ಮಾಬುದೆನ್ನ ? 
ಕಾಯ ವಿಕಾರಕ್ಕೆ ತರಿಸಲುವೋದೆನು , 
ಎನಗಿದು ವಿಧಿಯೇ , ಕೂಡಲಸಂಗಮದೇವಾ ? 


|| ೪ | 


ಅಂಗದ [ ಮಾ] ಟವು ಸಿಂಗದ ಗಾತ್ರವು, 
ಹಿಂಗದು ಮನದಲ್ಲಿ ನಾನಾ ವಿಕಾರವು. 
ಬಂದೆಹೆನೆಂದರಿಯಲಿಲ್ಲಾಗಿ, ಸಂದೇಹ ಬಿಡದಾಗಿ , 
ಮುಂದುಗಾಣದು ಲೋಕ, 
ಬೆಂದ ಮಾಯಕ್ಕಂಜಿ ನಿಮ್ಮ ಮರೆವೊಕ್ಕೆ , 
ಕೂಡಲಸಂಗಮದೇವಾ. 


11೪೨ll 


ವಿಕಳನಾದೆನು ಪಂಚೇಂದ್ರಿಯ ಸಪ್ತಧಾತುವಿನಿಂದ , 
ಮತಿಗೆಟ್ಟೆನು ಮನದ ವಿಕಾರದಿಂದ, 
ಧೃತಿಗೆಟ್ಟೆನು ಕಾಯವಿಕಾರದಿಂದ, 
ಧೃತಿಗೆಟ್ಟೆನು ಕಾಯವಿಕಾರದಿಂದ, 
ಶರಣುವೊಕ್ಕೆನು ಕೂಡಲಸಂಗಮದೇವಯ್ಯಾ . 


| ೪ 


|| 


ಮುನಿದೆಯಾದಡೆ ಒಮ್ಮೆ ಜರೆದಡೆ ಸಾಲದೆ ? 
ಅಕಟಕಟಾ, ಮದನಂಗೆ ಮಾರುಗೊಡುವರೆ ? 
ಹಗೆಗೆ ಮಾರುಗೊಟ್ಟು ನಿನ್ನ ವರನೊಪ್ಪಿಸುವರೆ 
ಕೂಡಲಸಂಗಮದೇವಾ ? 


|| ೪೪|| 


೪೫ 
ಆನು ಒಬ್ಬನು, ಸುಡುವವರು, 
ಮೇಲೆ ಕಿಚ್ಚು ಘನ, ನಿಲಲುಬಾರದು. 
ಕಾಡ ಬಸವನ ಹುಲಿ ಕೊಂಡೊಯ್ದಡೆ 
ಆರೈಯಲಾಗದೆ ಕೂಡಲಸಂಗಮದೇವಾ ? 


|| ೪ || 


೪೬ 
ಆಸೆ, ಆಮಿಷ, ತಾಮಸ, ಹುಸಿ, ವಿಷಯ , 
ಕುಟಿಲ, ಕುಹಕ, ಕ್ರೋಧ, ಕ್ಷುದ್ರ , ಮಿಥೆ - 


ಭಕ್ತಸ್ಥಲ 


ಇವನೆನ್ನ ನಾಲಗೆಯ ಮೇಲಿಂದ ತೆಗೆದು ಕಳೆಯಯಾ . 
ಅದೇಕೆಂದಡೆ, ನಿನ್ನ ತಲೆನ್ನ ಬರಲೀಯವು. 
ಇದು ಕಾರಣ, ಇವೆಲ್ಲವ ಕಳೆದು 
ಎನ್ನ ಪಂಚೈವರ , ಭಕ್ತರ ಮಾಡು ಕೂಡಲಸಂಗಮದೇವಾ. 


11೪೬ || 


೪೭ 


ಎಂತು ಶಿವಭಕ್ತಿಯ ನಾನುಪಮಿಸುವೆನಯಾ ? 
ಎಂತು ಶಿವಾಚಾರವೆನಗೆ ವೇದ್ಯವಪ್ಪುದೋ ಅಯ್ಯಾ ? 
ಕಾಮ ,ಕ್ರೋಧ, ಲೋಭ, ಮೋಹ, ಮದ, ಮತ್ಸರದಿಂದ ಕಟ್ಟುವಡೆದೆನು. 
ಹಸಿವು, ತೃಷೆ, ವ್ಯಸನದಿಂದ ಕುದಿಯುತ್ತಿದ್ದೇನೆ. 
ಪಂಚೇಂದ್ರಿಯ , ಸಪ್ತಧಾತು 
ಹರಿಹಂಚುಮಾಡಿ ಕಾಡಿಹವಯ್ಯಾ , 
ಅಯ್ಯಾ , ಅಯ್ಯಾ ಎನ್ನ ಹುಯ್ಯಲ ಕೇಳಯಾ 
ಕೂಡಲಸಂಗಮದೇವಾ, ನಾನೇವೆನೇವೆನಯಾ . 

11೪೭11 


೪೮ 


ಕಾಯವಿಕಾರ ಕಾಡಿಹುದಯ್ಯಾ , 
ಮನೋವಿಕಾರ ಕೂಡಿಹುದಯ್ಯಾ . 
ಇಂದ್ರಿಯ ವಿಕಾರ ಸುಳಿವುದಯಾ ! 
ಸುಳುವಿನೊಳಗೆ ಸುಳಿವುತ್ತಲಿದ್ದೇನೆ. ಸಿಲುಕಿಸದಿರಯಾ ! 
ಅನ್ಯ ಚಿತ್ರದಲ್ಲಿರಿಸದಿರಯ್ಯಾ , ನಿಮ್ಮ ಚಿತ್ರದಲ್ಲಿರಿಸಯ್ಯಾ . 
ಅನುಪಮಸುಖಸಾರಾಯ ಶರಣರಲ್ಲಿ - 
ಕೂಡಲಸಂಗಮದೇವಯ್ಯಾ , ಇದನೆ ಬೇಡುವೆನಯ್ಯಾ . 


|| ೪೮|| 


ಬಂದ ಯೋನಿಯನರಿದು ಸಲಹೆನ್ನ ತಂದೆ. 
ಬೆಂದ ಮನವೆನ್ನ ಗತಿಗೆಡಿಸಿ ಕಾಡಿತ್ತು , 
ಬೆಂದ ಮನವೆನ್ನ ಮತಿಗೆಡಿಸಿ ಕಾಡಿತ್ತು . 
ಎನ್ನ ತಂದೆ ಕೂಡಲಸಂಗಮದೇವಾ, ಮಾಣಿಸು ನಿಮ್ಮ ಧರ್ಮ 


|| ೪ || 


೫೦ 
ಬೆಳೆಯ ಭೂಮಿಯಲೊಂದು ಪ್ರಳಯದ ಕಸ ಹುಟ್ಟಿ 
ತಿಳಿಯಲೀಯದು, ಎಚ್ಚರಲೀಯದು. 


೧೬ 


ಬಸವಣ್ಣನವರ ವಚನಗಳು 


ಎನ್ನ ವಗುಣವೆಂಬ ಕಸವ ಕಿತ್ತು ಸಲಹಯ್ಯಾ , ಲಿಂಗತಂದೆ 
ಸುಳಿದೆಗೆದು ಬೆಳೆವೆನು ಕೂಡಲಸಂಗಮದೇವಾ. 


|| ೫OIL 


೫೧ . 


ವಿಷಯವೆಂಬ ಹಸುರನೆನ್ನ ಮುಂದೆ ತಂದು ಪಸರಿಸಿದೆಯಯ್ಯಾ. 
ಪಶುವೇನ ಬಲ್ಲುದು ? ಹಸುರೆಂದೆಳೆಸುವುದು. 
ವಿಷಯರಹಿತನ ಮಾಡಿ, ಭಕ್ತಿರಸವ ದಣಿಯೆ ಮೇಯಿಸಿ. 
ಸುಬುದ್ದಿಯೆಂಬ ಉದಕವನೆರೆದು, 
ನೋಡಿ ಸಲಹಯ್ಯಾ , ಕೂಡಲಸಂಗಮದೇವಾ. 


11BOIL 


೫೨ 
ಕೆಸರಲ್ಲಿ ಬಿದ್ದ ಪಶುವಿನಂತೆ 
ಆನು ದೆಸೆದೆಸೆಗೆ ಬಾಯ ಬಿಡುತ್ತಿದ್ದೇನೆ, ಅಯಾ . 
ಆರೈವವರಿಲ್ಲ , ಅಕಟಕಟ ! 
ಪಶುವೆಂದೆನ್ನ ಕೂಡಲಸಂಗಮದೇವ ಕೊಂಟ ಹಿಡಿದೆತ್ತವನ್ನ ಕೈ . 


! ೨!! 


- ೫೩ . 


ಬಡಪಶು ಪಂಕದಲ್ಲಿ ಬಿದ್ದಡೆ 
ಕಾಲ ಬಡಿವುದಲ್ಲದೆ, ಬೇರೆ ಗತಿಯುಂಟೆ ? 
ಶಿವ ಶಿವ ಹೋದೆಡೆ, ಹೋದೆಹೆನಯಾ . 
ನಿಮ್ಮ ಮನದಲೆನ್ನ ತೆಗೆಯಯ್ಯಾ. 
ಪಶುವಾನು , ಪಶುಪತಿ ನೀನು. 
ತುಡುಗುಣಿಯೆಂದು ಎನ್ನ ಹಿಡಿದು ಬಡಿಯದ ಮುನ್ನ 
ಒಡೆಯಾ ನಿಮ್ಮ ಬಯ್ಯದಂತೆ ಮಾಡು, 
ಕೂಡಲಸಂಗಮದೇವಾ. 


|13|| 


୨୪୧ 
ಅಡವಿಯೊಳಗೆ ಹೊಲಬುಗೆಟ್ಟ ಪಶುವಿನಂತೆ 
' ಅಂಬೆ ಅಂದೆ' ಎಂದು ಕರೆವುತ್ತಲಿದ್ದೇನೆ. 
` ಅಂಬೆ ಅಂದೆ' ಎಂದು ಒರಟುತ್ತಲಿದ್ದೇನೆ. 
ಕೂಡಲಸಂಗಮದೇವ ` ಬಾಳು ಬಾಂಬನ್ನಕ್ಕೆ. 


|| 


೪ || 


ಭಕ್ತಸ್ಥಲ 


೫೫ 
ಸಮುದ್ರದೊಳಗಣ ಸಿಂಪಿನಂತೆ 
ಬಾಯ ಬಿಡುತ್ತಿದ್ದೇನಯ್ಯಾ . 
ನೀವಲ್ಲದೆ ಮತ್ಯಾರು ಎನ್ನನರಿವರಿಲ್ಲ ನೋಡಯ್ಯಾ . 
ಕೂಡಲಸಂಗಮದೇವಾ 
ನೀನಲ್ಲದೊಳಕೊಂಬವರಿಲ್ಲಯ್ಯಾ. 


೫೫II 


೫೬ 
ಅಯ್ಯಾ , ಅಯ್ಯಾ , ಎಂದು ಕರೆವುತ್ತಲಿದ್ದೇನೆ. 
ಅಯಾ , ಅಯಾ , ಎಂದು ಒರಲುತ್ತಲಿದ್ದೇನೆ. 
ಓ ಎನ್ನಲಾಗದೆ ಅಯ್ಯಾ ? 
ಆಗಳೂ ನಿಮ್ಮ ಕರೆವುತ್ತಲಿದ್ದೇನೆ 
ಮೊನವೇ ಕೂಡಲಸಂಗಮದೇವಾ. 


(13೬ || 


ನೀ ಹುಟ್ಟಿಸಿದಲ್ಲಿ ಹುಟ್ಟಿ , 
ನೀ ಕೊಂದಲ್ಲಿ ಸಾಯದೆ, ಎನ್ನ ವಶವೆ ಅಯ್ಯಾ ? 
ನೀವಿರಿಸಿದಲ್ಲಿ ಇರದೆ, ಎನ್ನ ವಶವೆ ಅಯ್ಯಾ ? 

ಅಕಟಕಟಾ ಎನ್ನವನೆನ್ನವನೆನ್ನಯ್ಯಾ 
ಕೂಡಲಸಂಗಮದೇವಯ್ಯಾ . 


|| ೫೭|| 


೫೮ 


ನರವಿಂಧ್ಯದೊಳಗೆನ್ನ ಹುಲುಗಿಳಿಯ ಮಾಡಿ ಸಲಹುತ್ತ , 
ಶಿವ ಶಿವಾ ಎಂದೋದಿಸಯ್ಯಾ . 
ಭಕ್ತಿಯೆಂಬ ಪಂಜರದೊಳಗಿಕ್ಕಿ ಸಲಹು, 
ಕೂಡಲಸಂಗಮದೇವಾ. 


11೫೮|| 


೫೯ 


ಅತ್ತಲಿತ್ತ ಹೋಗದಂತೆ , ಹೆಳವನ ಮಾಡಯಾ ತಂದೆ, 
ಸುತ್ತಿ ಸುಳಿದು ನೋಡದಂತೆ, ಅಂಧಕನ ಮಾಡಯಾ ತಂದೆ. 
ಮಿಂದ ಕೇಳಿ ದಂತೆ , ಕಿವುಡನ ಮಾಡಯಾ ತಂದೆ, 


೧೮ 


ಬಸವಣ್ಣನವರ ವಚನಗಳು 


ನಿಮ್ಮ ಶರಣರ ಪಾದವಲ್ಲದೆ 
ಅನ್ಯ ವಿಷಯಕ್ಕೆಳಸದಂತೆ ಇರಿಸು, ಕೂಡಲಸಂಗಮದೇವಾ. 


|| ೫೯ || 


೬೦ | 
ಎನ್ನ ವಾಮ -ಕ್ಷೇಮ ನಿಮ್ಮದಯ್ಯಾ . 
ಎನ್ನ ಹಾನಿ -ವೃದ್ಧಿ ನಿಮ್ಮದಯ್ಯಾ , 
ಎನ್ನ ಮಾನಾಪಮಾನವೂ ನಿಮ್ಮದಯ್ಯಾ , 
ಬಳ್ಳಿಗೆ ಕಾಯಿ ದಿಮ್ಮಿ , ಕೂಡಲಸಂಗಮದೇವಾ. 


11೬೦i 


೬೧ 


ಸಟೆಯಿಲ್ಲದಂತೆ, ಪ್ರಪಂಚವಿಲ್ಲದಂತೆ, ವೈಶಿಕವಿಲ್ಲದಂತೆ , 
ನಡೆಸಯಾ ಲಿಂಗತಂದೆ. 
ಒಂದು ನಿಮಿಷವಾದಡೆಯೂ ನಿಮ್ಮ ಶರಣರ ಸಂಗದಲ್ಲಿರಿಸಯ್ಯಾ . 
ಬೇರೆ ಮತ್ತೆ ಅನ್ನವ ತೋರದಿರಯ್ಯಾ . 
ಹೊಲಬುಗೆಟ್ಟೆನಯಾ , ಕೂಡಲಸಂಗಮದೇವಾ. 


II೬OID 


೬೨ 


ಇವನಾರವ, ಇವನಾರವ, ಇವನಾರವನೆಂದೆನಿಸದಿರಯ್ಯಾ . 
ಇವ ನಮ್ಮವ, ಇವ ನಮ್ಮವ, ಇವ ನಮ್ಮವನೆಂದೆನಿಸಯ್ಯಾ . 
ಕೂಡಲಸಂಗಮದೇವಾ. 
ನಿಮ್ಮ ಮನೆಯ ಮಗನೆಂದೆನಿಸಯ್ಯಾ . 


||೬೨|| 


ಹುಟ್ಟೆಂದು ಲೋಕದಲ್ಲಿ ಹುಟ್ಟಿಸಿ ಇಳಿಯಬಿಟ್ಟಡೆ 
ನಿಮ್ಮ ನಗುವರಯ್ಯಾ , 
ಶಿವಬಟ್ಟೆಯಲೆನ್ನನು ಇರಿಸಯ್ಯಾ ಹರನೆ , 
ಹೊಲಬುಗೆಟ್ಟೆನು ಬಟ್ಟೆಯ ತೋರಯ್ಯಾ . 
ಹುಯ್ಯಲಿಟ್ಟೆನು. ಗಣಂಗಳು ಕೇಳಿರಯ್ಯಾ . 
ಕೂಡಲಸಂಗಮದೇವಯ್ಯ ಎನ್ನ ಕಾಡಿಹನಯ್ಯಾ . 


||೬೩ || 


ಭಕ್ತಸ್ಥಲ 


೬೪ 


ಅಕಟಕಟಾ, ಶಿವ ನಿನಗಿನಿತು ಕರುಣವಿಲ್ಲ , 
ಅಕಟಕಟಾ ಶಿವ ನಿನಗಿನಿತು ಕೃಪೆಯಿಲ್ಲ , 
ಏಕೆ ಹುಟ್ಟಿಸಿದೆ, ಇಹಲೋಕ ದುಃಖಿಯ ? 
ಪರಲೋಕದೂರನ ಏಕೆ ಹುಟ್ಟಿಸಿದೆ ? 
ಕೂಡಲಸಂಗಮದೇವಾ ಕೇಳಯ್ಯಾ , 
ಎನಗಾಗಿ ಮತ್ತೊಂದು ತರುವರನಿಲ್ಲವೆ ? 


11೬೪|| 


ನರ ಕೂರಂಬಿನಲೆಚ್ಚ , ಅವಂಗೊಲಿದೆಯಯ್ಯಾ , 
ಅರಳಂಬಿನಲೆಚ್ಚ ಕಾಮನನುರುಹಿದೆ. 
ಇರುಳು ಹಗಲೆನ್ನದೆ ಪ್ರಾಣಘಾತಕವ ಮಾಡಿದ 
ಬೇಡನ ಕೈಲಾಸಕೊಯ್ದೆಯಯ್ಯಾ. 
ಎನ್ನನೇತಕೊಲೆ ಕೂಡಲಸಂಗಮದೇವಾ ? 


11೬೫ 


ನೀನೊಲಿದಡೆ ಕೊರಡು ಕೊನರುವುದಯಾ . 
ನೀನೊಲಿದಡೆ ಬರಡು ಹಯನಹುದಯ್ಯಾ , 
ನೀನೊಲಿದಡೆ ವಿಷವೆಲ್ಲ ಅಮೃತವಹುದಯ್ಯಾ , 
ನೀನೊಲಿದಡೆ ಸಕಲ ಪಡಿಪದಾರ್ಥ 
ಇದಿರಲ್ಲಿರ್ಪುವು ಕೂಡಲಸಂಗಮದೇವಾ. 


11೬೬ ! 


ಮೇರುಗುಣವನರಸುವುದೆ ಕಾಗೆಯಲ್ಲಿ ? 
ಪರುಷಗುಣವನರಸುವುದೆ ಕಬ್ಬುನದಲ್ಲಿ ? 
ಸಾಧುಗುಣವನರಸುವುದೆ ಅವಗುಣಿಯಲ್ಲಿ ? 
ಚಂದನಗುಣವನರಸುವುದೆ ತರುಗಳಲ್ಲಿ ? 
ಸರ್ವಗುಣಸಂಪನ್ನ ಲಿಂಗವೆ , ನೀನೆನ್ನಲ್ಲಿ ಅವಗುಣವನರಸುವರೆ 
ಕೂಡಲಸಂಗಮದೇವಾ ? 


||೬೭ || 


ಬಸವಣ್ಣನವರ ವಚನಗಳು 


೬೮ 


- ಭವಭವದಲ್ಲಿ ಎನ್ನ ಮನವು ಸಿಲುಕದೆ ? 
ಭವಭವದಲ್ಲಿ ಎನ್ನ ಮನವು ಕಟ್ಟದೆ ? 
ಬಾರರರಲಿ ಮಲಗದೆ , 
ಭವರಾಟಳದೊಳು ತುಂಬದೆ ? ಕೆಡಹದೆ ? 
ಭವವಿರಹಿತ ನೀನು, ಅವಧಾರು 
ಕರುಣಿಸು ಕೂಡಲಸಂಗಮದೇವಾ. 


11೬೮ | 


ಶ 


ಆಸೆಯೆಂಬ ಪಾಶದಲ್ಲಿ ಭವಬಂಧನನಾಗಿರ್ದೆನಯ್ಯಾ , 
ಸಕೃತು ನಿಮ್ಮ ನೆನೆಯಲು ಎನಗೆ ತೆರಹಿಲ್ಲ ಯಾ ! 
ಕರುಣಾಕರ, ಅಭಯಕರ, ವರದ, 
ನೀ ಕರುಣಿಸಯಾ . 
ಸಂಸಾರ ಬಂಧನವನು ಮಾಣಿಸಿ, ಎನಗೆ ಕೃಪೆಯ ಮಾಡಿ, 
ನಿಮ್ಮ ಶ್ರೀಪಾದಪದ್ಮದಲ್ಲಿ ಭ್ರಮರನಾಗಿರಿಸು , 
ಭಕ್ತಜನಮನೋವಲ್ಲಭ ಕೂಡಲಸಂಗಮದೇವಾ. 


|| ೬ 


|| 


ಗುರುಕರುಣಸ್ಥಲ 


೭೦ 
ಮಡಕೆಯ ಮಾಡುವಡೆ ಮಣ್ಣೆ ಮೊದಲು , 
ತೊಡಿಗೆಯ ಮಾಡುವಡೆ ಹೊನ್ನೆ ಮೊದಲು , 
ಶಿವಪಥವನರಿವಡೆ ಗುರುಪಥವೆ ಮೊದಲು, 
ಕೂಡಲಸಂಗಮದೇವರನರಿವಡೆ 
ಶರಣರ ಸಂಗವೆ ಮೊದಲು. 


11೭OII 


೭೧ 
ನೋಡಿನೋಡಿ ಮಾಡುವ ನೇಮ ಸಲ್ಲವು. ಸಲ್ಲದು. 
ತನುವುದ್ದೇಶ, ಮನವುದ್ದೇಶವಾಗಿ 
ಮಾಡುವ ನೇದು ಸಲ್ಲ ವು . ಸಲ್ಲವು. 
ಗುರುಪಥದ ಮೀರಿ ಮಾಡುವ ನೇದು ಸಲ್ಲದು. ಸಲ್ಲದು. 


ಭಕ್ತಸ್ಥಲ 


೨೧. 


ಕೂಡಲಸಂಗಮದೇವಯ್ಯಾ 
ಇವು ನಿಮ್ಮ ನಿಜದೊಳಗೆ ನಿಲವು, ನಿಲವು. 


೭DI 


೭೨ 


ಗುರುವಚನವಲ್ಲದೆ ಲಿಂಗವೆಂದೆನಿಸದು, 
ಗುರುವಚನವಲ್ಲದೆ ಜಂಗಮವೆಂದೆನಿಸದು , 
ಗುರುವಚನವಲ್ಲದೆ ನಿತ್ಯವೆಂದೆನಿಸದು , 
ಗುರುವಚನವಲ್ಲದೆ ನೇಮವೆಂದೆನಿಸದು. 
ತಲೆಯಿಲ್ಲದ ಅಟ್ಟೆಗೆ ಪಟ್ಟವ ಕಟ್ಟುವ 
ಉಭಯ ಭ್ರಷ್ಟರ ಮೆಚ್ಚುವನೆ, 
ನಮ್ಮ ಕೂಡಲಸಂಗಮದೇವ ? 


|| ೭೨ | 


ವಿಭೂತಿಸ್ಥಲ 


೭೩ 
ಮುನ್ನ ಮಾಡಿದ ಪಾಪವೆಂತು ಹೋಹುದೆಂದು ಚಿಂತಿಸಬೇಡ. 
ಕಹಿ ಸೋರೆಯ ಕಾಯ ತಂದು ವಿಭೂತಿಯ ತುಂಬಿದಡೆ 
ಸಿಹಿಯಾಗದೆ ಮೂರು ದಿವಸಕ್ಕಯ್ಯಾ ? 
ಹಲವು ಕಾಲ ಕೊಂದ ಸೂನೆಗಾರನ ಕತ್ತಿಯಾದಡೇನು 
ಪರುಷ ಮುಟ್ಟಲಿಕೆ ಹೊನ್ನಾಗದೆ ಅಯಾ ? 
ಲಲಾಟದಲ್ಲಿ ವಿಭೂತಿ ಬರೆಯಲಿಕೆ ಪಾಪ ಪಲ್ಲಟವಾಗದೆ 
ಕೂಡಲಸಂಗಮದೇವಾ ? 


11೭೩ || 


೭೪ 
ನೀರಿಂಗೆ ನೈದಿಲೆಯೆ ಶೃಂಗಾರ , 
ಸಮುದ್ರಕ್ಕೆ ತೆರೆಯೆ ಶೃಂಗಾರ, 
ನಾರಿಗೆ ಗುಣವೆ ಶೃಂಗಾರ , 
ಗಗನಕ್ಕೆ ಚಂದ್ರಮನೆ ಶೃಂಗಾರ, 
ನಮ್ಮ ಕೂಡಲಸಂಗನ ಶರಣರಿಗೆ 
ನೊಸಲ ವಿಭೂತಿಯೆ ಶೃಂಗಾರ. 


11೭11 


೨೨ 


ಬಸವಣ್ಣನವರ ವಚನಗಳು 


ಪಂಚಾಕ್ಷರಿಸ್ಟಲ 


೭೫ 
ಕರಿಯಂಜುವುದು ಅಂಕುಶಕ್ಕಯ್ಯಾ , 
ಗಿರಿಯಂಜುವುದು ಕುಲಿಶಕ್ಕಯ್ಯಾ , 
ತಮಂಧವಂಜುವುದು ಜ್ಯೋತಿಗಯ್ಯಾ , 
ಕಾನನವಂಜುವುದು ಬೇಗೆಗಯ್ಯಾ , 
ಪಂಚಮಹಾಪಾತಕವಂಜುವುದು 
ಕೂಡಲಸಂಗನ ನಾಮಕ್ಕಯ್ಯಾ . 


|| ೭೫li 


೭೬ 
ಜಪತಪ ನಿತ್ಯನೇಮವೆನಗುಪದೇಶ, 
ನಿಮ್ಮ ನಾಮವೆನಗೆ ಮಂತ್ರ , 
ಶಿವನಾಮವೆನಗೆ ತಂತ್ರ , 
ಕೂಡಲಸಂಗಮದೇವಯ್ಯಾ 
ನಿಮ್ಮ ನಾಮವೆನಗೆ ಕಾಮಧೇನು. 


|| ೭೬ || 


ع 
ع 


ಅಕಟಕಟಾ ಬೆಡಗು ಬಿನ್ನಾಣವೆಂಬುದೇನೋ ! 
ಓಂ ನಮಃ ಶಿವಾಯ ಎಂಬುದೇ ಮಂತ್ರ , 
ಓಂ ನಮಃ ಶಿವಾಯ ಎಂಬುದೇ ತಂತ್ರ , 
ನಮ್ಮ ಕೂಡಲಸಂಗಮದೇವರ ನೆನೆವುದೆ ಮಂತ್ರ . 


11೭೭|| 


೭೮ 


5 


ವಶ್ಯವ ಬಲ್ಲೆವೆಂದೆಂಬಿರಯ್ಯಾ , 
ಬುದ್ದಿಯನರಿಯದ ಮನುಜರು ಕೇಳಿರಯ್ಯಾ , 
ವಶ್ಯವಾವುದೆಂದರಿಯದೆ ಮರುಳುಗೊಂಬಿರಿ, 
ಎಲೆ ಗಾವಿಲ ಮನುಜರಿರಾ. 
ಓಂ ನಮಃ ಶಿವಾಯ ಎಂಬ ಮಂತ್ರ ಸರ್ವಜನವಶ್ಯ 
ಕೂಡಲಸಂಗಮದೇವಾ. 


11೭೮ । 


ಭಕ್ತಸ್ಥಲ 


೭೯ 
ಭವಬಂಧನ ದುರಿತಂಗಳ ಗೆಲುವಡೆ 
ಓಂ ನಮಃ ಶಿವಶರಣೆಂದಡೆ ಸಾಲದೆ ? 
ಹರ ಹರ ಶಂಕರ, ಶಿವ ಶಿವ ಶಂಕರ, 
ಜಯ ಜಯ ಶಂಕರ ಶರಣೆನುತ್ತಿದ್ದೇನೆ. 
ಎನ್ನ ಪಾತಕ ಪರಿಹರ , 
ಕೂಡಲಸಂಗಮದೇವಾ ಶರಣೆನುತ್ತಿದ್ದೇನೆ. 


11೭೯ || 


೮೦ 
ಎನ್ನ ಮನದಲ್ಲಿ ಮತ್ತೊಂದನರಿಯೆನಯ್ಯಾ , 
ಓಂ ನಮಃ ಶಿವಾಯ , ಓಂ ನಮಃ ಶಿವಾಯ 
ಎನಗಿದೆ ಮಂತ್ರ , ಇದೇ ಜಪ. 
ಕೂಡಲಸಂಗಮದೇವಾ ನೀನೆ ಬಲ್ಲೆ , ಎಲೆ ಲಿಂಗವೆ . 


11೮೨!! 


೮೧. 
ಓಂ ನಮಃ ಶಿವಾಯ 
ಎಂಬ ಮಂತ್ರವ ಮೀರಲಮ್ಮದೆ ನಿಂದವು ವೇದ, 
ಓಂ ನಮಃ ಶಿವಾಯ 
ಎಂಬ ಮಂತ್ರವ ಮೀರಲಮ್ಮದೆ ನಿಂದವು ಶಾಸ್ತ್ರ , 
ಓಂ ನಮಃ ಶಿವಾಯ 
ಎಂಬ ಮಂತ್ರವ ಮೀರಲಮ್ಮದೆ ನಿಂದವು ತರ್ಕ . 
ಭಯಂಕರ ಭ್ರಮೆಗೊಂಡಿತ್ತು ಮಂತ್ರ - ತಂತ್ರ , 
ಶಿವನಂತುವನರಿಯದೆ ಚಿಂತಿಸುತ್ತಿದ್ದಿತ್ತು ಲೋಕ, 
ಕೂಡಲಸಂಗಮದೇವ ಶ್ವಪಚನ ಮೆರೆದಡೆ 
ಜಾತಿಭೇದವ ಮಾಡಲಮ್ಮ ವು . 


|| ೮೧li 


೮೨ 


ಬಿಳಿಯ ಕರಿಕೆ , ಕಣಿಗಿಲೆಲೆಯ , ತೊರೆಯ ತಡಿಯ ಮಳಲ ತಂದು , 
ಗೌರಿಯ ನೋನುವ ಬನ್ನಿರೆ. 
ಚಿಕ್ಕ ಚಿಕ್ಕ ಮಕ್ಕಳೆಲ್ಲರು ನೆರೆದು 
ಅನುಪಮದಾನಿ ಕೂಡಲಸಂಗಮದೇವ ಗಂಡನಾಗಬೇಕೆಂದು. 


|| ೮೨II 


ಬಸವಣ್ಣನವರ ವಚನಗಳು 


ಎಮ್ಮವರು ಬೆಸಗೊಂಡಡೆ ಶುಭಲಗ್ನ ವೆನ್ನಿರಯ್ಯಾ , 
ರಾಶಿಕೂಟ ಋಣಸಂಬಂಧವುಂಟೆಂದು ಹೇಳಿರಯ್ಯಾ , 
ಚಂದ್ರಬಲ ತಾರಾಬಲವುಂಟೆಂದು ಹೇಳಿರಯ್ಯಾ , 
ನಾಳಿನ ದಿನಕಿಂದನ ದಿನ ಲೇಸೆಂದು ಹೇಳಿರಯ್ಯಾ , 
ಕೂಡಲಸಂಗಮದೇವನ ಪೂಜಿಸಿದ ಫಲ ನಿಮ್ಮ ದಯಾ . 


||೮೩|| 


ಲಿಂಗಧಾರಣಸ್ಥಲ 


೮೪ 


ಪಾತಕ ಶತಕೋಟಿಯನೊರಸಲು 
ಸಾಲದೆ ಒಂದು ಶಿವನ ನಾಮ ? 
ಸಾಲದೆ ಒಂದು ಹರನ ನಾಮ ? 
ಕೂಡಲಸಂಗಮದೇವಾ 
ನಿಮ್ಮ ಉಂಡಿಗೆಯ ಪಶುವ ಮಾಡಿದೆಯಾಗಿ . 


II೮೪|| 


ಲಿಂಗದ ಉಂಡಿಗೆಯ ಪಶುವಾನಯಾ . 
ವೇಷಧಾರಿಯಾನು , ಉದರಪೋಷಕ ನಾನಯ್ಯಾ , 
ಕೂಡಲಸಂಗನ ಶರಣರ ಧರ್ಮದ ಕವಿಲೆಯಾನು. 


|| ೮೫II 


ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ 
ಶರಣೆಂದಿತ್ತು ಲಲಾಟಲಿಖಿತ, 
ಬರೆದ ಬಳಿಕ ಪಲ್ಲಟವ ಮಾಡಬಾರದು . 
ಎನ್ನ ಉರದ ಉಂಡಿಗೆ, ಶಿರದ ಅಕ್ಷರ 
ಕೂಡಲಸಂಗಯಾ ಶರಣೆಂದಿತ್ತು . 


II೮೬ || 


ಭಕ್ತಸ್ಥಲ 


ಅಡ್ಡ ವಿಭೂತಿಯಿಲ್ಲದವರ ಮುಖಹೋಲ್ಲ , ನೋಡಲಾಗದು. 
ಲಿಂಗದೇವನಿಲ್ಲದ ಠಾವು ನರವಿಂಧ್ಯ , ಹೊಗಲಾಗದು . 
ದೇವಭಕ್ತರಿಲ್ಲದೂರು ಸಿನೆ ಹಾಳು , 
ಕೂಡಲಸಂಗಮದೇವಾ. 


11೮೭|| 


සඳ 
ಅಡ್ಡ ತ್ರಿಪುಂಡ್ರದ, ಮಣಿಮುಕುಟವೇಷದ 
ಶರಣರ ಕಂಡಡೆ ನಂಬುವುದೆನ್ನ ಮನವು, 
ನಚ್ಚುವುದೆನ್ನ ಮನವು, ಸಂದೇಹವಿಲ್ಲದೆ. 
ಇವಿಲ್ಲದವರ ಕಂಡಡೆ ನಂಬೆ ಕೂಡಲಸಂಗಮದೇವಾ. 


11೮೮ll 


ತಾಮಸನಿರಸನಸ್ಥಲ 


೮೯ 


ಆರಾಧ್ಯ ಪ್ರಾಣಲಿಂಗವೆಂದರಿದು, 
ಪೂರ್ವಗುಣವಳಿದು ಪುನರ್ಜಾತನಾದ ಬಳಿಕ , 
ಸಂಸಾರಬಂಧುಗಳೆನ್ನವರೆಂದಡೆ 
ನಂಟುಭಕ್ತಿ ನಾಯಕನರಕ 
ಇಂತೆಂದುದು ಕೂಡಲಸಂಗನ ವಚನ. 


| | ೮ 


| | 


೯೦ 
ತಾಳಮರದ ಕೆಳಗೆ ಒಂದು ಹಾಲ ಹರವಿಯಿದ್ದಡೆ 
ಅದ ಹಾಲಹರವಿಯೆನ್ನರು, ಸುರೆಯ ಹರವಿಯೆಂಬರು. 
ಈ ಭಾವನಿಂದೆಯ ಮಾಣಿಸಾ 
ಕೂಡಲಸಂಗಮದೇವಾ. 


11೯OIL 


೯೧ 
ಸುಪಥವಂತದುಪದೇಶವ ಕಲಿತು, ಯುಕ್ತಿಗೆಟ್ಟು ನಡೆವಿರಯಾ 
ತತ್ತ್ವಮಸಿ ಎಂಬುದನರಿದು ಕತ್ತಲೆಗೆ ಓಡುವಿರಾ . 


ಬಸವಣ್ಣನವರ ವಚನಗಳು 


ವೇದವಿಪರ ವಿಚಾರಿಸಿ ನೋಡಲು, 
ಉಪದೇಶಪರೀಕ್ಷೆ ನರಕವೆಂದುದು . 
ಕೂಡಲಸಂಗನ ವಚನಸೂಚನೆ . 


||೯೧II 


ಕುಂಬಳದ ಕಾಯಿಗೆ ಕಬ್ಬುನದ ಕಟ್ಟ ಕೊಟ್ಟ ಡೆ 
ಕೊಳೆವುದಲ್ಲದೆ ಬಲುಹಾಗಬಲ್ಲುದೆ ? 
ಅಳಿಮನದವಂಗೆ ದೀಕ್ಷೆಯ ಕೊಟ್ಟ ಡೆ 
ಭಕ್ತಿಯೆಂತಹುದು ? ಮುನ್ನಿನಂತೆ. 
ಕೂಡಲಸಂಗಯಾ 
ಮನಹೀನನ ಮೀಸಲ ಕಾಯ್ದಿರಿಸಿದಂತೆ 


11೯೨|| 


೯೩ 
ಸಗಣಿಯ ಬೆನಕಂಗೆ ಸಂಪಗೆಯರಳಲ್ಲಿ ಪೂಜಿಸಿದಡೆ 
ರಂಜನೆಯಹುದಲ್ಲದೆ ಅದರ ಗಂಜಳ ಬಿಡದಣ್ಣಾ , 
ಮಣ್ಣ ಪುತ್ತಳಿಯ ಮಾಣದೆ ಜಲದಲ್ಲಿ ತೊಳೆದಡೆ 
ನಿಚ್ಚ ಕೆಸರಹುದಲ್ಲದೆ ಅದರಚ್ಚಿಗೆ ಬಿಡದಣ್ಣಾ . 
ಲೋಕದ ಮಾನವಂಗೆ ಶಿವದೀಕ್ಷೆಯ ಕೊಟ್ಟ ಡೆ 
ಕೆಟ್ಟವನೇಕೆ ಸದ್ಭಕ್ತನಹನು ಕೂಡಲಸಂಗಮದೇವಾ ? 


|| ೯೩|| 


ಕಬ್ಬುನದ ಕೋಡಗವ ಪರುಷ ಮುಟ್ಟಲು, 
ಹೊನ್ನಾದಡೇನು ಮತ್ತೇನಾದಡೇನು 
ತನ್ನ ಮುನ್ನಿನ ರೂಹ ಬಿಡದನ್ನಕ್ಕ ? 
ಕೂಡಲಸಂಗಮದೇವಾ, 
ನಿಮ್ಮ ನಂಬಿಯೂ ನಂಬದ ಡಂಬಕರುಗಳಯಾ . 


||೯೪|| 


ತನುವಿನಲೊಂದಿಟ್ಟು ಮನದಲೆರಡಿಟ್ಟಡೆ, 
ಬಲ್ಲನೊಲ್ಲನಯ್ಯಾ , ಲಿಂಗವು ಬಲ್ಲನೊಲ್ಲನಯ್ಯಾ . 
ಪರಚಿಂತೆಯನೊಲ್ಲನೋಲ್ಲ 
ಕೂಡಲಸಂಗಮದೇವ. 


||೯೫II 


- ೯೬ 
ಒಳಗೆ ಕುಟಿಲ, ಹೊರಗೆ ವಿನಯವಾಗಿ ಭಕ್ತರೆನಿಸಿಕೊಂಬವರ 
ಬಲ್ಲನೊಲ್ಲನಯ್ಯಾ ಲಿಂಗವು, 
ಅವರು ಪಥಕ್ಕೆ ಸಲ್ಲರು ಸಲ್ಲರಯ್ಯಾ . 
ಒಳಹೊರಗೊಂದಾಗದವರಿಗೆ 
ಅಳಿಯಾಸೆದೋರಿ ಬೀಸಾಡುವನವರ 
ಜಗದೀಶ ಕೂಡಲಸಂಗಮದೇವ. 


11೯೬ || 


೯೭ 
ಮನೆಯೊಳಗೆ ಮನೆಯೊಡೆಯನಿದ್ದಾನೊ , ಇಲ್ಲವೊ ? 
ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ , ಮನೆಯೊಳಗೆ ರಜ ತುಂಬಿ, 
ಮನೆಯೊಳಗೆ ಮನೆಯೊಡೆಯನಿದ್ದಾನೋ , ಇಲ್ಲವೆ ? 
ತನುವಿನಲ್ಲಿ ಹುಸಿ ತುಂಬಿ, ಮನದೊಳಗೆ ವಿಷಯ ತುಂಬಿ 
ಮನದೊಳಗೆ ( ಮನದೊಡೆಯನಿದ್ದಾನೊ , ಇಲ್ಲವೊ ? 
ಇಲ್ಲ , ಕೂಡಲಸಂಗಮದೇವಾ. 


|| ೯ 


|| 


ಓಡೆತ್ತ ಬಲ್ಲುದು ಅವಲಕ್ಕಿಯ ಸವಿಯ ? 
ಕೋಡುಗ ಬಲ್ಲುದೆ ಸೆಳೆಮಂಚದ ಸುಖವ ? 
ಕಾಗೆ ನಂದನವನದೊಳಗಿದ್ದಡೇನು, 
ಕೋಗಿಲೆಯಾಗಬಲ್ಲುದೆ ಹೇಳಾ ? 
ಕೊಳನ ತಡಿಯಲೊಂದು ಹೊರಸು ಕುಳ್ಳಿರ್ದಡೇನು, 
ಕಳಹಂಸಿಯಾಗಬಲ್ಲುದೆ, ಕೂಡಲಸಂಗಮದೇವಾ ? 


(016 


೯೮ | 


ಎನಿಸು ಕಾಲ ಕಲ್ಲು ನೀರೊಳಗಿದ್ದ ಡೇನು. 
ನೆನೆದು ಮೃದುವಾಗಬಲ್ಲುದೆ ? 
ಎನಿಸು ಕಾಲ ನಿಮ್ಮ ಪೂಜಿಸಿ ಏವೆನಯ್ಯಾ , 
ಮನದಲ್ಲಿ ದೃಢವಿಲ್ಲದನ್ನಕ್ಕ ? 
ನಿಧಾನವ ಕಾಯ್ತಿರ್ದ ಬೆಂತರನಂತೆ 
ಅದರ ವಿಧಿ ಎನಗಾಯಿತ್ತು , ಕೂಡಲಸಂಗಮದೇವಾ. 


11೯೯ || 


ಬಸವಣ್ಣನವರ ವಚನಗಳು 


೧೦೦ 


ಸಂತವಿದ್ದ ಮನೆಗೆ ಕೊಂತವ ತಂದಂತೆ 
ಇದನೆಂತು ಸಂತೈಸುವೆನು ? 
ಸಂತೆಯ ಗುಡಿಲ ಸೂಳೆಗೆ ಕೊಂತವಳವಡುವುದೆ ? 
ಕೂಡಲಸಂಗಮದೇವರ ಮಹತ್ತು 
ಆರಿಗೂ ಆಳವಡದು . 


II೧೦OI 


೧೦೧ 


ಕೂಸುಳ್ಳ ಸೂಳೆ ಧನದಾಸೆಗೊತ್ತೆಯ ಕೊಂಡಡೆ 
ಕೂಸಿಂಗಲ್ಲ , ಬೊಜಗಂಗಲ್ಲ . 
ಕೂಸನೊಮ್ಮೆ ಸಂತವಿಡುವಳು , ಬೊಜಗನನೊಮ್ಮೆ ನೆರೆವಳು. 
ಧನದಾಸೆ ಬಿಡದು ಕೂಡಲಸಂಗಮದೇವಾ. 


II೧೦೧|| 


೧೦೨ 


ಎರದೆಲೆಯಂತೆ ಒಳಗೊಂದು ಹೊರಗೊಂದಾದಡೆ ಮೆಚ್ಚುವನೆ ? 
ಬಾರದ ಭವಂಗಳ ಬರಿಸುವನಲ್ಲದೆ ಮೆಚ್ಚುವನೆ ? 
ಅಘೋರ ನರಕವನುಣಿಸುವನಲ್ಲದೆ ಮೆಚ್ಚುವನೆ ? 
ಉಡುವಿನ ನಾಲಗೆಯಂತೆ ಎರಡಾದಡೆ 
ಕೂಡಲಸಂಗಯ್ಯ ಮೆಚ್ಚುವನೆ ? 


|| ೧೦೨ | 


೧೦೩ 


ಭಕ್ತರ ಕಂಡಡೆ ಬೋಳರಪ್ಪಿರಯ್ಯಾ , 
ಸವಣರ ಕಂಡಡೆ ಬತ್ತಲೆಯಪ್ಪಿರಯ್ಯಾ , 
ಹಾರುವರ ಕಂಡಡೆ ಹರಿನಾಮವೆಂಬಿರಯ್ಯಾ , 
ಅವರವರ ಕಂಡಡೆ ಅವರವರಂತೆ 
ಸೂಳೆಗೆ ಹುಟ್ಟಿದವರ ತೋರದಿರಯ್ಯಾ . 
ಕೂಡಲಸಂಗಯ್ಯನ ಪೂಜಿಸಿ, ಅನ್ಯದೈವಂಗಳಿಗೆರಗಿ 
ಭಕ್ತರೆನಿಸಿಕೊಂಬ ಅಜ್ಞಾನಿಗಳ ನಾನೇನೆಂಬೆನಯ್ಯಾ . 


II೧೦೩.II 


ಭಕ್ತಸ್ಥಲ 


೧೦೪ 


- ಗಂಡ ಶಿವಲಿಂಗದೇವರ ಭಕ್ತ , 
ಹೆಂಡತಿ ಮಾರಿ ಮಸಣಿಯ ಭಕ್ತ . 
ಗಂಡ ಕೊಂಬುದು ಪಾದೋದಕ - ಪ್ರಸಾದ, 
ಹೆಂಡತಿ ಕೊಂಬುದು ಸುರೆ - ಮಾಂಸ, 
ಭಾಂಡ- ಭಾಜನ ಶುದ್ಧವಿಲ್ಲದವರ ಭಕ್ತಿ 
ಹೆಂಡದ ಮಡಿಕೆಯ ಹೊರಗೆ ತೊಳೆದಂತೆ 
ಕೂಡಲಸಂಗಮದೇವಾ. 


11೧೦೪|| 


೧೦೫ 
ಹಾವಡಿಗನು ಮೂಕೊರತಿಯು: 
ತನ್ನ ಕೈಯಲ್ಲಿ ಹಾವು, 
ಮಗನ ಮದುವೆಗೆ ಶಕುನವ ನೋಡಹೋಹಾಗ 
ಇದಿರಲೊಬ್ಬ ಮೂಕೊರತಿಯ ಹಾವಡಿಗನ ಕಂಡು, 
ಶಕುನ ಹೊಲ್ಲೆಂಬ ಚದುರನ ನೋಡಾ. 
ತನ್ನ ಸತಿ ಮೂಕೊರತಿ, ತನ್ನ ಕೈಯಲ್ಲಿ ಹಾವು, 
ತಾನು ಮೂಕೊರೆಯ . 
ತನ್ನ ಭಿನ್ನ ವನರಿಯದೆ ಅನ್ಯರನೆಂಬ 
ಕುನ್ನಿಯನೇನೆಂಬೆ ಕೂಡಲಸಂಗಮದೇವಾ ? 


TIOO೫II 


೧೦೬ 
ಅಂಗದಿಚ್ಛೆಗೆ ಮದ್ಯಮಾಂಸವ ತಿಂಬರು , 
ಕಂಗಳಿಚ್ಛೆಗೆ ಪರವಧುವ ನೆರೆವರು. 
ಲಿಂಗಲಾಂಛನಧಾರಿಯಾದಲ್ಲಿ ಫಲವೇನು 
ಲಿಂಗಪಥವ ತಪ್ಪಿ ನಡೆವವರು ? 
ಜಂಗಮಮುಖದಿಂದ ನಿಂದೆ ಬಂದಡೆ 
ಕೊಂಡ ಮಾರಿಂಗೆ ಹೋಹುದು ತಪ್ಪದು 
ಕೂಡಲಸಂಗಮದೇವಾ. 


II೧೦೬ || 


೧೦೭ 
ಶಿವಜನ್ಮದಲ್ಲಿ ಹುಟ್ಟಿ , ಲಿಂಗೈಕ್ಯರಾಗಿ , 
ತನ್ನ ಅಂಗದ ಮೇಲೆ ಲಿಂಗವಿರುತಿರಲು, 
ಅನ್ಯರನೆ ಹಾಡಿ , ಅನ್ಯರನೆ ಹೊಗಳಿ, 


೩೦ 


ಬಸವಣ್ಣನವರ ವಚನಗಳು 


ಅನ್ಯರ ವಚನವ ಕೊಂಡಾಡಲು, ಕರ್ಮ ಬಿಡದು, ಭವಬಂಧನ ! 
ಶ್ವಾನಯೋನಿಯಲ್ಲಿ ಬಪ್ಪುದು ತಪ್ಪದು ! 
ಇದು ಕಾರಣ, ಕೂಡಲಸಂಗಮದೇವಾ, 
ನಿಮ್ಮ ನಂಬಿಯೂ ನಂಬದ ಡಂಬಕರಿಗೆ 
ಮಳಲ ಗೋಡೆಯನಿಕ್ಕಿ , ನೀರಲ್ಲಿ ತೊಳೆದಂತಾಯಿತ್ತಯ್ಯಾ . 


೧೦೭|| 


೧೦೮ 
ಅರ್ಥರೇಖೆಯಿದ್ದಲ್ಲಿ ಫಲವೇನು, ಆಯುಷ್ಯರೇಖೆ ಇಲ್ಲದನ್ನಕ್ಕರ ? 
ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದಲ್ಲಿ ಫಲವೇನು ? 
ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು ? 
ಮರ್ಕಟನ ಕೈಯಲ್ಲಿ ಮಾಣಿಕವಿದ್ದು ಫಲವೇನು ? 
ನಮ್ಮ ಕೂಡಲಸಂಗನ ಶರಣರನರಿಯದವರ ಕೈಯಲ್ಲಿ 
ಲಿಂಗವಿದ್ದು ಫಲವೇನು ? ಶಿವಪಥವನರಿಯದನ್ನಕ್ಕೆ . 

II೧೦೮|| 


೧೦೯ 
ಗಂಡನ ಮೇಲೆಸ್ನೇಹವಿಲ್ಲದ ಹೆಂಡತಿ , 
ಲಿಂಗದ ಮೇಲೆ ನಿಷ್ಠೆಯಿಲ್ಲದ ಭಕ್ತ , 
ಇದ್ದಡೇನೊ ಶಿವ ಶಿವಾ ಹೋದಡೇನೊ ? 
ಕೂಡಲಸಂಗಮದೇವಯಾ 
ಊಡದ ಆವಿಂಗೆ ಉಣ್ಣದ ಕರುವ ಬಿಟ್ಟಂತೆ. 


|| ೧೦೯ || 


೧೧೦ 
ಅವಳ ವಚನ ಬೆಲ್ಲದಂತೆ , ಹೃದಯದಲಿಪ್ಪುದು ನಂಜು ಕಂಡಯ್ಯಾ . 
ಕಂಗಳಲೊಬ್ಬನ ಕರೆವಳು, ಮನದಲೊಬ್ಬನ ನೆರೆವಳು. 
ಕೂಡಲಸಂಗಮದೇವ ಕೇಳಯ್ಯಾ , 
ಮಾನಸಗಳ್ಳೆಯ ನಂಬದಿರಯ್ಯಾ . 

II೧೧OIL 


೧೧೧ 
ಹಾದರಕ್ಕೆ ಹೋದಡೆ, ಕಳ್ಳದಮ್ಮವಾಯಿತ್ತು ; 
ಹಾಳು ಗೋಡೆಗೆ ಹೋದಡೆ, ಚೇಳೂರಿತ್ತು ; 
ಅಬ್ಬರವ ಕೇಳಿ ತಳವಾರ ಉಟ್ಟ ಸೀರೆಯ ಸುಲಿದ; 


ಭಕ್ತಸ್ಥಲ 


ನಾಚಿ ಹೋದಡೆ ಮನೆಯ ಗಂಡ ಬೆನ್ನ ಬಾರನೆದ, 
ಅರಸು ಕೂಡಲಸಂಗಮದೇವ ದಂಡವ ಕೊಂಡ. 


II೧೧೧II 


೧೧೨ 
ಗರಿ ತೋರೆ ಗಂಡರೆಂಬವರ ಕಾಣೆ, 
ನಿರಿ ಸೋಂಕೆ ಮುನಿ[ ಯ ] ಲ್ಲ ನೋಡಯ್ಯಾ . 
ನಂಟುತನವೇನವನ ? ಬಂಟತನವೇನವನ ? 
ಹುಲ್ಲು ಕಿಚ್ಚು , ಹೊಲೆಯನ ಮೇಳಾಪ 
ಅಲ್ಲಿ ಹುರುಳಿಲ್ಲ , ಕೂಡಲಸಂಗಮದೇವಾ. 


TIO೧೨II 


೧೧೩ 
ಅಳೆವುತ್ತ ಅಳೆವುತ್ತ ಬಳಲುವರಲ್ಲದೆ, ಕೊಳಗ ಬಳಲುವುದೆ ? 
ನಡೆವುತ್ತ ನಡೆವುತ್ತ ಬಳಲುವರಲ್ಲದೆ, ಬಟ್ಟೆ ಬಳಲುವುದೆ ? 
ಶವವ ಮಾಡುತ್ತ ಮಾಡುತ್ತ ಬಳಲುವರಲ್ಲದೆ, ಕೋಲು ಬಳಲುವುದೆ ? 
ನಿಜವನರಿಯದ ಭಕ್ತ ಬಳಲುವನಲ್ಲದೆ, ಲಿಂಗ ಬಳಲುವುದೆ ? 
ಕೂಡಲಸಂಗಮದೇವಾ, ಅರಸರಿಯದ ಬಿಟ್ಟಿಯೋ . 


|| ೧೧೩ || 


ಭಕ್ತನ ಜ್ಞಾನಿಸ್ಥಲ 


೧೧೪ 
ಒಲೆಯ ಬೂದಿಯ ಬಿಲಿಯಲು ಬೇಡ, 
ಒಲಿದಂತೆ ಹೂಸಿಕೊಂಡಿಪ್ಪುದು. 
ಹೂಸಿ ಏನು ಫಲ, ಮನದಲ್ಲಿ ಲೇಸಿಲ್ಲದನ್ನಕ್ಕ ? 
ಒಂದನಾಡಹೋಗಿ ಒಂಬತ್ತನಾಡುವ ಡಂಬಕರ ಮೆಚ್ಚ 
ಕೂಡಲಸಂಗಯ್ಯ . 


II೧೧೪|| 


೧೧೫ 
ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯನಿಕ್ಕಿ , 
ಹರದ ಕುಳ್ಳಿರ್ದ ನಮ್ಮ ಮಹಾದೇವಸೆಟ್ಟಿ , 


೩೨ 


ಬಸವಣ್ಣನವರ ವಚನಗಳು 


ಒಮ್ಮನವಾದಡೆ ಒಡನೆ ನುಡಿವನು, 
ಇಮ್ಮನವಾದಡೆ ನುಡಿಯನು. 
ಕಾಣಿಯ ಸೋಲ, ಅರ್ಧಗಾಣಿಯ ಗೆಲ್ಲ , 
ಜಾಣ ನೋಡವ್ವಾ , ನಮ್ಮ ಕೂಡಲಸಂಗಮದೇವ. 


|| ೧೧೫II 


೧೧೬ 
ನಂಬರು ನಚ್ಚರು ಬರಿದೆ ಕರೆವರು , 
ನಂಬಲರಿಯರೀ ಲೋಕದ ಮನುಜರು. 
ನಂಬಿ ಕರೆದಡೋ ಎನ್ನನೆ ಶಿವನು ? 
ನಂಬದೆ ನಚ್ಚದೆ ಬರಿದೆ ಕರೆವರ 
ಕೊಂಬ ಮೆಟ್ಟಿ ಕೂಗೆಂದ ಕೂಡಲಸಂಗಮದೇವ. 


|| ೧೧೬ || 


೧೧೭ 
ಹುತ್ತವ ಬಡಿದಡೆ ಹಾವು ಸಾಯಬಲ್ಲುದೆ ಅಯ್ಯಾ ? 
ಅಘೋರ ತಪವ ಮಾಡಿದಡೇನು ? 
ಅಂತರಂಗ ಆತ್ಮಶುದ್ದಿಯಿಲ್ಲದವರನೆಂತು ನಂಬುವನಯ್ಯಾ 
ಕೂಡಲಸಂಗಮದೇವ ? 


U೧೧೭|| 


೧೧೮ 
ಕಾಮವೇಕೋ , ಲಿಂಗಪ್ರೇಮಿಯೆನಿಸುವಂಗೆ ? 
ಕ್ರೋಧವೇಕೊ , ಶರಣವೇದ್ಯನೆನಿಸುವಂಗೆ ? 
ಲೋಭವೇಕೊ , ಭಕ್ತಿಯ ಲಾಭವ ಬಯಸುವಂಗೆ ? 
ಮೋಹವೇಕೆ ಪ್ರಸಾದವೇದ್ಯನೆನಿಸುವಂಗೆ ? 
ಮದಮತ್ಸರವುಳ್ಳವಂಗೆ ಹೃದಯಶುದ್ದ ವೆಲ್ಲಿಯದೊ ? 
ಹದುಳಿಗರಾದಲ್ಲಿಪ್ಪ ಕೂಡಲಸಂಗಮದೇವ. 


II೧೧೮ | 


೧೧೯ 
ಸಾರ : ಸಜ್ಜನರ ಸಂಗವ ಮಾಡೂದು, 
ದೂರ: ದುರ್ಜನರ ಸಂಗ ಬೇಡವಯ್ಯಾ . 
ಆವ ಹಾವಾದಡೇನು ? ವಿಷವೊಂದೆ, 
ಅಂತವರ ಸಂಗ ಬೇಡವಯ್ಯಾ . 
ಅಂತರಂಗ ಶುದ್ಧವಿಲ್ಲದವರ ಸಂಗವು 
ಸಿಂಗಿ , ಕಾಳಕೂಟ ವಿಷವೊ , ಕೂಡಲಸಂಗಯ್ಯಾ . 


೧೧೯ ] . 


ಭಕ್ತಸ್ಥಲ 


೧೨೦ 


ಹಸಿದು ಎಕ್ಕೆಯ ಕಾಯ ಮೆಲಬಹುದೆ ? 
ನೀರಡಿಸಿ ವಿಷವ ಕುಡಿಯಬಹುದೆ ? 
ಸುಣ್ಣದ, ತುಯ್ಯಲ[ ದ] ಬಣ್ಣವೊಂದೆ ಎಂದಡೆ 
ನಂಟುತನಕ್ಕೆ ಉಣಬಹುದೆ ? 
ಲಿಂಗಸಾರಾಯ ಸಜ್ಜನರಲ್ಲದವರ 
ಕೂಡಲಸಂಗಮದೇವರೆಂತೊಲಿವ ? 


|| ೧೨OIL 


೧೨೧ 
ಎಲವದ ಮರ ಹೂತು ಫಲವಾದ ತೆರನಂತೆ; 
ಸಿರಿಯಾದಡೇನು, ಶಿವಭಕ್ತಿಯಿಲ್ಲದನ್ನಕ್ಕ ? 
ಫಲವಾದಡೇನು ಹೇಳಾ, ಹಾವುಮೆಕ್ಕೆಯ ಕಾಯಿ ? 
ಕುಲವಿಲ್ಲದ ರೂಹು ಎಲ್ಲದ್ದಡೇನು ? 
ಬಚ್ಚಲ ನೀರು ತಿಳಿದಲ್ಲಿ ಫಲವೇನು ? 
ಅವಗುಣಿಗಳನು ಮೆಚ್ಚ ಕೂಡಲಸಂಗಮದೇವ. 


|| ೧೨ || 


೧೨೨ 
ಬಚ್ಚಲ ನೀರು ತಿಳಿದಡೇನು ? 
ಸಲ್ಲದ ಹೊನ್ನು ಮತ್ತೆಲ್ಲಿದ್ದಡೇನು ? 
ಆಕಾಶದ ಮಾವಿನ ಫಲವೆಂದಡೇನು ? 
ಕೊಯ್ಯಲಿಲ್ಲ , ಮೆಲ್ಲಲಿಲ್ಲ . 
ಕೂಡಲಸಂಗನ ಶರಣರ ಅನುಭಾವವಿಲ್ಲದವ 
ಎಲ್ಲಿದ್ದಡೇನು, ಎಂತಾದಡೇನು ? 


II೧೨೨|| 


೧೨೩ 


ಗಿಳಿಯೋದಿ ಫಲವೇನು ? 
ಬೆಕ್ಕು ಬಹುದ ಹೇಳಲರಿಯದು. 
ಜಗವೆಲ್ಲ ವ ಕಾಬ ಕಣ್ಣು , 
ತನ್ನ ಕೊಂಬ ಕೊಲ್ಲೆಯ ಕಾಣಲರಿಯದು. 
ಇದಿರ ಗುಣವ ಬಲ್ಲೆವೆಂಬರು , ತಮ್ಮ ಗುಣವನರಿಯರು, 
ಕೂಡಲಸಂಗಮದೇವಾ. 


|| ೧೨೩ || 


ಬಸವಣ್ಣನವರ ವಚನಗಳು 


೧೨೪ 
ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ? 
ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ; 
ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. 
ನೆರೆಮನೆಯ ದಃಖಕ್ಕೆ ಅಳುವವರ ಮೆಚ್ಚ 
ಕೂಡಲಸಂಗಮದೇವ. 


|| ೧೨೪|| 


೧೨೫ 
ಏತ ತಲೆವಾಗಿದಡೇನು, ಗುರುಭಕ್ತನಾಗಬಲ್ಲುದೆ ? 
ಇಕ್ಕುಳ ಕೈಮುಗಿದಡೇನು, ನೃತ್ಯಾಚಾರಿಯಾಗಬಲ್ಲುದೆ ? 
ಗಿಳಿಯೋದಿದಡೇನು, ಲಿಂಗವೇದಿಯಾಗಬಲ್ಲುದೆ ? 
ಕೂಡಲಸಂಗನ ಶರಣರು ಬಂದ ಬರವ, ನಿಂದ ನಿಲವ 
ಅನಂಗಸಂಗಿಗಳೆತ್ತಬಲ್ಲರು! 

- 


II೧೨೫|| 


೧೨೬ 
ಒಲವಿಲ್ಲದ ಪೂಜೆ, ನೇಹವಿಲ್ಲದ ಮಾಟ: 
ಆ ಪೂಜೆಯು, ಆ ಮಾಟವು 
ಚಿತ್ರದ ರೂಹು ಕಾಣಿರಣ್ಣಾ , ಚಿತ್ರದ ಕಬ್ಬು ಕಾಣಿರಣ್ಣಾ , 
ಅಪ್ಪಿದಡೆ ಸುಖವಿಲ್ಲ , ಮೆಲಿದಡೆ ರುಚಿಯಿಲ್ಲ . 
ಕೂಡಲಸಂಗಮದೇವಾ, ನಿಜವಿಲ್ಲದವನ ಭಕ್ತಿ . 


II೧೨೬ || 


೧೨೭ 
ಸ್ನೇಹ ತಪ್ಪಿದ ಠಾವಿನಲ್ಲಿ ಗುಣವನರಸುವರೆ ಅಯ್ಯಾ ? 
ಹೂ ಬಾಡಿದಲ್ಲಿ ಪರಿಮಳವನರಸುವರೆ ಅಯ್ಯಾ ? 
ಎನ್ನ ತಂದೆ ಕೂಡಲಸಂಗಮದೇವಾ 
ತೊರೆ ಇಳಿದಡೆ ಅಂಬಿಗಂಗೇನುಂಟು ? 


II೧೨೭|| 


೧೨೮ 
ಆಸೆಗೆ ಹುಟ್ಟಿದ ಪ್ರಾಣಿ ಆಸೆಯನೆ ಕಲಿತು, 
ಪುಣ್ಯದ ಪದವಿಯ ಬಯಸಿದಡೆ 
ಭವಮಾಲೆಯ ಬರವು ತಪ್ಪದು. 
ಬೇಡಲು ಹುಟ್ಟಿದ ಪ್ರಾಣಿಗೆ, ಬೇಡಲು ವಿಧಿಯೆ ? 
ಸೂಳೆಗೆ ಹುಟ್ಟಿದ ಪ್ರಾಣಿಗೆ ನಿಜಗುಣ ಸಜ್ಜನವಪ್ಪುದೆ ? 


ಭಕ್ತಸ್ಥಲ 


ಲಿಂಗ -ಉದಯ , ಶರಣ- ವಿಸ್ಕಾರವು ಬಯಸಿದಡೊಳವೆ 
ಕೂಡಲಸಂಗಮದೇವಾ, ನಿಮ್ಮಲ್ಲಿ ? 


II೧೨೮|| 


೧೨೯ 
ಹಬ್ಬಕ್ಕೆ ತಂದ ಹರಕೆಯ ಕುರಿ 
ತೋರಣಕ್ಕೆ ತಂದ ತಳಿರ ಮೇಯಿತ್ತು . 
ಕೊಂದಹರೆಂಬುದನರಿಯದೆ 
ಬೆಂದ ಒಡಲ ಹೊರೆವುತ್ತದೆ. 
ಅದಂದೆ ಹುಟ್ಟಿತ್ತು , ಅದಂದೆ ಹೊಂದಿತ್ತು . 
ಕೊಂದವರುಳಿವರೆ ಕೂಡಲಸಂಗಮದೇವಾ. 


II೧೨೯ || 


೧೩೦ 


ಹಾವಿನ ಬಾಯ ಕಪ್ಪೆ ಹಸಿದು 
ಹಾರುವ ನೊಣಕ್ಕೆ ಆಸೆಮಾಡುವಂತೆ , 
ಶೂಲವನೇರುವ ಕಳ್ಳನು ಹಾಲು ತುಪ್ಪವ ಕುಡಿದು 
ಮೇಲೇಸುಕಾಲ ಬದುಕುವನೊ ? 
ಕೆಡುವೊಡಲ ನಚ್ಚಿ , ಕಡುಹುಸಿಯನೆ ಹುಸಿದು, ಒಡಲ ಹೊರೆವರ 
ಕೂಡಲಸಂಗಮದೇವಯ್ಯನೊಲ್ಲ , ಕಾಣಿರಣ್ಣಾ . 


II೧೩೦|| 


೧೩೧ 
ಆರತವಡಗದು, ಕ್ರೋಧ ತೋಲಗದು. 
ಕೂರ ಕುಭಾಷೆ, ಕುಹಕ ಬಿಡದನ್ನಕ್ಕ 
ನೀನೆತ್ತಲು ಶಿವನೆತ್ತಲು ಹೋಗುತ್ತ ಮರುಳೆ. 
ಭವರೋಗವೆಂಬ ತಿಮಿರ ತಿಳಿಯದನ್ನಕ್ಕ 
ಕೂಡಲಸಂಗಯ್ಯನೆ , ನೀನೆ, ಮರುಳೆ. 


II೧೩೧|| 


೧೩. ೨ 
ಹಾವು ತಿಂದವರ ನುಡಿಸಬಹುದು, 
ಗರ ಹೊಡೆದವರ ನುಡಿಸಬಹುದು, 
ಸಿರಿಗರ ಹೊಡೆದವರ ನುಡಿಸಲು ಬಾರದು ನೋಡಯಾ . 
ಬಡತನವೆಂಬ ಮಂತ್ರವಾದಿ ಹೊಗಲು 
ಒಡನೆ ನುಡಿವರಯಾ , ಕೂಡಲಸಂಗಮದೇವಾ. 


II೧೩೨|| 


ಬಸವಣ್ಣನವರ ವಚನಗಳು 


೧೩.೩ 
ಅರೆಭಕ್ತರಾದವರ ನೆರೆ ಬೇಡ, ಹೊರೆ ಬೇಡ, 
ದಾರಿ ಸಂಗಡ ಬೇಡ, ದೂರ ನುಡಿಯಲು ಬೇಡ, 
ಕೂಡಲಸಂಗನ ಶರಣರಲ್ಲಿ 
ಅಚ್ಚಲಿಂಗೈಕ್ಯಂಗೆ ತೊತ್ತಾಗಿಹುದಯ್ಯಾ . 


|| ೧೩ || 


೧೩೪ 
ಸಾರ ಸಜ್ಜನರ ಸಂಗ ಲೇಸು ಕಂಡಯ್ಯಾ , 
ದೂರ ದುರ್ಜನರ ಸಂಗವದು ಭಂಗವಯ್ಯಾ . 

ಭಂಗವಯಾ ' 
ಸಂಗವೆರಡುಂಟು: ಒಂದ ಹಿಡಿ , ಒಂದ ಬಿಡು, 
ಮಂಗಳಮೂರ್ತಿ ನಮ್ಮ ಕೂಡಲಸಂಗನ ಶರಣರ. 


, 


|| ೧೩ || 


೧೩೫ 
ಹೊಲೆಯ ಹೋಲಬಿಗನಾದಡೆ, 
ಅವನ ಹೊರೆಯಲಿಪುದು ಲೇಸು ಕಂಡಯಾ . 
ಹೊಲಬುಗೆಡದೆ ಲಿಂಗ ಶರಣೆನ್ನಿರಯ್ಯಾ , 
ಹೊಲಬುಗೆಡಬೇಡ, ಶಿವ ಶರಣೆನ್ನಿರಯ್ಯಾ . 
ನಮ್ಮ ಕೂಡಲಸಂಗನ ಮಹಾಮನೆಯಲು 
ಮಾದಾರ ಚೆನ್ನಯ್ಯ ಹೊಲಬಿಗನಯ್ಯಾ . 


|| ೧೩೫II 


೧೩೬ 
ದೂಷಕನವನೊಬ್ಬ ದೇಶವ ಕೊಟ್ಟಡೆ, 
ಆಸೆಮಾಡಿ ಅವನ ಹೊರೆಯಲಿರಬೇಡ. 
ಮಾದಾರ ಶಿವಭಕ್ತನಾದಡೆ, 
ಆತನ ಹೊರೆಯಲು ನೃತ್ಯನಾಗಿಪ್ಪುದು ಕರ ಲೇಸಯ್ಯಾ , 
ತೊತ್ತಾಗಿಪ್ಪುದು ಕರಲೇಸಯ್ಯಾ . 
ಕಾಡ ಸೊಪ್ಪು ತಂದು ಓಡಿನಲ್ಲಿ ಹುರಿದಿಟ್ಟು , 
ಕೂಡಿಕೊಂಡಿಪ್ಪುದು ನಮ್ಮ ಕೂಡಲಸಂಗನ ಶರಣರ . 


|| ೧೩೬ || 


೧೩೭ 
ಪರುಷ ಮುಟ್ಟಿದ ಬಳಿಕ ಕಬ್ಬುನವಾಗದು ನೋಡಾ, 
ಲಿಂಗ ಮುಟ್ಟಿದ ಬಳಿಕ ಕುಚಿತ್ವಾಚಾರವಾಗದು ನೋಡಾ, 
ಕೂಡಲಸಂಗನ ಶರಣರು ಅನ್ಯವನರಿಯರಾಗಿ. 


||೧೭|| 


ಭಕ್ತಸ್ಥಲ 


೧೩೮ 


ಪಟ್ಟವ ಕಟ್ಟಿದ ಬಳಿಕ ಲಕ್ಷಣವನರಸುವರೆ ? 
ಲಿಂಗದೇವನ ಪೂಜಿಸಿ ಕುಲವನರಸುವರೆ, ಅಯ್ಯಾ ? 
ಕೂಡಲಸಂಗಮದೇವ 
ಭಕ್ತಕಾಯ ಮಮಕಾಯವೆಂದನಾಗಿ , 


11020511 


೧೩೯ 


ದೇವಲೋಕ ಮರ್ತಲೋಕವೆಂಬುದು ಬೇರೆ ಮತ್ತುಂಟೆ ? 
ಈ ಲೋಕದೊಳಗೆ ಮತ್ತೆ ಅನಂತಲೋಕ ? 
ಶಿವಲೋಕ, ಶಿವಾಚಾರವಯ್ಯಾ . 
ಶಿವಭಕ್ತನಿದ್ದ ಠಾವೆ ದೇವಲೋಕ, 
ಭಕ್ತನಂಗಳವೆ ವಾರಣಾಸಿ, ಕಾಯವೆ ಕೈಲಾಸ, 
ಇದು ಸತ್ಯ , ಕೂಡಲಸಂಗಮದೇವಾ. 


|| ೧೩ || 


೧೪೦ 
ಕಟ್ಟಿದಿರಿನಲ್ಲಿ ಶಿವಭಕ್ತನ ಕಂಡು 
ದೃಷ್ಟಿವಾರಿ ಶರಣೆಂದಡೆ , 
ಹುಚ್ಚೇಳು ಜನ್ಮದ ಪಾಪ ಬಿಟ್ಟು ಹಿಂಗುವುದು ನೋಡಾ. 
ಮುಟ್ಟಿ ಚರಣಕ್ಕೆರಗಿದಡೆ ತನು [ ವ] ಪ್ಪಿದಂತೆ, 
ಅಹುದು ಪರುಷ ಮುಟ್ಟಿದಂತೆ. 
ಕರ್ತೃ ಕೂಡಲಸಂಗನ ಶರಣರ ಸಂಗವು 
ಮತ್ತೆ ಭವಮಾಲೆಗೆ ಹೊದ್ದಲೀಯದು ನೋಡಾ. 


II೧೪OIL 


೧೪೧ 


ಆರಾರ ಸಂಗವೇನೇನ ಮಾಡದಯ್ಯಾ ? 
ಕೀಡೆ ಕೊಂಡಲಿಗನಾಗದೆ ಅಯ್ಯಾ ? 
ಚಂದನದ ಸನ್ನಿಧಿಯಲ್ಲಿ ಪರಿಮಳ ತಾಗಿ 
ಬೇವು, ಬೊಬ್ಬುಲಿ, ತರಿಯ ಗಂಧಂಗಳಾಗವೆ ? 
ನಮ್ಮ ಕೂಡಲಸಂಗನ ಶರಣರ ಸನ್ನಿಧಿಯಿಂದ 
ಕರ್ಮ ನಿರ್ಮಳವಾಗದಿಹುದೆ ? 


TIO೪OIL 


> 


ಬಸವಣ್ಣನವರ ವಚನಗಳು 


୦୬ 
ಎಂತಹವನಾದಡೇನು, ಲಿಂಗವ ಮುಟ್ಟದವನೆ ಕೀಳುಜಾತಿ. 
ಕುಲವಹುದು ತಪ್ಪದು ಲಿಂಗ ಮುಟ್ಟಲೊಡನೆ, 
ಹೊನ್ನಹುದು ತಪ್ಪದು ಪರುಷ ಮುಟ್ಟಲೊಡನೆ . 
ಕೂಡಲಸಂಗಮದೇವನೊಲ್ಲ ಸರ್ವಸಂದೇಹಿಗಳ. 


II೧೪೨II 


೧೪೩ 
ಓದಿದಡೇನು, ಕೇಳಿದಡೇನು, ಶಿವಪಥವನರಿಯದನ್ನಕ್ಕ ? 
ಓದಿತ್ತು ಕಾಣಿರೋ ಶುಕನು , ಶಿವಜ್ಞಾನವನರಿಯದನ್ನಕ್ಕ . 
ಓದಿದ ಫಲವು ಮಾದಾರ ಚೆನ್ನಯ್ಯಂಗಾಯಿತ್ತು 
ಕೂಡಲಸಂಗಮದೇವಾ. 


II೧೪೩ || 


೧೪೪ 
ಹಾವಿನ ಡೊಂಕು ಹುತ್ತಕ್ಕೆ ಸಸಿನ, 
ನದಿಯ ಡೊಂಕು ಸಮುದ್ರಕ್ಕೆ ಸಸಿನ, . 
ನಮ್ಮ ಕೂಡಲಸಂಗನ ಶರಣರ ಡೊಂಕು ಲಿಂಗಕ್ಕೆ ಸಸಿನ. 


|| ೧೪ || 


೧೪೫ 
ಭಕ್ತನ ಮುಖದರ್ಪಣದಲ್ಲಿ ಲಿಂಗವ ಕಾಣಬಹುದು, 
ಭಕ್ಕದೇಹಿಕ ದೇವ ಅನಿಮಿಷನಾಗಿ ! 
ಕೂಡಲಸಂಗಮದೇವ 
ಭಕ್ತನ ನುಡಿಯ ನಡುವೆ ರಾಶಿಯಾಗಿಪ್ಪನು. 


II೧೪೫|| 


೧೪೬ 
ಭಕ್ತಿ ಎಂತಹದಯ್ಯಾ ? 
ದಾಸಯ್ಯ ಮಾಡಿದಂತಹದಯ್ಯಾ . 
ಭಕ್ತಿ ಎಂತಹದಯ್ಯಾ ? 
ಸಿರಿಯಾಳ ಮಾಡಿದಂತಹದಯಾ . 
ಭಕ್ತಿ ಎಂತಹದಯ್ಯಾ ? 
ನಮ್ಮ ಬಲ್ಲಾಳ ಮಾಡಿದಂತಹದಯಾ . 
ಭಕ್ತಿ ಎಂತಹದಯ್ಯಾ ? 
ಕೂಡಲಸಂಗಮದೇವಾ, ನೀ ಬಾಣನ ಬಾಗಿಲ ಕಾದಂತಹದಯಾ . || ೧೪೬|| 


ಭಕ್ತಸ್ಥಲ 


೧೪೭ 
ಮುನ್ನಿನವರು ಹೋದ ದಾರಿ ಭಯ ಕಾಣಿರಣ್ಣಾ , 
ಬಲ್ಲಾಳನ ವಧುವಿನೊಡನೆ ಸರಸವನಾಡಿದಂದಿಂದ ಭಯ ಕಾಣಿರಣ್ಣಾ , 
ಸಿರಿಯಾಳನ ಮಗನ ಬೇಡಿದಂದಿಂದ ಭಯ ಕಾಣಿರಣ್ಣಾ . 
ದಾಸನ ವಸ್ತ್ರವ ಸೀಳಿದಂದಿಂದ ಭಯ ಕಾಣಿರಣ್ಣಾ . 
ಅಘಟಿತಘಟಿತರು , ವಿಪರೀತಚರಿತ್ರರು 
ಕೂಡಲಸಂಗನ ಶರಣರು ನಡೆದ ದಾರಿ ಭಯ ಕಾಣಿರಣ್ಣಾ . | ೧೪೭ll 


೧೪೮ 
ದೇವನೊಳ್ಳಿದನೆಂದು ಮುಯ್ಯಾನಲು ಬೇಡ, 
ತರಕಟಗಾಡಿದನೊದನೆ ? 
ಅಳಿಸುವ ನಗಿಸುವನೊಳ್ಳಿದನೆ ? 
ಬೆಚ್ಚದೆ ಬೆದರದೆ ತೊತ್ತುತನವ ಮಾಡಲು, 
ತನ್ನ ನೀವ ಕೂಡಲಸಂಗಮದೇವ. 


|| ೧೪೮|| 


೧ರ್೪ 
ನೆರೆ ನಂಬೋ ನೆರೆ ನಂಬೋ ಧರಧುರವಿಲ್ಲದೆ ಸಾಮವೇದಿಗಳಂತೆ, 
ನೆರೆ ನಂಬೋ ನೆರೆ ನಂಬೋ ದಾಸ- ದುಗ್ಗಳೆಯಂತೆ, 
ನೆರೆ ನಂಬೋ ನೆರೆ ನಂಬೋ ಸಿರಿಯಾಳ - ಚಂಗಳೆಯಂತೆ , 
ನೆರೆ ನಂಬೋ ನೆರೆ ನಂಬೋ ಸಿಂಧು- ಬಲ್ಲಾಳನಂತೆ, 
ನೆರೆ ನಂಬಿದೆಯಾದಡೆ ತನ್ನ ನೀವ ಕೂಡಲಸಂಗಮದೇವ. 

|| ೧೪ || 


೧೫೦ 
ಬಲ್ಲಿದರೊಡನೆ ಬವರವಾದಡೆ ಗೆಲಲುಂಟು, ಸೋಲಲುಂಟು, 
ಕ [೪]ನೊಳಗೆ ಭಾಷೆ ಪೂರಾಯವಯ್ಯಾ . 
ನಮ್ಮ ಕೂಡಲಸಂಗನ ಶರಣರಿಗೆ ಮಾಡಿ ಮಾಡಿ 
ಧನ ಸವೆದು ಬಡವನಾದಡೆ 
ಆ ಭಕ್ತನು ಆ ಲಿಂಗಕ್ಕೆ ಪೂಜೆಯಹನು. 


II೧೫OIL 


೧೫೧. 
ಗಿರಿಗಳ ಮೇಲೆ ಹಲವು ತರುಮರಾದಿಗಳಿದ್ದು 
ಶ್ರೀಗಂಧದ ಸನ್ನಿಧಿಯಲು ಪರಿಮಳವಾಗವೆ ? 


ಬಸವಣ್ಣನವರ ವಚನಗಳು 


ಲಿಂಗವಂತನ ಸನ್ನಿಧಿಯಿಂದ ಹಿಂದಣ ದುಸ್ಸಂಗವು ಕೆಡುವುದು . 
ಕೂಡಲಸಂಗಮದೇವಯಾ , 
ಸಿರಿಯಾಳನ ಸಾರಿರ್ದ ನರರೆಲ್ಲಾ ಸುರರಾಗರೆ ? 


II೧೫OIL 


೧೫೨ 
ಪರುಷದ ಹೊರೆಯಲ್ಲಿ ಕಬ್ಬುನವಿದ್ದು ಹೊನ್ನಾಯಿತ್ತು , ನೋಡಿರೆ ! 
ಅವ್ವಾ ಚಂಗಳೆ, ನೀನಿದ್ದೇಳು ಕೇರಿಯವರು - 
ಲಿಂಗದ ನೋಂಪಿಯ ನೋಂತರೆ , ಹೇಳಾ ? 
ಕೂಡಲಸಂಗಮದೇವಂಗೆ 
ಚೀಲಾಳನೆಂಬ ಬಾಯಿನವನಿಕ್ಕಿದರೆ ಹೇಳಾ ? 

II೧೫೨|| 


೧೫೩ 


ಗೀತವ ಬಲ್ಲಾತ ಜಾಣನಲ್ಲ , ಮಾತ ಬಲ್ಬಾತ ಜಾಣನಲ್ಲ . 
ಜಾಣನು ಜಾಣನು, ಆತ ಜಾಣನು : 
ಲಿಂಗವ ನೆರೆ ನಂಬಿದಾತ ಜಾಣನು , 
ಜಂಗಮಕ್ಕೆ ಸವೆಸುವಾತ ಆತ ಜಾಣನು, 
ಜವನ ಬಾಯಲು ಬಾಲವ ಕೊಯ್ದುಹೋದಾತ ಆತ ಜಾಣನು, 
ನಮ್ಮ ಕೂಡಲಸಂಗನ ಶರಣರನು. 


|| ೧೫೩|| 


೧೫೪ 
ಲೇಸೆನಿಸಿಕೊಂಡು ಅಯು ದಿವಸ ಬದುಕಿದಡೇನು ? 
ಲೇಸೆನಿಸಿಕೊಂಡು ನಾಲ್ಕು ದಿವಸ ಬದುಕಿದಡೇನು ? 
ಲೇಸೆನಿಸಿಕೊಂಡು ಮೂರು ದಿವಸ ಬದುಕಿದಡೇನು ? 
ಲೇಸೆನಿಸಿಕೊಂಡು ಎರಡು ದಿವಸ ಬದುಕಿದಡೇನು ? 
ಜೀವಿತಂ ಶಿವಭಕ್ತಾನಾಂ ವರಂ ಪಂಚ ದಿನಾನಿ ಚ | 
ನಾಜಕಲ್ಪ ಸಹಸ್ರಾಣಿ ಭಕ್ತಿಹೀನಸ್ಯ ಶಾಂಕರಿ || 
ಎಂದುದಾಗಿ ಕೂಡಲಸಂಗನ ಶರಣರ ವಚನದಲ್ಲಿ 
ಲೇಸೆನಿಸಿಕೊಂಡು ಒಂದು ದಿವಸ ಬದುಕಿದಡೇನೋ ! 


|| ೧೫೪|| 


೧೫೫ 
ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯಾ , 
ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರಯ್ಯಾ . 


ಭಕ್ತಸ್ಥಲ 


ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರು 
ಕೂಡಲಸಂಗಮದೇವಾ. 


೧೫೫! 


೧೫೬ 
ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು 
ಸಗಣಕ್ಕೆ ಸಾಸಿರ ಹುಳು, ಹುಟ್ಟವೆ ದೇವಾ ? 
ಕಾಡ ಮೃಗವೊಂದಾಗಿರಲಾಗದೆ, ದೇವಾ ? 
ಊರ ಮೃಗವೊಂದಾಗಿರಲಾಗದೆ, ಹರನೆ ? 
ನಮ್ಮ ಕೂಡಲಸಂಗನ ಶರಣರಿಲ್ಲದ ಊರು, ದೇಶ 
ವನವಾಸ , ನರವಿಂಧ್ಯ ಕಾಣಿರಣ್ಣಾ . 


II೧೫೬ || 


೧೫೭ 
ಹೊತ್ತಾರೆ ಎದ್ದು ಶಿವಲಿಂಗದೇವನ 
ದೃಷ್ಟಿವಾರಿ ನೋಡದವನ ಸಂಸಾರವೇನವನ ? 
ಬಾಳುವೆಣನ ಬೀಳುವೆಣನ ಸಂಸಾರವೇನವನ ? 
ನಡೆವೆಣನ ನುಡಿವೆಣನ ಸಂಸಾರವೇನವನ ? 
ಕರ್ತು ಕೂಡಲಸಂಗಾ 
ನಿಮ್ಮ ತೊತ್ತುಗೆಲಸ ಮಾಡದವನ ಸಂಸಾರವೇನವನ ? 


|| ೧೫೭|| 


೧೫೮ 
ವ್ಯಾಧನೊಂದು ಮೊಲನ ತಂದಡೆ ಸಲುವ ಹಾಗಕ್ಕೆ ಬಿಲಿವರಯ್ಯಾ , 
ನೆಲನಾಳ್ವನ ಹೆಣನೆಂದಡೆ ಒಂದಡಕೆಗೆ ಕೊಂಬವರಿಲ್ಲ ನೋಡಯ್ಯಾ . 
ಮೊಲನಿಂದ ಕರಕಷ್ಟ ನರನ ಬಾಳುವೆ. 
ಸಲೆ ನಂಬೊ ನಮ್ಮ ಕೂಡಲಸಂಗಮದೇವನ. 

| ೧೫೮ | 


೧೫೯ 
ಉತುಪತಿ ಶುಕ್ಷ -ಶೋಣಿತದಿಂದಾದ ಲಜ್ಜೆ ಸಾಲದೆ ? 
ಮತ್ತೆ ದುರಿತಂಗಳ ಹೆರುವ ಹೇಗತನವೇಕಯ್ಯಾ ? 
ಮೃತ್ಯುವಿನ ಬಾಯಿಗೆ ಒಳಗಾಗಲೇಕೆ ? 
ಒತ್ತೊತ್ತೆಯ ಜನನವ ಗೆಲುವಡೆ ಕರ್ತನ ಪೂಜಿಸು 
ನಮ್ಮ ಕೂಡಲಸಂಗಮದೇವನ. 


|| ೧೫ || 


ಬಸವಣ್ಣನವರ ವಚನಗಳು 


೧೬೦ 
ಮನವೆ ಸರ್ಪ, ತನು ಹೇಳಿಗೆ : 
ಹಾವಿನೊಡತಣ ಹುದುವಾಳಿಗೆ ! 
ಇನ್ನಾವಾಗ ಕೊಂದಹುದೆಂದರಿಯೆ . 
ಇನ್ಯಾವಾಗ ತಿಂದಹುದೆಂದರಿಯೆ . 
ನಿಚ್ಚಕ್ಕೆ ನಿಮ್ಮ ಪೂಜಿಸಬಲ್ಲಡೆ 
ಅದೆ ಗಾರುಡ, ಕೂಡಲಸಂಗಮದೇವಾ. 


II೧೬OIL 


೧೬೧ 
ನರೆ ಕೆನ್ನೆಗೆ, ತೆರೆ ಗಲ್ಲಕೆ, ಶರೀರ ಗೂಡುವೋಗದ ಮುನ್ನ , 
ಹಲ್ಲು ಹೋಗಿ, ಬೆನ್ನು ಬಾಗಿ, ಅನ್ಯರಿಗೆ ಹಂಗಾಗದ ಮುನ್ನ , 
ಕಾಲಮೇಲೆ ಕೈಯನೂರಿಕೋಲ ಹಿಡಿಯದ ಮುನ್ನ , 
ಮುಪ್ಪಿಂದೊಪ್ಪವಳಿಯದ ಮುನ್ನ , 
ಮೃತ್ಯು ಮುಟ್ಟದ ಮುನ್ನ 
ಪೂಜಿಸು ಕೂಡಲಸಂಗಮದೇವನ . 


|| ೧೬೧|| 


೧೬೨ 
ನೀರ ಬೊಬ್ಬುಳಿಕೆಗೆ ಕಬ್ಬುನದ ಕಟ್ಟುಕೊಟ್ಟು 
ರಕ್ಷಿತವ ಮಾಡುವ ಭರವ ನೋಡಾ. 
ಮಹಾದಾನಿ ಕೂಡಲಸಂಗಯ್ಯನ ಪೂಜಿಸಿ 
ಬದುಕೋ ಕಾಯ ನಿಶ್ಚಿಸದೆ. 


|| ೧೬೨ | 


೧೬೩ 
ಹಂಜರ ಬಲ್ಲಿತ್ತೆಂದು ಅಂಜದೆ ಓದುವ ಗಿಳಿಯೆ , 
ಎಂದೆಂದೂ ಅಳಿಯೆನೆಂದು 
ಗುಡಿಗಟ್ಟಿದೆಯಲ್ಲಾ , ನಿನ್ನ ಮನದಲ್ಲಿ . 
ಮಾಯಾಮಂಜರ ಕೋಲುವಡೆ ನಿನ್ನ ಹಂಜರ ಕಾವುದೆ 
ಕೂಡಲಸಂಗಮದೇವನಲ್ಲದೆ ? 


II೧೬೩|| 


೧೬೪ 
ಸಂಸಾರವೆಂಬುದೊಂದು ಗಾಳಿಯ ಸೊಡರು, 
ಸಿರಿಯೆಂಬುದೊಂದು ಸಂತೆಯ ಮಂದಿ ಕಂಡಯ್ಯಾ , 


ಭಕ್ತಸ್ಥಲ 


ಇದ ನಚ್ಚಿ ಕೆಡಬೇಡ. 
ಸಿರೆಯೆಂಬುದ ಮರೆದು, ಪೂಜಿಸು ನಮ್ಮ ಕೂಡಲಸಂಗಮದೇವನ. 11೧೬೪|| 


೧೬೫ 
ಎಲೆ ಎಲೆ ಮಾನವಾ, ಅಳಿಯಾಸೆ ಬೇಡವೋ , 
ಕಾಳ, ಬೆಳೆದಿಂಗಳು , ಸಿರಿ ಸ್ಥಿರವಲ್ಲ , 
ಕೇಡಿಲ್ಲದ ಪದವಿ 
ಕೂಡಲಸಂಗಮದೇವಯ್ಯನ ಮರೆಯದೆ ಪೂಜಿಸು . 


II೧೬೫|| 


೧೬೬ 
ಎಂತಕ್ಕೆ ಎಂತಕ್ಕೆ 
ಹಡೆದ ಕಾಯ ಬೀಯವಾಗದ ಮುನ್ನ ಅಟ್ಟುಣ್ಣು ಓ ! 
ಬೆರಣಿಯುಳ್ಳಿ ಹೊತ್ತು ಹೋಗದ ಮುನ್ನ ಅಟ್ಟುಣ್ಣು ಓ ! 
ಮರಳಿ ಭವಕ್ಕೆ ಬಾರೆ, ಬಾರದಿಹೆ, 
ಕರ್ತು ಕೂಡಲಸಂಗಂಗೆ ಶರಣೆನ್ನು ಓ ! 


- II೧೬೬ || 


೧೬೭ 
ಶಕುನವೆಂದೆಂಬೆ, ಅವಶಕುನವೆಂದೆಂಬೆ. 
ನಿಮ್ಮವರು ಅಳಲಿಕೆ ಅಂದೇಕೆ ಬಂದೆ ? 
ನಿಮ್ಮವರು ಅಳಲಿಕೆ ಇಂದೇಕೆ ಹೋದೆ? 
ನೀ ಹೋಹಾಗಳಕ್ಕೆ ! ಬಾಹಾಗಳಕ್ಕೆ ! 
ಅಕ್ಕೆ ಬಾರದ ಮುನ್ನ ಪೂಜಿಸು 
ಕೂಡಲಸಂಗಮದೇವನ. 


|| ೧೬೭|| 


೧೬೮ | 
ನಿಮಿಷದ ನಿಮಿಷಂ ಭೋ , ಕ್ಷಣದೊಳಗರ್ಧಂ ಭೋ , 
ಕಣ್ಣು ಮುಚ್ಚಿ ಬಿಚ್ಚು ವಿನಿಸು ಬೇಗಂ ಭೋ , 
ಸಂಸಾರದಾಗುಂ ಭೋ , ಸಂಸಾರದ ಹೊಗುಂ ಭೋ , 
ಸಂಸಾರಂ ಭೋ : 
ಕೂಡಲಸಂಗಮದೇವ ಮಾಡಿದ 
ಮಾಯಂ ಭೋ , ಅಭ್ರಚ್ಛಾಯಂ ಭೋ . 


11೧೬೮II 


೪೪ 


ಬಸವಣ್ಣನವರ ವಚನಗಳು 


೧೬೯ 
ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲಿ ಬರ್ಕು : 
ಹರಿದು ಹೆದೊರೆಯು, ಕೆರೆ ತುಂಬಿದಂತಯ್ಯಾ , 
ನೆರೆಯದ ವಸ್ತು ನೆರೆವುದು ನೋಡಯ್ಯಾ , 
ಅರಸು ಪರಿವಾರ ಕೈವಾರ ನೋಡಯ್ಯಾ . 
ಪರಮ ನಿರಂಜನನ ಮರೆವ ಕಾಲಕ್ಕೆ 
ತುಂಬಿದ ಹರವಿಯ ಕಲ್ಲು ಕೊಂಡಂತೆ, ಕೂಡಲಸಂಗಮದೇವಾ. 


11೧೬೯ || 


೧೭೦ 


ಹೊಯ್ದಡೆ ಹೊಯ್ದಳು ಕೈಯ ಮೇಲೆ, 
ಬೈದಡೆ ಬೈಗಳು ಕೈಯ ಮೇಲೆ. 
ಹಿಂದಣ ಜನನವೇದದಾಗಲಿ, 
ಇಂದಿನ ಭೋಗವು ಕೈಯ ಮೇಲೆ. 
ಕೂಡಲಸಂಗಮದೇವಯ್ಯಾ 
ನಿಮ್ಮ ಪೂಜಿಸಿದ ಫಲ ಕೈಯ ಮೇಲೆ. 


II೧೭OI ! 


೧೭೧ 


ಆದ್ಯರ ವಚನ ಪರುಷ ಕಂಡಣ್ಣಾ ; 
ಸದಾಶಿವನೆಂಬ ಲಿಂಗವು ನಂಬುವುದು , 
ನಂಬಲೊಡನೆ ನೀ ವಿಜಯ ಕಂಡಣ್ಣಾ . 
ಅಧರಕ್ಕೆ ಕಹಿ, ಉದರಕ್ಕೆ ಸಿಹಿ 
ಕೂಡಲಸಂಗನ ಶರಣರ ವಚನ ಬೇವ ಸವಿದಂತೆ. 


|| ೧೭೧II 


೧೭೨ 


ಹೊತಾರೆ ಎದು , ಅಗವಣಿ ಪತ್ರೆಯ ತಂದು, 
ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ . 
ಹೊತ್ತು ಹೋದ ಬಳಿಕ ನಿನ್ನ ನಾರು ಬಲ್ಲರು ? 
ಹೊತ್ತು ಹೋಗದ ಮುನ್ನ , ಮೃತ್ಯುವೊಯ್ಯದ ಮುನ್ನ 
ತೊತ್ತುಗೆಲಸವ ಮಾಡು ಕೂಡಲಸಂಗಮದೇವನ . . 


|| ೧೭೨|| 


ಭಕ್ತಸ್ಥಲ 


೪೫ 


೧೭೩ 
- ಅಚ್ಚಗವೇಕಯಾ ಸಂಸಾರದೊಡನೆ ? 
ನಿಚ್ಚನಿಚ್ಚ ಶಿವರಾತ್ರಿಯ ಮಾಡುವುದು, 
ಬೇಗ ಬೇಗ ಅರ್ಚನೆ-ಪೂಜನೆಯ ಮಾಡುವುದು , 
ಕೂಡಲಸಂಗನ ಕೂಡುವುದು. 


| ೧೭೩ || 


೧೭೪ 
ಅಂದು ಇಂದು ಮತ್ತೊಂದೆನಬೇಡ, 
ದಿನವಿಂದೇ 'ಶಿವ ಶರಣೆಂಬವಂಗೆ, 
ದಿನವಿಂದೇ ' ಹರ ಶರಣೆಂಬವಂಗೆ, 
ದಿನವಿಂದೇ ನಮ್ಮ ಕೂಡಲಸಂಗನ ಮಾಣದೆ ನೆನೆವಂಗೆ . 


|| ೧೭೪ || 


೧೭೫ 
ಅಷ್ಟವಿಧಾರ್ಚನೆ ಷೋಡಶೋಪಚಾರವ ಮಾಡುವುದು , 
ಮಾಡಿದ ಪೂಜೆಯ ನೋಡುವುದಯ್ಯಾ . 
ಶಿವತತ್ವಗೀತವ ಪಾಡುವುದು, 
ಶಿವನ ಮುಂದೆ ನಲಿದಾಡುವುದಯ್ಯಾ . 
ಭಕ್ತಿ ಸಂಭಾಷಣೆಯ ಮಾಡುವುದು, 
ನಮ್ಮ ಕೂಡಲಸಂಗನ ಕೂಡುವುದು . 


|| ೧೭೫II 


೧೭೬ 


ಆಳಿಗೊಂಡಹರೆಂದು ಅಂಜಲದೇಕೆ ? ನಾಸ್ತಿಕವಾಡಿಹರೆಂದು ನಾಚಲದೇಕೆ ? 
ಆರಾದಡಾಗಲಿ ಶ್ರೀಮಹಾದೇವರಿಗೆ ಶರಣೆನ್ನಿ . 
ಏನೂ ಅರಿಯೆನೆಂದು ಮೋನಗೊಂಡಿರಬೇಡ. 
ಕೂಡಲಸಂಗಮದೇವರ ಮುಂದೆ ದಂದಣ ದತ್ತಣಯೆನ್ನಿ . 

| ೧೭೬ || 


೧೭೭ 
ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದಡೆ , 
ತಪ್ಪುವುದು ಅಪಮೃತ್ಯು, ಕಾಲಕರ್ಮಂಗಳಯ್ಯಾ . 
ದೇವಪೂಜೆಯ ಮಾಟ , ದುರಿತಬಂಧನದೋಟ. 
ಶಂಭು ನಿಮ್ಮ ನೋಟ, ಹಿಂಗದ ಕಣೋಟ. 


ಬಸವಣ್ಣನವರ ವಚನಗಳು 


ಸದಾ ಸನ್ನಿತನಾಗಿ ಶರಣೆಂಬುದು , ನಂಬುವುದು . 
ಜಂಗಮಾರ್ಚನೆಯ ಮಾಟ, ಕೂಡಲಸಂಗನ ಕೂಟ. 


II೧೭೬|| 


೧೭೮ 
ಅಂಕ ಕಳನೇರಿ ಕೈಮರೆದಿರ್ದಡೆ 
ಮಾರಂಕ ಬಂದಿರಿವುದ ಮಾಬನೆ ? 
ನಿಮ್ಮ ನೆನಹ ಮನ ಮರೆದಿರ್ದಡೆ 
ಮಾಯೆ ತನುವನಂಡಲೆವದ ಮಾಬುದೆ ? 
ಕೂಡಲಸಂಗಯ್ಯನ ನೆನೆದಡೆ, 
ಪಾಪ ಉರಿಗೊಡ್ಡಿ ದರಗಿನಂತೆ ಕರಗುವುದಯ್ಯಾ . 


II೧೭೮|| 


೧೭೯ 


ಆಡಿಹರಯಾ ಹಾಡಿಹರಯಾ ಮನಬಂದ ಪರಿಯಲಿ, 
ಶಿವಶರಣರ ಮುಂದೆ ಆಡಿಹರಯ್ಯಾ ಹಾಡಿಹರಯ್ಯಾ. 
ಕೋಡಂಗಿಯಾಟವನಾಡಿದ ಭಕ್ತಂಗೆ ಬೇಡಿತನೀವ, 
ನಮ್ಮ ಕೂಡಲಸಂಗಮದೇವ. 


II೧೭೯ || 


೧೮೦ 
ಹೋಲಬುಗೊಂಡರಸಬೇಡ, ಬಿಲಿತು ತರಬೇಡ, 
ಒಲಿದೊಮ್ಮೆ ಶಿವಶರಣೆನ್ನಿರಯ್ಯಾ . 
ಒಂದು ಸೊಲ್ಲಿಂಗೆ ಮುಕ್ತಿ ಸಿದ್ದಿ , 
ಕೂಡಲಸಂಗಮದೇವ ಭಕ್ತಿ ಲಂಪಟನಾಗಿ, 


II೧೮OIL 


೧೮೧ 
ನಾದಪ್ರಿಯ ಶಿವನೆಂಬರು, ನಾದಪ್ರಿಯ ಶಿವನಲ್ಲಯ್ಯಾ. 
ವೇದಪ್ರಿಯ ಶಿವನೆಂಬರು, ವೇದಪ್ರಿಯ ಶಿವನಲ್ಲ ಯಾ . 
ನಾದವ ನುಡಿಸಿದ ರಾವಳಂಗೆ ಅರೆ ಆಯುಷ್ಯವಾಯಿತ್ತು . 
ವೇದವನೋದಿದ ಬ್ರಹ್ಮನ ಶಿರ ಹೋಯಿತ್ತು . 
ನಾದಪ್ರಿಯನೂ ಅಲ್ಲ . ವೇದಪ್ರಿಯನೂ ಅಲ್ಲ , 
ಭಕ್ತಿಪ್ರಿಯ ನಮ್ಮ ಕೂಡಲಸಂಗಮದೇವ. 


|| ೧೮೧II 


ಭಕ್ತಸ್ಥಲ 


೧೮೨ 
ಹಸಿವಾದಡುಂಬುದನು, ಸತಿಯ ಸಂಭೋಗವನು 
ಅನಾಗಿ ನೀ ಮಾಡೆಂಬವರುಂಟೆ ? 
ಮಾಡುವುದು, ಮಾಡುವುದು ಮನಮುಟ್ಟಿ , 
ಮಾಡುವುದು , ಮಾಡುವುದು ತನುಮುಟ್ಟಿ , 
ತನುಮುಟ್ಟಿ ಮನಮುಟ್ಟದಿರ್ದಡೆ 
ಕೂಡಲಸಂಗಮದೇವನೇತರಲ್ಲಿಯೂ ಮೆಚ್ಚ 


|| ೧೮೨|| 


೧೮೩ 
ತನ್ನಾಶ್ರಯದ ರತಿಸುಖವನು , ತಾನುಂಬ ಊಟವನು 
ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೆ ? 
ತನ್ನ ಲಿಂಗಕ್ಕೆ ಮಾಡುವ ನಿತ್ಯನೇಮವ ತಾ ಮಾಡಬೇಕಲ್ಲದೆ 
ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೆ ? 
ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ| 
ನಿಮ್ಮನೆತ್ತಬಲ್ಲರು, ಕೂಡಲಸಂಗಮದೇವಾ. 


|| ೧೮೩ || 


೧೮೪ 
ಬಂಡಿ ತುಂಬ ಪತ್ರೆಯ ತಂದು ಕಂಡ ಕಂಡಲ್ಲಿ ಮಜ್ಜನಕ್ಕೆರೆವಿರಿ. 
ತಾಪತ್ರಯವ ಕಳೆದು ಪೂಜಿಸಿ, ತಾಪತ್ರಯವ ಲಿಂಗನೋಲ್ಲ . 
ಕೂಡಲಸಂಗಮದೇವ ಬರಿಯುದಕದಲ್ಲಿ ನೆನೆವನೆ ? 


|| ೧೮೪|| 


೧೮೫ 
ಭಕ್ತನಾಗಿ ಲಿಂಗ ಜಂಗಮವ ಪೂಜಿಸಬೇಕು. 
ಭಕ್ತನಾಗಿ ತನ್ನ ತಾ ಪೂಜಿಸಿಕೊಂಬುದು ಎಂತಯ್ಯಾ ? 
ಸ್ವಾಮಿಭ್ರತ್ಯಸಂಬಂಧವು ಎಂತಯ್ಯಾ ಪೂರಯಿಸುವುದು ? 
ಕೂಡಲಸಂಗಮದೇವಾ, ಕಣ್ಣ ಕಟ್ಟಿ ಕನ್ನಡಿಯ ತೋರುವಂತೆ ! 


|| ೧೮೫ು . 


೧೮೬ 
ಭೂಮಿಯೊಳಗೆ ನಿಧಾನವಿದ್ದುದ 
ಅಂಜನವುಳ್ಳವರು ತೋರಿರಯ್ಯಾ . 
ಅಂಜಲುಬೇಡ ಕಂಡಾ, ಮನದಲ್ಲಿ ಸಂದೇಹವ ಮಾಡದಿರಾ. 


චර 


ಬಸವಣ್ಣನವರ ವಚನಗಳು 


ಜಂಗಮದೊಳಗೆ ಲಿಂಗಯ್ಯನಿದ್ದಾನೆಂದು ನಂಬುಗೆಯುಳ್ಳಡೆ 
ತೋರುವ ಕೂಡಲಸಂಗಯ್ಯ . 


- II೧೮೬ || 


රණය 
ಕನ್ನಡಿಯ ನೋಡುವ ಅಣ್ಣಗಳಿರಾ, ಜಂಗಮವ ನೋಡಿರೆ , 
ಜಂಗಮದೊಳಗೆ ಲಿಂಗಯ್ಯ ಸನ್ನಹಿತನಾಗಿಪ್ಪ . 
'ಸ್ಥಾವರ ಜಂಗಮ ಒಂದೆ' ಎಂದುದು ಕೂಡಲಸಂಗನ ವಚನ, 


II೧೮೭II 


೧೮೮ 
ಗೀತವ ಹಾಡಿದಡೇನು, ಶಾಸ್ತ್ರ - ಪುರಾಣವ ಕೇಳಿದಡೇನು, 
ವೇದವೇದಾಂತವ ನೋಡಿದಡೇನು ? 
ಮನವೊಲಿದು ಲಿಂಗಜಂಗಮವ ಪೂಜಿಸಲರಿಯದವರು 
ಎಲ್ಲರಲ್ಲಿ (ಪ್ರಾಜ್ಞರಾದಡೇನು ? 
ಭಕ್ತಿಯಿಲ್ಲದವರನೆಲ್ಲ ಕೂಡಲಸಂಗಮದೇವ. 


|| ೧೮೮|| 


೧೮೯ 
ಲಿಂಗವ ಪೂಜಿಸಿದ ಬಳಿಕ ಜಂಗಮಕ್ಕೆ ಅಂಜಲೇಬೇಕು, 
ದಕ್ಕೆ ನುಂಗಿದಂತೆ ಬೆರೆತುಕೊಂಡಿರಬೇಡ. 
ಬೀಗಿ ಬೆಳೆದ ಕೊನೆವಾಳೆಯಂತೆ ಬಾಗಿಕೊಂಡಿದ್ದಡೆ, 
ಬೇಡಿದ ಪದವಿಯನೀವ ಕೂಡಲಸಂಗಮದೇವ. 


II೧೮೯|| 


೧೯೦ 
ಹಮ್ಮಿನ ಭಕ್ತಿ ಕರ್ಮಕ್ಕೆ ಮೊದಲು, 
ವರ್ಮವನರಿಯದ ಮಾಟ ಸಯಿದಾನದ ಕೇಡು. 
ಬಂದ ಸಮಯೋಚಿತವನರಿಯದಿದ್ದಡೆ 
ನಿಂದಿರಿಲ್ಲ ಕೂಡಲಸಂಗಮದೇವ. 


|| ೧೯OIL 


೧೯೧ ) 
ದೈತಾತವನೋದಿ ಏನ ಮಾಡುವಿರಯಾ ? 
ನಮ್ಮ ಶರಣರಿಗುರಿ[ ಯ } ರಗಾಗಿ ಕರಗದನ್ನಕ್ಕೆ , 
ಸ್ಥಾವರ ಜಂಗಮವೊಂದೆ ಎಂದು ನಂಬದನ್ನ ಕ . 
ಕೂಡಲಸಂಗಮದೇವಾ, 
ಬರಿಯ ಮಾತಿನ ಮಾಲೆಯಲೇನಹುದು ? 


II೧೯೧ | 


ಭಕ್ತಸ್ಥಲ 


೧೯೨ 


ಲಾಂಛನ ಹೊರಗೆ ಬಂದಿರಲು, ಒಳಗೆ ಲಿಂಗಾರ್ಚನೆಯೆಂತಯ್ಯಾ ? 
ಮುಖದಲ್ಲಿ ಕಟ್ಟಿದ ಕನ್ನಡಿ, ಮೂಗಿನ ಮೇಲಣ ಕತ್ತಿ ! 
ಸಮಯಾಚಾರವೆಂತುಟಯ್ತಾ ? ಕೂಡಲಸಂಗಮದೇವಯಾ . 


II୦୧୬ 


೧೯೩ 
ಆಡುತ್ತ ಹಾಡುತ್ತ ಭಕ್ತಿಯ ಮಾಡಬಹುದು ಲಿಂಗಕ್ಕೆ : 
ಅದು ಬೇಡದು , ಬೆಸಗೊಳ್ಳದು, 
ತಂದೊಮ್ಮೆ ನೀಡಬಹುದು. 
ಕಾಡುವ ಬೇಡುವ ಜಂಗಮ ಬಂದಡೆ, 
ನೀಡಲುಬಾರದು ಕೂಡಲಸಂಗಮದೇವಾ. 


|| ೧೯೩11 


' ೧೯೪ 
ಕಲ್ಲ ನಾಗರ ಕಂಡಡೆ ಹಾಲನೆರೆಯೆಂಬರು , 
ದಿಟದ ನಾಗರ ಕಂಡಡೆ ಕೊಲ್ಲೆಂಬರಯ್ಯಾ . 
ಉಂಬ ಜಂಗಮ ಬಂದಡೆ ನಡೆಯೆಂಬರು , 
ಉಣ್ಣದ ಲಿಂಗಕ್ಕೆ ಬೋನವ ಹಿಡಿಯೆಂಬರಯ್ಯಾ . 
ನಮ್ಮ ಕೂಡಲಸಂಗನ ಶರಣರ ಕಂಡು ಉದಾಸೀನವ ಮಾಡಿದಡೆ, 
ಕಲ್ಲ ತಾಗಿದ ಮಿಟ್ಟೆಯಂತಪ್ಪರಯ್ಯಾ . 


|| ೧೯೪|| 


೧೯೫ 
ನಾಗಂಗೆ ಹೊಸತನಕ್ಕಿಹೆವೆಂಬರು, 
ನಾಗ ಬಂದಡೆ ಕೋಲ ಕಳೆದುಕೊಂಬರು. 
ಆಗದಯಾ , ಜಂಗಮಲಿಂಗವೆಂಬ ಶಬ್ದವಾಗದಯ್ಯಾ , 
ಕೂಡಲಸಂಗಮದೇವನಲ್ಲಿ ಸಿಂಧುಬಲ್ಲಾಳಂಗಲ್ಲದೆ ಆಗದಯಾ . 


|| ೧೨ 


೧೯೬ 
ಎರೆದಡೆ ನನೆಯದು, ಮರೆದಡೆ ಬಾಡದು, 
ಹುರುಳಿಲ್ಲ ಹುರುಳಿಲ್ಲ ಲಿಂಗಾರ್ಚನೆ: 
ಕೂಡಲಸಂಗಮದೇವಾ, ಜಂಗಮಕ್ಕೆರೆದಡೆ ಸ್ಥಾವರ ನನೆಯಿತ್ತು . 


೧೯೬ || 


ಶಿರಿ 


ಬಸವಣ್ಣನವರ ವಚನಗಳು 


೧೯೭ 


ಅಗ್ನಿಯಾಧಾರದಲ್ಲಿ ಕಬ್ಬುನ ನೀರುಂಬುದಯ್ಯಾ , 
ಭೂಮಿಯಾಧಾರದಲ್ಲಿ ವೃಕ್ಷ ನೀರುಂಬುದಯ್ಯಾ , 
ಜಂಗಮವಾಪ್ಯಾಯನವಾದಡೆ ಲಿಂಗ ಸಂತುಷ್ಟಿಯಹುದಯ್ಯಾ . 
ವೃಕ್ಷಸ್ಯ ವದನಂ ಭೂಮಿಃ ಸ್ಥಾವರಸ್ಯ ಚ ಜಂಗಮಃ || 
ಅಹಂ ತುಷೋsಸ್ಸು ಮಾದೇವಿ ಉಭಯೋರ್ಲಿಂಗಜಂಗಮಾತ್ || 
ಇದು ಕಾರಣ ಕೂಡಲಸಂಗಮದೇವರಲ್ಲಿ 
ಜಂಗಮವಾಪ್ಯಾಯನವಾದಡೆ ಲಿಂಗಸಂತುಷ್ಟಿ , 


II೧೯೭|| 


೧೯೮ 
ಭಂಡವ ತುಂಬಿದ ಬಳಿಕ ಸುಂಕವ ತೆತ್ತಲ್ಲದೆ ಹೋಗಬಾರದು . 
ಕಳ್ಳನಾಣ್ಯ ಸಲುಗೆಗೆ ಸಲ್ಲದು, 
ಕಳ್ಳನಾಣ್ಯವ ಸಲಲೀಯರಯ್ಯಾ . 
ಭಕ್ತಿಯೆಂಬ ಭಂಡಕ್ಕೆ ಜಂಗಮವೆ ಸುಂಕಿಗ 
ಕೂಡಲಸಂಗಮದೇವಾ. 


|| ೧೯೮|| 


೧೯೯ 
ಮಾಡಿ ನೀಡಿ ಲಿಂಗವ ಪೂಜಿಸಿಹೆವೆಂಬವರು ನೀವೆಲ್ಲಾ ಕೇಳಿರಣ್ಣಾ : 
ಹಾಗದ ಕೆರಹ ಹೊರಗೆ ಕಳೆದು, 
ದೇಗುಲಕ್ಕೆ ಹೋಗಿ ನಮಸ್ಕಾರವ ಮಾಡುವನಂತೆ 
ತನ್ನ ಕೆರಹಿನ ಧ್ಯಾನವಲ್ಲದೆ ದೇವರ ಧ್ಯಾನವಿಲ್ಲ . 
ಧನವನಿರಿಸದಿರಾ, ಇರಿಸಿದಡೆ ಭವ ಬಪ್ಪುದು ತಪ್ಪುದು. 
ಕೂಡಸಂಗನ ಶರಣರಿಗೆ ಸವೆಸಲೇಬೇಕು. 

II೧೯೯|| 


೨೦O 
ಉಂಡುದು ಬಂದಿತ್ತೆಂಬ ಸಂದೇಹಿ ಮಾನವ ನೀ ಕೇಳಾ: 
ಉಂಡುದೇನಾಯಿತ್ತೆಂಬುದ ನಿನ್ನ ನೀ ತಿಳಿದು ನೋಡಾ, 
ಉಂಡುದು ಆಗಳೆ ಅಪೇಯವಾಯಿತ್ತು . 
ಆ ಉಂಡುದನುಣಬಂದ ಹಂದಿಯ ಬಾಳುವೆಯವರ ಕಂಡು 
ಆನು ಮರುಗುವೆನಯಾ , ಕೂಡಲಸಂಗಮದೇವಯಾ . 


|| ೨೦OIL 


ಭಕ್ತಸ್ಥಲ 


೨೦೧ 


ಆಯುಷ್ಯವುಂಟು ಪ್ರಳಯವಿಲ್ಲೆಂದು ಅರ್ಥವ ಮಡುಗುವಿರಿ ; 
ಆಯುಷ್ಯ ತೀರಿ ಪ್ರಳಯ ಬಂದಡೆ ಆ ಅರ್ಥವನುಂಬುವರಿಲ್ಲ . 
ನೆಲನನಗೆದು ಮಡುಗದಿರಾ, ನೆಲ ನುಂಗಿದಡುಗುಳುವುದೆ ? 
ಕಣ್ಣಿನಲ್ಲಿ ನೋಡಿ, ಮಣ್ಣಿನಲ್ಲಿ ನೆರಹಿ, ಉಣ್ಣದೆ ಹೋಗದಿರಾ ! 
ನಿನ್ನ ಮಡದಿಗಿರಲೆಂದಡೆ, ಆ ಮಡದಿಯ ಕೃತಕ ಬೇರೆ; 
ನಿನ್ನ ಒಡಲು ಕಡೆಯಲು ಮತ್ತೊಬ್ಬನಲ್ಲಿಗೆ ಅಡಕದೆ ಮಾಬಳೆ ? 
ಹೆರರಿಗಿಕ್ಕಿ ಹೆಗ್ಗುರಿಯಾಗಿ ಕೆಡಬೇಡ, 
ಕೂಡಲಸಂಗನ ಶರಣರಿಗೆ ಒಡನೆ ಸವೆಸುವುದು. 


II೨೦೧II 


೨೦೨ 


ತನು ಮನ ಧನವ ಹಿಂದಿಕ್ಕಿಕೊಂಡು 
ಮಾತಿನ ಬಣಬೆಯ ಮುಂದಿಟ್ಟುಕೊಂಡು 
ಒಳಲೋಟೆಯ ನುಡಿವವರು ನೀವೆಲ್ಲರೂ ಕೇಳಿರೆ. 
ತಲಹಿಲ್ಲದ ಕೋಲು ಹೊಕ್ಕು ಹಾರುಹುದಲ್ಲದೆ 
ಗುರಿಯ ತಾಗಬಲ್ಲುದೆ ? 
ಮಾಯಾಪಾಶ ಹಿಂಗಿ , ಮನದ ಗಂಟು ಬಿಡದನ್ನಕ್ಕ 
ಕೂಡಲಸಂಗಮದೇವನೆಂತೊಲಿವನಯಾ ? 


|| ೨೦೨ 1 


೨೦೩ 


ತನು- ಮನ- ಧನವೆಂಬ ಮೂರು ಕತ್ತಿಯಿವೆ, ಸಲೆ ಮೂಗಿನ ಮೇಲೆ ಅಯಾ , 
ಲಿಂಗ ಜಂಗಮಕ್ಕೆ ಮಾಡಿಹೆನೆಂಬವಂಗೆ ! 
ಇದು ಕಾರಣ, ಕೂಡಲಸಂಗನ ಶರಣರಿಗೆ ಅಂಜಲೇಬೇಕು. 

|| ೨೦೩ || 


೨೦೪ 


ಸರ್ವಭೂತಾತ್ಮನೆಂಬ ಮಾತಿನ ಮಾತಿನಲ್ಲಿ ಹೋಗದು, 
ತನುಮನಧನವ ಸವೆಸಲೇಬೇಕು. 
ನಮ್ಮ ಕೂಡಲಸಂಗನ ಶರಣರಿಗೆ ಅಂಜಲೇಬೇಕು 


|| ೨೦ || 


ಬಸವಣ್ಣನವರ ವಚನಗಳು 


೨೦೫ 
ಹಲವು ಮಣಿಯ ಕಟ್ಟಿ ಕುಣಿಕುಣಿದಾಡಿ, 
ಹಲವು ಪರಿಯಲಿ ವಿಭೂತಿಯ ಹೂಸಿ, 
ಗಣಾಡಂಬರದ ನಡುವೆ ನಲಿನಲಿದಾಡಿ , 
ಉಂಡು , ತಂಬುಲಗೊಂಡು ಹೋಹುದಲ್ಲ . 
ತನು ಮನ ಧನವ ಸಮರ್ಪಿಸದವರ 
ಕೂಡಸಂಗಮದೇವರೆಂತೊಲಿವ ? 


|| ೨೦೫11 


೨೦೬ 


- ತನುವ ಕೊಟ್ಟು ಗುರುವನೊಲಿಸಬೇಕು. 
ಮನವ ಕೊಟ್ಟು ಲಿಂಗವನೊಲಿಸಬೇಕು, 
ಧನವ ಕೊಟ್ಟು ಜಂಗಮವನೊಲಿಸಬೇಕು. 
ಈ ತ್ರಿವಿಧವ ಹೊರಗು ಮಾಡಿ, 
ಹರೆಯ ಹೊಯಿಸಿ, ಕುರುಹ ಪೂಜಿಸುವ ಗೊರವರ ಮೆಚ್ಚ 
ಕೂಡಲಸಂಗಮದೇವ. 


|| ೨೦೬ || 


೨೦೭ 
ಆಡಿದಡೇನು, ಹಾಡಿದಡೇನು, ಓದಿದಡೇನು ತ್ರಿವಿಧದಾಸೋಹವಿಲ್ಲದನ್ನಕ್ಕ ? 
ಆಡದೆ ನವಿಲು ? ಹಾಡದೆ ತಂತಿ ? ಓದದೆ ಗಿಳಿ ? 
ಭಕ್ತಿಯಿಲ್ಲದವರನೋಲ್ಲ ಕೂಡಲಸಂಗಮದೇವ. 

11೨೦೭|| 


೨೦೮ 
ಶಾಸ್ತ್ರಘನವೆಂಬೆನೆ ? ಕರ್ಮವ ಭಜಿಸುತ್ತಿದೆ. 
ವೇದ ಘನವೆಂಬೆನೆ ? ಪ್ರಾಣವಧೆಯ ಹೇಳುತ್ತಿದೆ. 
ಶ್ರುತಿ ಘನವೆಂಬೆನೆ ಮುಂದಿಟ್ಟು ಅರಸುತ್ತಿದೆ. 
ಅಲ್ಲೆಲ್ಲಿಯೂ ನೀವಿಲ್ಲದ ಕಾರಣ, 
ತ್ರಿವಿಧದಾಸೋಹದಲಲ್ಲದೆ ಕಾಣಬಾರದು ಕೂಡಲಸಂಗಮದೇವನ. || ೨೦೮|| 


೨೦೯ 
ವೇದದಂತುಟಲ್ಲ . ಶಾಸ್ತ್ರದಂತುಟಲ್ಲ . ಗೀತಮಾತಿನಂತುಟಲ್ಲ ಕೇಳಯ್ಯಾ . 
ಮಾತಿನ ಮಾತಿನ ಕವುಳುಗೋಲ ಶ್ರವದಲ್ಲಿ 


ಭಕ್ತಸ್ಥಲ 


ಸತ್ತವರೊಳರೆ ಅಯಾ ? 
ದಿಟದಲಗಿನ ಕಾಳೆಗವಿತ್ತಲಿದ್ದುದೆ ? ಕೂಡಲಸಂಗನ ಶರಣರು ಬಂದಲ್ಲಿ , 1೨೦೯ || 


೨೧೦ 
ಮಾತಿನ ಮಾತಿನಲಪ್ಪುದೆ ಭಕ್ತಿ ? 
ಮಾಡಿ ತನು ಸವೆಯದನ್ನಕ್ಕ , ಮನ ಸವೆಯದನ್ನಕ್ಕ , 
ಧನ ಸವೆಯದನ್ನಕ್ಕ ಅಪ್ಪುದೆ ಭಕ್ತಿ ? 
ಕೂಡಲಸಂಗಮದೇವನೆಲುದೋರೆ ಸರಸವಾಡುವನು : 
ಸೈರಿಸದನ್ನಕ್ಕ ಅಪ್ಪುದೆ ಭಕ್ತಿ ? 


|| ೨೧OIL 


೨೧೧ 


ಹಾವಸೆಗಲ್ಲ ಮೆಟ್ಟಿ ಹರಿದು, ಗೊತ್ತ ಮುಟ್ಟಬಾರದಯ್ಯಾ , 
ನುಡಿದಂತೆ ನಡೆಯಲು ಬಾರದಯ್ಯಾ . 
ಕೂಡಲಸಂಗನ ಶರಣರ ಭಕ್ತಿ , ಬಾಳ ಬಾಯಧಾರೆ. 


|| ೨೧೧II 


೨೧೨ 
ಭಕ್ತಿಯೆಂಬುದ ಮಾಡಬಾರದು , 
ಕರಗಸದಂತೆ ಹೋಗುತ್ತ ಕೊರೆದು, ಬರುತ್ತ ಕೊಯ್ಯುದು. 
ಘಟಸರ್ಪನಲ್ಲಿ ಕೈದುಡುಕಿದಡೆ ಹಿಡಿವುದ ಮಾಬುದೆ 
ಕೂಡಲಸಂಗಮದೇವಾ ? 


|| ೨೧೨|| 


೨೧೩ 
ಹಲವುಕಾಲ ಧಾವತಿಗೊಂದು ಒಟ್ಟಿದ ಹಿದಿರೆಯು 
ಒಂದು ಮಿಡುಕುರಲ್ಲಿ ಬೇವಂತೆ, 
ಸಲೆ ನೆಲೆ ಸನ್ನಿಹಿತನಾಗಿಪ್ಪ ಶರಣನ ಭಕ್ತಿ 
ಒಂದನಾಯತದಿಂದ ಕೆಡುವುದು. 
(ಸುಧರ್ಮದಲ್ಲಿ ಗಳಿಸಿದ ಪಿತನ ಧನವ 
ಅಧರ್ಮದಲ್ಲಿ ಕೆಡಿಸುವ ಸುತನಂತೆ 
ಶಿವನ ಸೊಮ್ಮ ಶಿವಂಗೆ ಮಾಡದೆ, ಅನ್ಯಕ್ಕೆ ಮಾಡಿದಡೆ, 
ತನ್ನ ಭಕ್ತಿ ತನ್ನನೆ ಕೆಡಿಸುವುದು ಕೂಡಲಸಂಗಮದೇವಾ ! 


|| ೨೧೩ || 


ಇಲ 


ಬಸವಣ್ಣನವರ ವಚನಗಳು 


೨೧೪ 


ನಚ್ಚಿದೆನೆಂದಡೆ ಮಚ್ಚಿದೆನೆಂದಡೆ, ಸಲೆ ಮಾರುವೋದೆನೆಂದಡೆ 
ತನುವನಲ್ಲಾಡಿಸಿ ನೋಡುವೆ ನೀನು. 
ಮನವನಲ್ಲಾಡಿಸಿ ನೋಡುವೆ ನೀನು. 
ಧನವನಲ್ಲಾಡಿಸಿ ನೋಡುವೆ ನೀನು. 
ಇವಕ್ಕಂಜದಿದ್ದಡೆ ಭಕ್ತಿಕಂಪಿತ [ನೀನು) ಕೂಡಲಸಂಗಮದೇವಾ. 


II೨೧೪|| 


೨೧೫ 
ಕವುಳುಗೋಲ ಹಿಡಿದು ಶವವ ಮಾಡಬಹುದಲ್ಲದೆ 
ಕಳನೇರಿ ಕಾದುವುದರಿದು ನೋಡಾ. 
ಬಣ್ಣವಿಟ್ಟು ನುಡಿದಲ್ಲಿ ಫಲವೇನು ? 
ಚಿನ್ನ ಗೆದ್ಯವನ್ನಾಡುವವನಂತೆ. 
ಬಂದ ಸಮಯವನರಿತು , ಇದ್ದುದ ವಂಚಿಸದಿದ್ದಡೆ : 
ಕೂಡಸಂಗಮದೇವನೊಲಿದು ಸಲಹುವ. 


|| ೨೧೫|| 


೨೧೬ 


ಧನಕ್ಕೆ ಮನವನೊಡ್ಡಿದಡೇನು ? ಮನಕ್ಕೆ ಧನವನೊಡ್ಡಿದಡೇನು ? 
ತನು , ಮನ, ಧನವ ಮೀರಿ ಮಾತಾಡಬಲ್ಲಡೆ 
ಆತ ನಿಸೀಮನು, ಆತ ನಿಜೈಕ್ಯನು. 
ತನು, ಮನ, ಧನವನುವಾದಡೆ 
ಕೂಡಲಸಂಗಮದೇವನೊಲಿವ. 


|| ೨೧೬ || 


೨೧೭ 


ಅರ್ಥ ಪ್ರಾಣ ಅಭಿಮಾನದಲ್ಲಿ ವಂಚನೆಯಿಲ್ಲದಿಹುದೆ ಭಕ್ತಿ , 
ಹೆಚ್ಚು ಕುಂದಿಲ್ಲದಿಹುದೆ ಸಮಯಾಚಾರ , 
ಜಂಗಮವೆ ಲಿಂಗವೆಂಬುದಕ್ಕೆ ಏನು ಗುಣ 
ಮನದ ಲಂಪಟತನ ಹಿಂಗದಾಗಿ ? 
ಒಡೆಯರ ಬರವಿಂಗೆ ಕುನ್ನಿ ಬಾಲವ ಬಡಿದಡೆ 
ವೆಚ್ಚವೇನು ಹತ್ತುವುದು ಕೂಡಲಸಂಗಮದೇವಾ ? 


|| ೨೧೭|| 


ಭಕ್ತಸ್ಥಲ 


೨೧೮ 
ಹಸಿದು ಬಂದ ಗಂಡಂಗೆ ಉಣಲಿಕ್ಕದೆ, 
ಬಡವಾದನೆಂದು ಮರುಗುವ ಸತಿಯ ಸ್ನೇಹದಂತೆ 
ಬಂದುದನರಿಯಳು, ಇದ್ದುದ ಸವಸಳು. 
ದುಃಖವಿಲ್ಲದ ಅಕ್ಕೆ ಹಗರಣಿಗನ ತೆರನಂತೆ 
ಕೂಡಲಸಂಗಮದೇವಾ, 


! 


|| ೨೧೮|| 


೨೧೯ 
ಉದಯದ ಮಾಗಿಯ ಬಿಸಿಲು ಅಂಗಕ್ಕೆ ಹಿತವಾಯಿತ್ತು , 
ಮಧ್ಯಾಹ್ನದ ಬಿಸಿಲು ಅಂಗಕ್ಕೆ ಕರ ಕಠಿಣವಾಯಿತ್ತು ? 
ಮೊದಲಲ್ಲಿ ಲಿಂಗಭಕ್ತಿ ಹಿತವಾಯಿತ್ತು , 
ಕಡೆಯಲ್ಲಿ ಜಂಗಮಭಕ್ತಿ ಕಠಿಣವಾಯಿತ್ತು ? 
ಇದು ಕಾರಣ ಕೂಡಲಸಂಗಮದೇವನವರ ಬಲ್ಲನಾಗಿ ಒಲ್ಲನಯ್ಯಾ . || ೨೧೯ || 


೨೨೦ 
ಬರಬರ ಭಕ್ತಿ ಅರೆಯಾಯಿತ್ತು ಕಾಣಿರಣ್ಣಾ : 
ಮೊದಲದಿನ ಹಣೆಮುಟ್ಟಿ, ಮರುದಿನ ಕೈಮುಟ್ಟಿ , 
ಮೂರೆಂಬ ದಿನಕ್ಕೆ ತೂಕಡಿಕೆ ಕಾಣಿರಣ್ಣಾ . 
ಹಿಡಿದುದ ಬಿಡದಿದ್ದಡೆ ಕಡೆಗೆ ಚಾಚುವ, 
ಅಲ್ಲದಿದ್ದಡೆ ನಡುನೀರಲದ್ದುವ ನಮ್ಮ ಕೂಡಲಸಂಗಮದೇವ. 


|| ೨೨OIL 


೨೨೧ 


ಬಿದಿರಲಂದಣವಕ್ಕು , ಬಿದಿರೆ ಸತ್ತಿಗೆಯಕ್ಕು , 
ಬಿದಿರಲ್ಲಿ ಗುಡಿಯು ಗೂಡಾರವನ್ನು , 
ಬಿದಿರಲ್ಲಿ ಸಕಲಸಂಪದವೆಲ್ಲವು, 
ಬಿದಿರದವರ ಮೆಚ್ಚ ಕೂಡಲಸಂಗಮದೇವ. 


11೨೨೧11 


೨೨೨ 
ಉಂಬಾಗಳಿನ್ನ, ಉಡುವಾಗಳಿನ್ನ, 
ಬಂಧುಗಳು ಬಂದಾಗಳಿನ್ನ. 
ಲಿಂಗಕ್ಕೆ ಇಲ್ಲೆಂಬ, ಜಂಗಮಕ್ಕೆ ಇಲ್ಲೆಂಬ , 
ಬಂದ ಪುರಾತರಿಗೆ ಇಲ್ಲೆಂಬ, 


ಬಸವಣ್ಣನವರ ವಚನಗಳು 


ಸಾವಾಗ ದೇಹವ ದೇಗುಲಕ್ಕೆ ಒಯ್ಕೆಂಬ , 
ದೇವರಿಗೆ ಹೆಣ ಬಿಟ್ಟಿ ಹೇಳಿತ್ತೆ ಕೂಡಲಸಂಗಮದೇವಾ ? 


|| ೨೨೨|| 


೨೨೩ 
ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯಾ , 
ನಾಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯಾ . 
ನಮ್ಮ ಕೂಡಲಸಂಗನ ಶರಣರಿಗಲ್ಲದೆ 
ಮಾಡುವ ಅರ್ಥ ವ್ಯರ್ಥ ಕಂಡಯ್ಯಾ . 


|| ೨೨೫.!! 


೨೨೪ 
ಬಲಿಯ ಭೂಮಿ , ಕರ್ಣನ ಕವಚ, ಖಚರನ ಅಸ್ಥಿ , 
ಶಿಬಿಯ ಮಾಂಸ ವೃಥಾ ಹೋಯಿತ್ತಲ್ಲಾ , 
ಶಿವಭಕ್ತಿ ಮತಿಕ್ರಮ್ಮ ಯದ್ದಾನಂ ಚ ವಿಧೀಯತೇ | 
ನಿಷ್ಪಲಂ ತು ಭವೇದ್ದಾನಂ ರೌರವ ನರಕಂ ವ್ರಜೇತ್ || 
ಇಂತೆಂದುದಾಗಿ, ಕೂಡಲಸಂಗನ ಶರಣರನರಿಯದೆ 
ಕೀರ್ತಿವಾರ್ತೆಗೆ ಮಾಡಿದವನ ಧನವು ವೃಥಾ ಹೋಯಿತ್ತಲ್ಲಾ . 


|| ೨೨೪|| 


೨೨೫ 
ಹತ್ತು ಮತ್ತರ ಭೂಮಿ, ಬತ್ತದ ಹಯನು, ನಂದಾದೀವಿಗೆಯ 
ನಡೆಸಿಹೆವೆಂಬವರ ಮುಖವ ನೋಡಲಾಗದು, 
ಅವರ ನುಡಿಯ ಕೇಳಲಾಗದು. 
ಅಂಡಜ, ಸೈದಜ, ಉದ್ದಿಜ, ಜರಾಯುಜವೆಂಬ ಪ್ರಾಣಿಗಳಿಗೆ 
ಭವಿತವ್ಯವ ಕೊಟ್ಟವರಾರೊ ? 
ಒಡೆಯರಿಗೆ ಉಂಡಲಿಗೆಯ ಮುರಿದಿಕ್ಕಿದಂತೆ 
ಎನ್ನಿಂದಲೆ ಆಯಿತ್ತು , ಎನ್ನಿಂದಲೆ ಹೋಯಿತ್ತು ಎಂಬವನ ಬಾಯಲ್ಲಿ 
ಮೆಟ್ಟಿ ಹುಡಿಯ ಹೊಯ್ಯದೆ ಮಾಬನೆ 
ಕೂಡಲಸಂಗಮದೇವ ? 

|| ೨೨೫|| 


೨೨೬ 
ಅನವರತ ಮಾಡಿಹೆನೆಂದು ಉಪ್ಪರ ಗುಡಿಯ ಕಟ್ಟಿ ಮಾಡುವ 
ಭಕ್ತನ ಮನೆಯದು ಲಂದಣಗಿತ್ತಿಯ ಮನೆ . 
ಸರ್ವಜೀವದಯಾಪಾರಿಯೆಂದು ಭೂತದೇಹಕಿಕ್ಕುವನ ಮನೆ 


ಭಕ್ತಸ್ಥಲ 


೫೭ 


ಸಯಿದಾನದ ಕೇಡು. 
ಸೂಳೆಯ ಮಗ ಮಾಳವ ಮಾಡಿದಡೆ 
ತಾಯ ಹೆಸರಾಯಿತ್ತು , ತಂದೆಯ ಹೆಸರಿಲ್ಲ 
ಕೂಡಲಸಂಗಮದೇವಾ. 


|| ೨೨೬ || 


೨೨೭ 
ಕಾಲಾಗ್ನಿ ರುದ್ರನ ಮೇಳಾಪವನರಿಯದವರು 
ಕಾಳುಬೇಳೆನುತಿಪ್ಪರಯ್ಯಾ . 
ಕಾನನದಡವಿಯಲ್ಲಿ ಕಿಚ್ಚು [ ಬೇ ] ಳುವೆಯಾಗಿ 
ಮಿಕ್ಕಡೊರಲುವ ಬಳುವಿನಂತೆ ಇಪ್ಪರಯ್ಯಾ , 
ಮನುಜರು ನರವಿಂಧ್ಯದೊಳಗೆ, 
ತತ್ಕಾಲಪ್ರೇಮವನರಿಯದೆ ವಿಭವಕ್ಕೆ ಮಾಡಿದ ಭಕ್ತಿ 
ಇರುಳು ಸತ್ತಿಗೆಯ ಹಿಡಿಯಿಸಿಕೊಂಬಂತೆ ಕೂಡಲಸಂಗಮದೇವಾ. 


|| ೨೨೭|| 


೨೨೮ 


ಹರ [ b ] ಮಾಡುವುದು ಹರಕೆಯ ಕೇಡು, 
ನೆರಹಿ ಮಾಡುವುದು ಡಂಬಿನ ಭಕ್ತಿ . 
ಹರ[ ಹುಬೇಡ, ನೆರಹಬೇಡ 
ಬಂದ ಬರವನರಿತು ಮಾಡಬಲ್ಲಡೆ ಕೂಡಿಕೊಂಡಿಪ್ಪ 
ನಮ್ಮ ಕೂಡಲಸಂಗಮದೇವ. 


- II೨೮ ॥ 


|| ೨೨೮|| 


೨೨೯ 
ಹಡೆದೊಡವೆ ವಸ್ತುವನು ಮೃಡಭಕ್ತರಿಗಲ್ಲದೆ 
ಕಡಬಡ್ಡಿಯ ಕೊಡಲಾಗದು. 
ಬಂದಡೊಂದು ಲೇಸು, ಬಾರದಿದ್ದಡೆರಡು ಲೇಸು. 
ಅಲ್ಲಿದ್ದ ಡೆಯೂ ಲಿಂಗಕ್ಕೆ ಬೋನ. ಇಲ್ಲಿದ್ದ ಡೆಯೂ ಲಿಂಗಕ್ಕೆ ಬೋನ. 
ಲಿಂಗದೊಡವೆ ಲಿಂಗಕ್ಕೆ ಸಾರಿತ್ಯಾಗಿ 
ಬಂದಿತ್ತೆಂಬ ಪರಿಣಾಮವಿಲ್ಲ , ಬಾರದೆಂಬ ದುಃಖವಿಲ್ಲ . 
ಇದು ಕಾರಣ ಕೂಡಲಸಂಗಮದೇವಾ, 
ನಿಮ್ಮ ಶರಣರಿಗಲ್ಲದೆ, ಕಡಬಡ್ಡಿಯ ಕೊಡಲಾಗದು. 

|| ೨೨೯ || 


ಬಸವಣ್ಣನವರ ವಚನಗಳು 


೨೩೦ 
ಓಡಲಾರದ ಮೃಗವು ಸೊಣಗಂಗೆ ಮಾಂಸವನೀವಂತೆ 
ಮಾಡಲಾಗದು ಭಕ್ತನು, ಕೊಳಲಾಗದು ಜಂಗಮ , 
ಹಿರಿಯರು ನರಮಾಂಸವ ಭುಂಜಿಸುವರೆ ? 
ತನುವು ಮನವು ಮಾಡಬೇಕು ಭಕ್ತನು, 
ಮಾಡಿಸಿಕೊಳ್ಳಬೇಕು ಜಂಗಮ , ಕೂಡಲಸಂಗಮದೇವಾ. 


11 92011 


೨೩೧ 
ಬಂದುದ ಕೈಕೊಳ್ಳಬಲ್ಲಡೆ ನೇಮ , 
ಇದ್ದುದ ವಂಚನೆಯ ಮಾಡದಿದ್ದಡೆ ನೇಮ . 
ನಡೆದು ತಪ್ಪದಿದ್ದಡೆ ಅದು ನೇಮ, 
ನುಡಿದು ಹುಸಿಯದಿದ್ದಡೆ ಅದು ಮುನ್ನವೆ ನೇಮ . 
ನಮ್ಮ ಕೂಡಲಸಂಗನ ಶರಣರು ಬಂದಡೆ 
ಒಡೆಯರಿಗೊಡವೆಯನೊಪ್ಪಿಸುವುದೆ ನೇಮ . 


|| ೨೩೧11 


೨೩ . ೨ 
ಹಾಲ ನೇಮ, ಹಾಲ ಕೆನೆಯ ನೇಮ , 
ಕೆನೆ ತಪ್ಪಿದ ಬಳಿಕ ಕಿಚ್ಚಡಿಯ ನೇಮ , 
ಬೆಣ್ಣೆಯ ನೇಮ , ಬೆಲ್ಲದ ನೇಮ , 
ಅಂಬಲಿಯ ನೇಮದವರನಾರನೂ ಕಾಣೆ. 
ಕೂಡಲಸಂಗನ ಶರಣರಲ್ಲಿ 
ಅಂಬಲಿಯ ನೇಮದಾತ ಮಾದಾರ ಚೆನ್ನಯ್ಯ . 


II೨೩೨II 


೨೩೩ 
ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, 
ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ. 
ಮಾಡುವ ನೀಡುವ ನಿಜಗುಣವುಳ್ಳಡೆ 
ಕೂಡಿಕೊಂಬ ನಮ್ಮ ಕೂಡಲಸಂಗಮದೇವ. 


|| ೨೩೩ || 


೨೩೪ 
ಮಾಡಿದೆನೆಂಬುದು ಮನದಲ್ಲಿ ಹೊಳೆದಡೆ, 
ಏಡಿಸಿ ಕಾಡಿತ್ತು ಶಿವನ ಡಂಗುರ, 


ಭಕ್ತಸ್ಥಲ 


में 


ಮಾಡಿದೆನೆನ್ನದಿರಾ ಲಿಂಗಕ್ಕೆ , ಮಾಡಿದೆನೆನ್ನದಿರಾ ಜಂಗಮಕ್ಕೆ , 
ಮಾಡಿದೆನೆಂಬುದು ಮನದಲ್ಲಿಲ್ಲದಿದ್ದಡೆ, 
ಬೇಡಿನೀವನು ಕೂಡಲಸಂಗಮದೇವ. 


|| ೨೩೪ 


೨೩೫ 


ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, 
ಮುನಿಯಬೇಡ, ಅನ್ಯರಿಗೆ ಅಸಹ್ಯಬಡಬೇಡ, 
ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. 
ಇದೇ ಅಂತರಂಗಶುದ್ಧಿ , ಇದೇ ಬಹಿರಂಗಶುದ್ದಿ 
ನಮ್ಮ ಕೂಡಲಸಂಗಮದೇವರನೊಲಿಸುವ ಪರಿ . 


ಇದೇ 
|| ೨೩೫11 


೨೩೬ 
ಕೆಡೆ ನಡೆಯದೆ, ಕೆಡೆ ನುಡಿಯದೆ, ಅನ್ಯರ ಪ್ರತಿಪಾದಿಸದಿದ್ದಡೆ 
ಏನ ಮಾಡನಯ್ಯಾ ಲಿಂಗವು ? ಏನ ಕೊಡನಯ್ಯಾ ? 
ತಾನು ಏನ ಬೇಡಿದುದನೀವನಾಗಿ , 
ನಂಬುಗೆಯುಳ್ಳ ಶಿವಭಕ್ತಂಗೆ ಇದೇ ದಿಬ್ಬ , ಕೂಡಲಸಂಗಮದೇವಾ. || ೨೩೬ || 


೨೩೭ 
ಸ್ವಾಮಿಭ್ರತ್ಯಸಂಬಂಧಕ್ಕೆ ಆವುದು ಪಥವೆಂದಡೆ: 
ದಿಟವ ನುಡಿವುದು, ನುಡಿದಂತೆ ನಡೆವುದು. 
ನುಡಿದು ಹುಸಿವ, ನಡೆದು ತಪ್ಪುವ 
ಪ್ರಪಂಚಿಯನೊಲ್ಲ ಕೂಡಲಸಂಗಮದೇವ. 


|| ೨೩೭|| 


೨೩೮ 
ಸತ್ಯವುಳ್ಳ ಭಂಡವ ತುಂಬುವುದಯ್ಯಾ . 
ಸುಯಿಧಾನವಯ್ಯಾ , ಸುಯಿಧಾನವಯ್ಯಾ , 
ಮನ ಧಾರೆವಟ್ಟಲು. 
ಕೂಡಲಸಂಗನ ಶರಣರು ಹಿಡಿಯದ ಭಂಡವನು 
ಆರಾದಡಾಗಲಿ ಹೋಗಲೀಯರಯಾ . 


|| ೨೩೮|| 


ಬಸವಣ್ಣನವರ ವಚನಗಳು 


೨೩೯ 
ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ ! . 
ಸತ್ಯವ ನುಡಿವುದೇ ದೇವಲೋಕ, ಮಿಥ್ಯವ ನುಡಿವುದೇ ಮರ್ತ್ಯಲೋಕ. 
ಆಚಾರವೆ ಸ್ವರ್ಗ, ಅನಾಚಾರವೆ ನರಕ . 
ಕೂಡಲಸಂಗಮದೇವಾ, ನೀವೆ ಪ್ರಮಾಣು. 

|| ೨೩೯ || 


೨೪೦ 
ಪುಣ್ಯಪಾಪಂಗಳೆಂಬವು ತಮ್ಮ ಇಷ್ಟ ಕಂಡಿರೆ, 
“ ಅಯ್ಯಾ ' ಎಂದಡೆ ಸ್ವರ್ಗ, ' ಎಲವೊ ' ಎಂದಡೆ ನರಕ . 
ದೇವಾ, ಭಕ್ಕಾ , ಜಯಾ, ಜೀ [ ಯಾ] ಎಂಬ ನುಡಿಯೊಳಗೆ 
ಕೈಲಾಸವೆದುವುದೆ ಕೂಡಲಸಂಗಮದೇವಾ. 


|| ೨೪OIL 


၅၀ဂ 
ಏನಿ ಬಂದಿರಿ, ಹದುಳಿದ್ದಿರೆ ಎಂದಡೆ 
ನಿಮ್ಮೆ ] ಸಿರಿ ಹಾರಿ ಹೋಹುದೆ ? 
ಕುಳ್ಳಿರೆಂದಡೆ ನೆಲ ಕುಳಿಹೋಹುದೆ ? 
ಒಡನೆ ನುಡಿದಡೆ ಸಿರ, ಹೊಟ್ಟೆಯೊಡೆವುದೆ ? 
ಕೊಡಲಿಲ್ಲದಿದ್ದ ಡೊಂದು ಗುಣವಿಲ್ಲದಿದ್ದಡೆ 
ಮೂಗಕೊಯ್ಯುದ ಮಾಬನೆ ಕೂಡಲಸಂಗಮದೇವಯ್ಯ ? 


|| ೨೪OIL 


೨೪೨ 


ಸಂಸಾರದಲ್ಲಿ ಹುಟ್ಟಿ ಮತ್ತೊಂದ ಬಯಸಲೇಕಯ್ಯಾ ? 
ನಗುವುದು ನುಡಿವುದು ಶಿವಭಕ್ತರೊಡನೆ. 
ಸುಮ್ಮಾನ ಹಮ್ಮು ಬಿಮ್ಮಾಗಿರಲೇಕಯ್ಯಾ ? 
ಅಭ್ಯಾಸೇನ ವಿಹೀನಸ್ಯ ತಸ್ಯ ಜನ್ಮ ನಿರರ್ಥಕಂ | 
ಗುರುಣಾಪಿ ಸಮಂ ಹಾಸ್ಯಂ ಕರ್ತವ್ಯಂ ಕುಟಿಲಂ ವಿನಾ || 
ನಮ್ಮ ಕೂಡಲಸಂಗನ ಶರಣರೊಡನೆ 
ಮನದೆರೆದು ಮಾತನಾಡುವುದಯ್ಯಾ . 


|| ೨೪ ೨II 


೨೪೩ 
ಭಕ್ತಿಯೆಂಬ ನಿಧಾನವ ಸಾಧಿಸುವಡೆ 
ಶಿವಪ್ರೇಮವೆಂಬ ಅನಂಜನವನೆಚ್ಚಿಕೊಂಬುದು, 


೬೧ 


ಭಕ್ತಸ್ಥಲ 
ಭಕ್ತನಾದವಂಗೆ ಇದೇ ಪಥವಾಗಿರಬೇಕು. 
ನಮ್ಮ ಕೂಡಲಸಂಗನ ಶರಣರ ಅನುಭಾವ ಗಜವೈದ್ಯ . 


|| ೨೪೩ || 


೨೪೪ 
ಕಂಡ ಭಕ್ತರಿಗೆ ಕೈಮುಗಿಯುವಾತನೆ ಭಕ್ತ , 
ಮೃದುವಚನವೆ ಸಕಲ ಜಪಂಗಳಯ್ಯಾ , 
ಮೃದುವಚನವೆ ಸಕಲ ತಪಂಗಳಯ್ಯಾ , 
ಸದುವಿನಯವೆ ಸದಾಶಿವನ ಒಲುಮೆಯಯ್ಯಾ, 
ಕೂಡಲಸಂಗಯ್ಯನಂತಲ್ಲದೊಲ್ಲನಯ್ಯಾ . 


|| ೨೪೪|| 


೨೪೫ 
ಇತ್ಯ ಬಾರಯಾ , ಇತ್ಯ ಬಾರಯ್ಯಾ ಎಂದು 
ಭಕ್ತರೆಲ್ಲರೂ ಕೂರ್ತು ಹತ್ತಿರ ಕರೆವುತ್ತಿರಲು, 
ಮತ್ತೆ ಕೆಲಕ್ಕೆ ಸಾರ್ದು , ಶರಣೆಂದು ಹಸ್ತ ಬಾಯನೆ ಮುಚ್ಚಿ , 
ಕಿರಿದಾಗಿ ನೃತ್ಯಾಚಾರವ ನುಡಿದು, 
ವಿನಯ ತದ್ಘಾನವುಳ್ಳಡೆ ಎತ್ತಿಕೊಂಬನಯ್ಯಾ , 
ಕೂಡಲಸಂಗಮದೇವ ಪ್ರಮಥರ ಮುಂದೆ. 


|| ೨೪೫IL 


೨೪೬ 
ಭಕ್ತ ಭಕ್ತನ ಮನೆಗೆ ಬಂದಡೆ, ನೃತ್ಯಾಚಾರವ ಮಾಡಬೇಕು. 
ಕರ್ತನಾಗಿ ಕಾಲ ತೊಳೆಯಿಸಿಕೊಂಡಡೆ 
ಹಿಂದೆ ಮಾಡಿದ ಭಕ್ತಿಗೆ ಹಾನಿ . 
ಲಕ್ಕಗಾವುದ ದಾರಿಯ ಹೋಗಿ 
ಭಕ್ತನು ಭಕ್ತನ ಕಾಂಬುದು ಸದಾಚಾರ. 
ಅಲ್ಲಿ ಕೂಡಿ ದಾಸೋಹವ ಮಾಡಿದಡೆ 
ಕೂಡಿಕೊಂಬನು ನಮ್ಮ ಕೂಡಲಸಂಗಯ್ಯ . 


|| ೨೪೬ || 


೨೪೭ 


ದಯವಿಲ್ಲದ ಧರ್ಮವದೇವುದಯ್ಯಾ ? 
ದಯವೇ ಬೇಕು ಸರ್ವಪ್ರಾಣಿಗಳೆಲ್ಲರಲ್ಲಿ . 
ದಯವೇ ಧರ್ಮದ ಮೂಲವಯ್ಯಾ , 
ಕೂಡಲಸಂಗಯ್ಯನಂತಲ್ಲದೊಲ್ಲನಯ್ಯಾ . 


|| ೨೪೭|| 


ಬಸವಣ್ಣನವರ ವಚನಗಳು 


೨೪೮ 
ತನಗೆ ಮುನಿವರಿಗೆ ತಾ ಮುನಿಯಲೇಕಯ್ಯಾ ? 
ತನಗಾದ ಆಗೇನು ? ಅವರಿಗಾದ ಚೇಗೆಯೇನು ? 
ತನುವಿನ ಕೋಪ ತನ್ನ ಹಿರಿಯತನದ ಕೇಡು. 
ಮನದ ಕೋಪ ತನ್ನ ಅರಿವಿನ ಕೇಡು. 
ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ 
ನೆರೆಮನೆಯ ಸುಡದು ಕೂಡಲಸಂಗಮದೇವಾ. 


!! ೨೪೮। । 


೨ರ್೪ 
ಅರ್ಥಕ್ಕೆ ತಪ್ಪಿದಡೇನು, ಪ್ರಾಣಕ್ಕೆ ತಪ್ಪಿದಡೇನು, 
ಅಭಿಮಾನಕ್ಕೆ ತಪ್ಪಿದಡೇನು ? 
ಶರಣರು ಶರಣರಲ್ಲಿ ಗುಣವನರಸುವರೆ ? 
ಕೂಡಲಸಂಗನ ಶರಣರು ನೋಂದು ಸೈರಿಸಬೇಕು . 


|| ೨೪೯|| 


ಭಕ್ತನ ಭಕ್ತಸ್ಥಲ 


೨೫೦ 
ಕಾಣದ ಠಾವಿನಲಿ ಜರೆದರೆಂದಡೆ ಕೇಳಿ ಪರಿಣಾಮಿಸಬೇಕು. 
ಅದೇನು ಕಾರಣ ? 
ಕೊಳ್ಳದೆ ಕೊಡದೆ ಅವರಿಗೆ ಸಂತೋಷವಹುದಾಗಿ ! 
ಎನ್ನ ಮನದ ತದ್ದ್ವೇಷವಳಿದು 
ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು , 
ಕೂಡಲಸಂಗಮದೇವಾ. 


|| ೨೫Oil 


೨೫೧ 


ಕರಗಿಸಿ ಎನ್ನ ಮನದ ಕಾಳಿಕೆಯ ಕಳೆಯಯ್ಯಾ , 
ಒರೆಗೆ ಬಣ್ಣಕ್ಕೆ ತಂದೆನ್ನ ಪುಟವನಿಕ್ಕಿ ನೋಡಯ್ಯಾ , 
ಕಡಿಹಕ್ಕೆ ಬಡಿಹಕ್ಕೆ ತಂದೆನ್ನ ಕಡೆಯಾಣಿಯ ಮಾಡಿ, 
ನಿಮ್ಮ ಶರಣರ ಪಾದಕ್ಕೆ ತೊಡಿಗೆಯ ಮಾಡಿ ಸಲಹು 
ಕೂಡಲಸಂಗಮದೇವಾ. 


II೨೫OIL 


ಭಕ್ತಸ್ಥಲ 


೨೫೨ 


ವೇದಾದಿ ನಾಮ ನಿರ್ನಾಮ ಮಹತ್ತತ್ಯಂ ಮದೀಶ್ವರಃ | 
ಗುರೂಕ್ತಮಂತ್ರಮಾರ್ಗೆಣ ಇಷ್ಟಲಿಂಗಂ ತು ಶಾಂಕರಿ || 
ಎಂದುದಾಗಿ, ವಚನಪಾತಕವೆನ್ನ , ವಚನದೋಷಂಗಳೆನ್ನ , 
ಕಾಡಿ ಕಾಡಿ ಕೆಡಿಸಿಹವೆನ್ನ ! 
ಕೂಡಲಸಂಗಮದೇವಾ ' ಅಹಂ' ಎಂಬ ಅಹಂಕಾರವೆನ್ನ . 


11೨೫೨|| 


೨೫೩ 


ಅವರಿವರೆನ್ನದೆ ಚರಣಕ್ಕೆರಗಲು ಅಯ್ಯತನವೇರಿ, 
[ ಬಿ]ಬ್ಬನೆ ಬಿರಿವೆ ನಾನು, ಕೆಚ್ಚು ಬೆಳೆಯಿತ್ತಯ್ಯಾ. 
ಆ ಕೆಟ್ಟಿಂಗೆ ಕಿಚ್ಚನಿಕ್ಕಿ ಸುಟ್ಟು ಬೆಳ್ಳುಕನ ಮಾಡಿ, 
ಬೆಳುಗಾರದಂತೆ ಮಾಡು ಕೂಡಲಸಂಗಮದೇವಾ. 


|| ೨೫೩ || 


೨೫೪ 


ನಡೆಯ ಕಂಡಾ ನಂಬಿ, ನುಡಿಯೆಲ್ಲಾ ಉಪಚಾರ ! 
ಮಿಗಿಲೊಂದು ಮಾತು ಬಂದಡೆ ಸೈರಿಸಲಾರೆನು. 
ತುಯ್ಯಲಾದಡೆ ಉಂಬೆ, ಹುಯ್ಯಲಾದಡೆ ಓಡುವೆ, 
ಆಳು ಬೇಡಿದಡೆ ಆಳನೇನನೀವನಯ್ಯಾ ? 
ಆಳಾಗಿ ಹೊಕ್ಕು ಅರಸಾಗಿ ನಡೆದಡೆ, 
ಆಳಿಗೊಂಡಿತೆನ್ನ ಕೂಡಲಸಂಗನ ಭಕ್ತಿ . 


|| ೨೫೪|| 


೨೫೫ 


ಇರಿಸಿಕೊಂಡು ಭಕ್ತರಾದರೆಮ್ಮವರು, 
ತರಿಸಿಕೊಂಡು ಭಕ್ತರಾದರೆಮ್ಮವರು, 
ಕೊರೆಸಿಕೊಂಡು ಭಕ್ತರಾದರೆಮ್ಮವರು , 
ಜರಿಸಿಕೊಂಡು ಭಕ್ತರಾದರೆಮ್ಮವರು. 
ಕೂಡಲಸಂಗನ ಶರಣರಿಗೆ ಮುಳಿಸ ತಾಳಿ 
ಎನ್ನ ಭಕ್ತಿ ಅರೆಯಾಯಿತ್ತು , 


II೨೫೫11 


ಬಸವಣ್ಣನವರ ವಚನಗಳು 


೨೫೬ 


ಮನಕ್ಕೆ ನಾಚದ ವಚನ , ವಚನಕ್ಕೆ ನಾಚದ ಮನ! 
ಕುಂದು - ಹೆಚ್ಚ ನುಡಿವೆ. 
ಒಂದು ಮಾತಿನ ಗೆಲ್ಲಕ್ಕೆ ಹಿಡಿದು ಹೋರುವೆ, 
ಕೂಡಲಸಂಗನ ಶರಣರ ಎನ್ನಾಳ ರೆಂಬೆ. 


|| ೨೫೬ || 


೨೫೭ 


ಇಲ್ಲವೆಯ ಮೇಲೆ ಕಂಚೊಡೆದಂತೆ ಬಡ ಮನವೆನ್ನ ಕಾಡಿಹಿತಯ್ಯಾ , 
ಮತಿಯಿಲ್ಲದ ಮರುಳ ನಾನಯ್ಯಾ , 
ಭಕ್ತಿಯಿಲ್ಲದ ಬಡವ ನಾನು. 
ನಿಮ್ಮ ನೆನಹವಿಲ್ಲದೆ ನಿರ್ಭಾಗ್ಯನಾದೆ, 
ಎನಗೆ ನೀ ಕರುಣಿಸು ಕೂಡಲಸಂಗಮದೇವಾ. 

|| ೨೫೭|| 


೨೫೮ 
ಲಿಂಗವ ನಚ್ಚದೀ ಮನವು, ಜಂಗಮವ ನಂಬದೀ ಮನವು, 
ಕೂಪರ ಕಂಡಡೆ ಒಲ್ಲದೀ ಮನವು. 
ಈ ಮನದ ಭ್ರಮೆಯನೆಲ್ಲವ ಮರೆಸಿ, 
ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು 
ಕೂಡಲಸಂಗಮದೇವಾ. 


. 


|| ೨೫೮|| 


೨೫೯ 
ಅಶನ ಕುಂದದು, ವ್ಯಸನ ಮಾಣದು, 
ಆರತವಡಗದು , ಬೆವಹಾರ ಮಾಣದು. 
ಮಜ್ಜನಕ್ಕೆರೆವೆನಯ್ಯಾ : ಕಾಯವಿಕಾರಿಯಾನು. 
ಮಜ್ಜನಕ್ಕೆರೆವೆನಯ್ಯಾ : ಜೀವವಿಕಾರಿಯಾನು. 
ಮಜ್ಜನಕ್ಕೆರೆವೆನಯಾ : ಶರಣನಲ್ಲ , ಲಿಂಗೈಕ್ಯನಲ್ಲ . 
ಕೂಡಲಸಂಗಮದೇವರಲ್ಲಿ 
ಅಂತರಬೆಂತರ ನಾನಯ್ಯಾ , 


|| ೨೫೯ || 


೨೬೦ 
ಕುದುರನೇಸ ತೊಳೆದಡೆಯೂ ಕೆಸರು ಮಾಬುದೆ ? 
ಎನ್ನ ಕಾಯದಲುಳ್ಳ ಅವಗುಣಂಗಳ ಕಳೆದು ಕೃಪೆಯ ಮಾಡಯ್ಯಾ . 


ಭಕ್ತಸ್ಥಲ 


ಕಂಬಳಿಯಲ್ಲಿ ಕಣಕವ ನಾದಿದಂತೆ ಕಾಣಿರೇ ಎನ್ನ ಮನ. 
ಕೂಡಲಸಂಗಮದೇವಾ, ನಿಮಗೆ ಶರಣೆಂದು ಶುದ್ಧ ಕಾಣಯ್ಯಾ . 


|| ೨೬O|| 


೨೬೧. 
ಕಾಮಧೇನು ನಿಮ್ಮ ಸಾರಿರಲು ಪರರ ಬೇಡಲಾರೆನಯ್ಯಾ . 
ನಿಮ್ಮುವ ಪೂಜಿಸಿ ಭವಬಂಧನ ಬಿಡದೇಕಯ್ಯಾ ? 
ಹಿಂದಣ ಜನ್ಮದ ಚಿಹ್ನೆ ಬಿಡದನ್ನಕ್ಕ 
ನಿಮ್ಮ ಪೂಜಿಸಿ ಏವೆನಯ್ಯಾ ? 
ಎನ್ನ ಮನದ ಅವಗುಣವ ಕಳೆದು 
ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು , 
ಕೂಡಸಂಗಮದೇವಾ. 


|| ೨೬೧II. 


೨೬೨ 
ದುರ್ವ್ಯಸನಿ ದುರಾಚಾರಿ ಎಂದೆನಿಸದಿರಯ್ಯಾ , ಎನ್ನ . 
ಲಿಂಗವ್ಯಸನಿ ಜಂಗಮಪ್ರೇಮಿ ಎಂದೆನಿಸಯ್ಯಾ , 
“ ಅವಶ್ಯಮನುಭೋಕ್ತವ್ಯಂ' ಎಂದೆನಿಸದಿರಯ್ಯಾ 
ಕೂಡಲಸಂಗಮದೇವಾ, ಸೆರಗೊಡ್ಡಿ ಬೇಡುವೆನು. 


|| ೨೬ ೨ !! 


೨೬೩ 


ಧೃತಿಗೆಟ್ಟು ಅನ್ಯರ ಬೇಡದಂತೆ, 
ಮತಿಗೆಟ್ಟು ಪರರುವ ಹೊಗಳದಂತೆ, 
ಪರಸತಿಯರ ರತಿಗೆ ಮನ ಹಾರದಂತೆ, 
ಶಿವಪಥವೊಲ್ಲದವರೊಡನಾಡದಂತೆ , 
ಅನ್ಯಜಾತಿಯ ಸಂಗವ ಮಾಡದಂತೆ , 
ಎನ್ನ ಪ್ರತಿಪಾಲಿಸು, ಕೂಡಲಸಂಗಮದೇವಾ. 


|| ೨೬೩ || 


೨೬೪ 


ಮತ್ತೊಂದ ಕಾಣದೆ, ಮತ್ತೊಂದ ಕೇಳದೆ, 
ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆಳಸದಂತೆ 
ಇರಿಸಯ್ಯಾ , ಕೂಡಲಸಂಗಮದೇವಾ. 


|| ೨೬೪|| 


ಬಸವಣ್ಣನವರ ವಚನಗಳು 


೨೬೫ 
ಮತಿಮಂದನಾಗಿ ಗತಿಯ ಕಾಣದೆ ಇದ್ದೆನಯ್ಯಾ : 
ಹುಟ್ಟುಗುರುಡನ ಕೈಯ ಕೋಲಕೊಟ್ಟು ನಡೆಸುವಂತೆ 
ನಡೆಸಯ್ಯಾ ಎನ್ನ . 
ನಿಮ್ಮ ಅಚ್ಚ ಶರಣರ ಒಕ್ಕುದ ಮಿಕ್ಕುದ ನಚ್ಚಿಸು, ಮಚ್ಚಿಸು, 
ಕೂಡಲಸಂಗಮದೇವಾ. 


|| ೨೬೫|| 


೨೬೬ 
ಕಾಣದುದನೆಲ್ಲವ ಕಾಣಲಾರೆನಯ್ಯಾ , 
ಕೇಳದುದನೆಲ್ಲವ ಕೇಳಲಾರೆನಯ್ಯಾ , 
ದ್ರೋಹವಿಲ್ಲ ಎಮ್ಮ ಶಿವನಲ್ಲಿ , ಸೀಮೆಯಯ್ಯಾ , 
ಒಲೆಯ ಮುಂದಿದ್ದು ಮಾಡದ ಕನಸ ಕಾಂಬವರನೊಲ್ಲನಯ್ಯಾ 
ಕೂಡಲಸಂಗಮದೇವ. 


|| ೨೬೬ || 


೨೬೭ 
ಎತ್ತು ತೊತ್ತಾಗಿ, ನೃತ್ಯನಾಗಿ ಎಂದಿಪ್ಪೆನಯ್ಯಾ , 
ನಿಮ್ಮವರ ಮನೆಯಲು ಕೂಡಲಸಂಗಮದೇವಾ, 
ಲಿಂಗಜಂಗಮದ ಲೆಂಗಿಯಾಗಿ . 


|| ೨೬೬!! 


೨೬೮ 
ಕಾಣಬಹುದೆ ಪರುಷದ ಗಿರಿ ಅಂಧಕಂಗೆ ? 
ಮೊಗೆಯಬಹುದೆ ರಸದ ಬಾವಿ ನಿರ್ಭಾಗ್ಯಂಗೆ ? 
ತೆಗೆಯಬಹುದೆ ಕಡವರವು ದಾರಿದ್ರಂಗೆ ? 
ಕರೆಯಬಹುದೆ ಕಾಮಧೇನು ಅಶುದ್ಧಂಗೆ ? 
ಹೊನ್ನ ಹುಳುವ ಕಂಡು ನರಿ ತನ್ನ ಬಾಲವ 
ಹುಣ್ಣು ಮಾಡಿಕೊಂಡಡೆ ಹೋಲಬಹುದೆ ? 
ಎನ್ನೊಡೆಯ ಕೂಡಲಸಂಗನ ಶರಣರನು 
ಪುಣ್ಯವಿಲ್ಲದೆ ಕಾಣಬಹುದೆ ? 


|| ೨೬೮II 


೨೬೯ 
ಎಂತಕ್ಕೆ ಎಂತಕ್ಕೆ ನಾ ನಿಮ್ಮ ದೇವರೆಂದರಿದೆನು, 
ಇಂತಾಗಿ ನೀವೆನ್ನ ನಾರೆಂದರಿಯಿರಿ. 


ಭಕ್ತಸ್ಥಲ 


ನಂಬಲರಿಯೆ , ನಂಬಿಸಲರಿಯೆ . 
ಒಲಿಯಲರಿಯೆ , ಒಲಿಸಲರಿಯೆ . 
ಯಥಾ ಭಾವಸ್ತಥಾ ಲಿಂಗಂ ಸತ್ಯಂ ಸತ್ಯಂ ನ ಸಂಶಯಃ|| 
ಯಥಾ ಭಕ್ತಿಸ್ತಥಾ ಸಿದ್ದಿ : ಸತ್ಯಂ ಸತ್ಯಂ ನ ಸಂಶಯಃ || 
ಎಂದುದಾಗಿ , ಕೂಡಲಸಂಗಮದೇವಾ, ಕೇಳಯ್ಯಾ 
ಕೋಟಿಕೋಟಿ ವರುಷ ಕೋಟಲೆಗೊಂಡೆನಯಾ . 


|| ೨೬೯ || 


೨೭೦ 


ಅರಿಸಿನವನೆ ಮಿಂದು, ಹೊಂದೊಡಿಗೆಯನೆ ತೊಟ್ಟು, 
ಪುರುಷನ ಒಲವಿಲ್ಲದ ಲಲನೆಯಂತೆ ಆಗಿದ್ದೇನಯ್ಯಾ . 
ವಿಭೂತಿಯನೆ ಹೂಸಿ, ರುದ್ರಾಕ್ಷಿಯನೆ ಕಟ್ಟಿ , 
ಶಿವ ನಿಮ್ಮ ಒಲವಿಲ್ಲದಂತೆ ಆಗಿದ್ದೇನಯ್ಯಾ . 
ಕೆಟ್ಟು ಬಾಳುವರಿಲ್ಲ ಎಮ್ಮವರ ಕುಲದಲ್ಲಿ , 
ನೀನೊಲಿದಂತೆ ಸಲಹಯ್ಯಾ , ಕೂಡಲಸಂಗಮದೇವಾ. 


|| ೨೭OI 


೨೭೧ 
ಉದಯಾಸ್ತಮಾನವೆನ್ನ ಬೆಂದ ಬಸುರಿಂಗೆ ಕುದಿಯಲಲ್ಲದೆ, 
ನಿಮ್ಮ ನೆನೆಯಲು ತೆರಹಿಲ್ಲ ಯಾ . 
ಎಂತೋ ಲಿಂಗ ತಂದೆ , ಎಂತಯ್ಯಾ ಎನ್ನ ಪೂರ್ವಲಿಖಿತ ? 
ಬೆರಣಿಯನಾಯಲಲ್ಲದೆ ಅಟ್ಟುಣ್ಣ ತೆರಹಿಲ್ಲೆನಗೆ, 
ನೀ ಕರುಣಿಸು , ಕೂಡಲಸಂಗಮದೇವಾ. 


|| ೨೭೧|| 


೨೭೨ 


ತಾಮಸ ಮುಸುಕಿ ಕಂಗಳ ಕೆಡಿಸಿತ್ತೆನ್ನ , ಭಕ್ತಿ , 
ಕಾಮವೆಂಬ ಅಗ್ನಿಗೆ ಮುರಿದಿಕ್ಕಿನ್ನ, ಭಕ್ತಿ , 
ಉದರಕ್ಕೆ ಕುದಿಕುದಿದು ಮುಂದುಗೆಡಿಸಿತ್ತೆನ್ನ , ಭಕ್ತಿ , 
ಇದಿರನಾಶ್ರಯಿಸಲು ಹೋಯಿತ್ತೆನ್ನ , ಭಕ್ತಿ , 
ಹೆಣಮೂಳನು ನಾನು ಕೂಡಲಸಂಗಮದೇವಾ, 
ಕ್ಷಣ ಹದುಳವಿರದೆ ಬಾಯ ಟೊಣೆದು ಹೋಯಿತ್ತೆನ್ನ , ಭಕ್ತಿ , 


11೨೭೨|| 


ಬಸವಣ್ಣನವರ ವಚನಗಳು 


೨೭೩ 
ಏನಿದ್ದ ಡೇನಿದ್ದ ಡೋಲ್ಲ ದು ನಿಮ್ಮನುಭಾವಕ್ಕೆನ್ನ ಮನವು. 
ಡಂಬಕನೆಂಬವ ನಾನು ಕಂಡಯ್ಯಾ , 
ಕೂಡಲಸಂಗಮದೇವರ ಪೂಜಿಸಿ ಮಾನವರಾಸೆ ಬಿಡದಾಗಿ , 


|| ೨೭೩ || 


೨೭೪ 


ಬೆಲ್ಲವ ತಿಂದ ಕೋಡಗದಂತೆ ಸಿಹಿಯ ನೆನೆಯದಿರಾ, ಮನವೆ, 
ಕಬ್ಬ ತಿಂದ ನರಿಯಂತೆ ಹಿಂದಕ್ಕೆಳಸದಿರಾ, ಮನವೆ. 
ಗಗನವನಡರಿದ ಕಾಗೆಯಂತೆ ದಸದಸೆಗೆ ಹಂಬಲಿಸದಿರಾ, ಮನವೆ . 
ಕೂಡಲಸಂಗನ ಶರಣರ ಕಂಡು ಲಿಂಗವೆಂದೆ ನಂಬು , ಮನವೆ. 


|| ೨೭೪|| 


೨೭೫ 
ಒಡೆಯರ ಕಂಡಡೆ ಕಳ್ಳನಾಗದಿರಾ, ಮನವೆ. 
ಭವದ ಬಾರಿಯ ತಪ್ಪಿಸಿಕೊಂಬಡೆ 
ನೀನು ನಿಯತನಾಗಿ , ಭಯಭರಿತನಾಗಿ, 
ಅಹಂಕಾರಿಯಾಗದೆ ಶರಣೆನ್ನು , ಮನವೆ. 
ಕೂಡಲಸಂಗನ ಶರಣರಲ್ಲಿ ಭಕ್ತಿಯ ನೋನುವಡೆ 
ಕಿಂಕಿಲನಾಗಿ ಬದುಕು , ಮನವೆ. 


|| ೨೭೫II 


೨೭೬ 
ಕೋಟ್ಯನುಕೋಟಿ ಜಪವ ಮಾಡಿ ಕೋಟಲೆಗೊಳ್ಳಲದೇಕೆ ಮನವೆ ? 
ಕಿಂಚಿತು ಗೀತವೊಂದನಂತಕೋಟಿ ಜಪ. 
ಜಪವೆಂಬುದೇಕೆ, ಮನವೆ ? 
ಕೂಡಲಸಂಗನ ಶರಣರ ಕಂಡು, 
ಆಡಿ ಹಾಡಿ ಬದುಕು ಮನವೆ. 

II೨೭೬ || 


೨೭೭ 
ಮನವೆ, ನಿನ್ನ ಜನ್ಮದ ಪರಿಭವವ ಮರೆದೆಯಲ್ಲಾ , ಮನವೆ ! 
ಲಿಂಗವ ನಂಬು ಕಂಡಾ, ಮನವೆ ! 
ಜಂಗಮವ ನಂಬು ಕಂಡಾ, ಮನವೆ ! 
ಕೂಡಲಸಂಗಮದೇವರ ಬಿಡದೆ ಬೆಂಬತ್ತು ಕಂಡಾ, ಮನವೆ ! 


|| ೨೭. ೭|| 


ಭಕ್ತಸ್ಥಲ 


೨೭೮ 


ಸುರರ ಬೇಡಿದಡಿಲ್ಲ , ನರರ ಬೇಡಿದಡಿಲ್ಲ 
ಬರೆದ ಧೃತಿಗೆಡಬೇಡ ಮನವೆ ! 
ಆರನಾದಡೆಯೂ ಬೇಡಿ ಬೇಡಿ 
ಬರಿದೆ ಧೃತಿಗೆಡಬೇಡ ಮನವೆ ! 
ಕೂಡಲಸಂಗಮದೇವ[ ನ] ಲ್ಲದೆ, 
ಆರ ಬೇಡಿದಡಿಲ್ಲ ಮನವೆ ! 


|| ೨೭೮|| 


೨೭೯ 


ಆಡಿ ಅಳುಪದಿರಾ, ಲೇಸಮಾಡಿ ಮರುಗದಿರಾ, ಎಲೆ ಮನವೆ. 
ಕೂಡಿ ತಪ್ಪದಿರಾ, ಬೇಡಿದವರಿಗಿಲೆನ್ನದಿರು ಕಂಡಾ. 
ನಾಡ ಮಾತು ಬೇಡ, ಸೆರಗೊಡ್ಡಿ ಬೇಡು 
ಕೂಡಲಸಂಗನ ಶರಣರ . 


|| ೨೭೯ | 


೨೮೦ 


ಹೃದಯ ಕತ್ತರಿ, ತುದಿನಾಲಗೆ ಬೆಲ್ಲೆಂ ಭೋ ! 
ಆಡಿಹೆನು ಏಂ ಭೋ , ಹಾಡಿಹೆನು ಏಂ ಭೋ ! 
ನಿಚ್ಚ ನಿಚ್ಚ ಶಿವರಾತ್ರಿಯ ಮಾಡಿಹೆನು ಏಂ ಭೋ ! 
ಆನು ಎನ್ನಂತೆ, ಮನ ಮನದಂತೆ, 
ಕೂಡಲಸಂಗಮದೇವ ತಾನು ತನ್ನಂತೆ . 


|| ೨೮OI 


೨೮೧ 
ಒಳ್ಳಿಹ ಮೈಲಾರನ ಒಳಗೆಲ್ಲ ಸಣಬು, 
ಹೊರಗಣ ಬಣ್ಣ ಕರ ಲೇಸಾಯಿತ್ತಯ್ಯಾ . 
ಶ್ವಾನನ ನಿದ್ರೆ , ಅಜ್ಞಾನಿಯ ತಪದಂತೆ 
ಆಯಿತ್ತಯಾ ಎನ್ನ ಮತಿ, ಕೂಡಲಸಂಗಮದೇವಾ. 


|| ೨೮೧II 


೨೮೨ 
ಲೋಕೋಪಚಾರಕ್ಕೆ ಮಜ್ಜನಕ್ಕೆರೆವೆನಯ್ಯಾ . 
ಮನದ ತಾಮಸ ಬಿಡದು , ಮನದ ಕಪಟ ಬಿಡದು, 
ಶಿವಶರಣೆಂಬುದು ಅಳವಡದಯ್ಯಾ , 


ಬಸವಣ್ಣನವರ ವಚನಗಳು 


ಎನ್ನ ಮನದಲ್ಲಿ ಎರಡುಳ್ಳನ್ನಕ್ಕ 
ಕೂಡಲಸಂಗಮದೇವನೆಂತೊಲಿವ ? 


|| ೨೮೨II 


೨೮೩ 


ಮಜ್ಜನಕ್ಕೆರೆವೆನಲ್ಲ ದಾನು, ಸಜ್ಜನವೆನ್ನಲ್ಲಿಲ್ಲಯ್ಯಾ ! 
ಎನ್ನಲ್ಲೇನನರಸುವೆ ? 
ನಂಬಿಯೂ ನಂಬದ ಡಂಬಕ ನಾನಯ್ಯಾ , 
ಹಾವ ತೋರಿ ಹವಿಯ ಬೇಡುವಂತೆ 
ಕೂಡಲಸಂಗಮದೇವಾ. 


|| ೨೮೩ || 


೨೮೪ 


ಕೆಲಕ್ಕೆ ಶುದ್ಧನಾದೆನಲ್ಲದೆ, ಎನ್ನ ಮನಕ್ಕೆ ಶುದ್ಧನಾಗೆನೇಕಯ್ಯಾ ? 
ಕೈಮುಟ್ಟಿ ಪೂಜಿಸುವಡೆ, ಎನ್ನ ಕೈ ಶುದ್ಧವಲ್ಲಯ್ಯಾ . 
ಮನಮುಟ್ಟಿ ಪೂಜಿಸುವಡೆ, ಎನ್ನ ಮನ ಶುದ್ಧವಲ್ಲಯ್ಯಾ . 
ಭಾವ ಶುದ್ಧವಾದಡೆ, ಕೂಡಲಸಂಗಯ್ಯನು 
ಇತ್ತ ಬಾಯೆಂದತ್ತಿಕೊಳ್ಳನೇಕಯ್ಯಾ ? 


|| ೨೮೪|| 


೨೮೫ 


ಕುಲಮದಕ್ಕೆ ಹೋರಿ ಜಂಗಮಭೇದವ ಮಾಡುವೆ, ಫಲವೇನು ? 
ನಿತ್ಯಲಿಂಗಾರ್ಚನೆ ಪ್ರಾಯಶ್ಚಿತ್ತ , 
ಛಲಮದಕ್ಕೆ ಹೋರಿ ಲಿಂಗಭೇದವ ಮಾಡುವೆ, 
ಜಂಗುಳಿಯ ಕಾವ ಗೋವ ಹಲವು ಪಶುವ ನಿವಾರಿಸುವಂತೆ 
ತನು ಭಕ್ತನಾಯಿತ್ತು , ಎನ್ನ ಮನ ಭವಿ 
ಕೂಡಲಸಂಗಮದೇವಾ. 


|| ೨೮೫|| 


೨೮೬ 


ಲಿಂಗದಲ್ಲಿ ಕಠಿಣವುಂಟೆ ? ಜಂಗಮದಲ್ಲಿ ಕುಲವುಂಟೆ ? 
ಪ್ರಸಾದದಲ್ಲಿ ಆರುಚಿಯುಂಟೆ ? 
ಈ ತ್ರಿವಿಧದಲ್ಲಿ ಭಾವಭೇದವನರಸುವೆನು, 
ಕೂಡಲಸಂಗಮದೇವಾ, ಧಾ [ ರಾ ] ವಟ್ಟಲೆನ್ನ ಭಕ್ತಿ 


|| ೨೮೬ || 


ಭಕ್ತಸ್ಥಲ 


೨೮೭ 


ಲೌಕಿಕರ ಕಂಡು ಆಡುವೆ, ಹಾಡುವೆ. 
ತಾರ್ಕಿಕರ ಕಂಡು ಆಡುವೆ, ಹಾಡುವೆ. 
ಸಹಜಗುಣವೆನ್ನಲಿಲ್ಲಯ್ಯಾ, ನಿಜಭಕ್ತಿಯೆನಗಿಲ್ಲ , ತಂದೆ. 
ಏಕೋಭಾವ ಎನಗುಳ್ಳಡೆ, ಏಕೆ ನೀ ಕರುಣಿಸೆ 
ಕೂಡಲಸಂಗಮದೇವಾ. 


|| ೨೮೭|| 


೨೮೮ 
ಓತಿ ಬೇಲಿವರಿವಂತೆ ಎನ್ನ ಮನವಯ್ಯಾ , 
ಹೊತ್ತಿಗೊಂದು ಪರಿನಪ್ಪ ಗೋಸುಂಬೆಯಂತೆನ್ನ ಮನವು, 
ಬಾವುಲ ಬಾಳುವೆಯಂತೆನ್ನ ಮನವು. 
ನಡುವಿರುಳೆದ್ದ ಕುರುಡಂಗೆ ಅಗುಸೆಯಲ್ಲಿ ಬೆಳಗಾದಂತೆ 
ನಾನಿಲ್ಲದ ಭಕ್ತಿಯ ಬಯಸಿದಡುಂಟೆ 
ಕೂಡಲಸಂಗಮದೇವಾ ? 


|| ೨೮೮II 


೨೮೯ 


ಸತ್ಯಸಂಬಂಧ ಸಯವಾದ ನೃತ್ಯಾಚಾರವೆನಗಿಲ್ಲವಯ್ಯಾ . 
ಅನುದಿನ ನಿಮ್ಮ ನೆನೆಯಲು ಭಕ್ತಿಯಿಲ್ಲವಯ್ಯಾ ಎನಗೆ. 
ಕೂಡಲಸಂಗಮದೇವಾ, 
ಕರುಣಿ, ಕೃಪೆಯ ಮಾಡಯ್ಯಾ . 


|| ೨೮೯ || 


೨೯೦ 


ಶಬ್ದ ಸಂಭಾಷಣೆಯ ನುಡಿಯ ವರ್ತಿಸಿ ನುಡಿವೆ, 
ತೊಡಹದ ಕೆಲಸದ ಬಣ್ಣದಂತೆ 
ಕಡಿಹಕ್ಕೆ ಒರೆಗೆ ಬಾರದು , ನೋಡಾ. 
ಎನ್ನ ಮನದಲೊಂದು, ಹೃದಯದಲೊಂದು , 
ವಚನದಲೊಂದು ನೋಡಾ. 
ಕೂಡಲಸಂಗಮದೇವಾ, 
ಆನು ಭಕ್ತನೆಂಬ ಹುಸಿಯ ಮಸಕವನೇನ ಬಣ್ಣಿಸುವೆನಯ್ಯಾ ? 


|| ೨೯OIL 


ಬಸವಣ್ಣನವರ ವಚನಗಳು 


೨೯೧ 
ಹಾಲ ತೊರೆಗೆ ಬೆಲ್ಲದ ಕೆಸರು , ಸಕ್ಕರೆಯ ಮಳಲು, 
ತವರಾಜದ ನೊರೆ ತೆರೆಯಂತೆ ಆದ್ಯರ ವಚನವಿರಲು, 
ಬೇರೆ ಬಾವಿಯ ತೋಡಿ ಉಪ್ಪನೀರನುಂಬವನ ವಿಧಿಯಂತೆ 
ಆಯಿತ್ತೆನ್ನ ಮತಿ, ಕೂಡಲಸಂಗಮದೇವಾ. 


|| ೨೯OIL 


୬୧୬ 


ಜನ್ಮ ಹೊಲ್ಲೆಂಬೆನೆ, ಜನ್ಮವ ಬಿಡಲಹೆನು . 
ಭಕ್ತರೋಲವ ಪಡೆವೆನೆ, ಭಕ್ತಿಯ ಪಥವನರಿವೆನು . 
ಲಿಂಗವೆಂದು ಬಲ್ಲೆನೆ, ಜಂಗಮವೆಂದು ಕಾಬೆನು. 
ನಿಚ್ಚ ನಿಚ್ಚ ಶಿವರಾತ್ರಿಯ ಮಾಡಬಲ್ಲೆನೆ, ಕೈಲಾಸವ ಕಾಣಬಲ್ಲೆನು. 
ಎನ್ನಲ್ಲಿ ನಡೆಯಿಲ್ಲಾಗಿ, ನಾನು ಭಕ್ತನೆಂತಹೆನಯ್ಯಾ , 
ಕೂಡಲಸಂಗಮದೇವಾ ? 


|| ೨೯೨| 


೨೯೩ 


ಉಡುವಿನ ಭಾವದಲ್ಲಿ ಹಡೆದರೆಮ್ಮವರು , 
ಊಸರವಳ್ಳಿಯಂತೆ ಎನ್ನ ಇರವು, 
ಬಾವುಲ ಬಾಳುವೆಯ ತರನಂತೆ ! 
ಹೊತ್ತಾರೆ ಎದ್ದ ಕುರುಡಂಗೆ 
ಆಗುಸೆಯಲ್ಲಿ ಅಸ್ತ್ರಮಾನದಂತೆ 
ಆನು ಭಕ್ತಿಯ ಬಯಸಿದಡಹುದೆ 
ಕೂಡಲಸಂಗಮದೇವಾ ? 


|| ೨೯೩ll 


೨೯೪ 
- ಬಸುರ ಬಾಳುವೆಗೆ, 
ನಿಮ್ಮಲ್ಲಿ ಮಸಿಯ ಹೂಸಿ ನೇರಲಹಣ್ಣ ಮಾರುವಂತೆ, 
ಕಾಲ ಸಾಲ ದಾರಿದ್ರಕ್ಕಂಜಿ ನಿಮ್ಮ ಮರೆಹೊಕ್ಕೆನಯ್ಯಾ . 
ಅವುದ ಹುಸಿಯೆಂಬೆ ? ಅವುದ ಕಿರಿದೆಂಬೆ ? 
ಇದ ನೀನೆ ಬಲ್ಲೆಯಯ್ಯಾ, 
ಕೂಡಲಸಂಗಮದೇವಾ, ನಾನು ಉದರಪೋಷಕನಯಾ , 


|| ೨೯೪|| 


ಭಕ್ತಸ್ಥಲ 


೨೯೫ 
ಮೂಗ ಕಂಡ ಕನಸಿನಂತಾಯಿತೆನ್ನ ಭಕ್ತಿ ; 
ಗುಣವ ಹೇಳಬಾರದಾರಿಗೆಯೂ , ಕೇಳಲೆಂತೂ ಬಾರದು. 
ಎನ್ನ ಹೇಗತನವ ಮಾಣಿಸು, ಕೂಡಲಸಂಗಮದೇವಾ. 


|| ೨೯೫II 


೨೯೬ 
ಕಾಣಿಯ ಲೋಭಕೋಟಿಯ ಲಾಭವ ಕೆಡಿಸಿದುದ ನಾನರಿಯೆನಯ್ಯಾ . 
ಭಕ್ತಿಯ ಕುಳವನರಿಯದೆ ಮತಿಗೆಟ್ಟ ಪರಿಯ ನಾನರಿಯೆನಯ್ಯಾ . 
ಕೂಡಲಸಂಗನ ಶರಣರ ಸಂಗದಿಂದ ಅರಿದಡೆ 
ನಾನು ಬದುಕುವೆನಯ್ಯಾ . 

|| ೨೯೬ || 


೨೯೭ 
ಏನನೋದಿ, ಏನ ಕೇಳಿ, ಏನ ಮಾಡಿಯೂ ಫಲವೇನು, 
ನಿಮ್ಮವರೋಲಿಯದನ್ನಕ್ಕ ? 
ಶಿವ ಶಿವ, ಮಹಾದೇವಾ, 
ಬಾಳಿಲ್ಲದವಳ ಓಲೆಯಂತಾಯಿತ್ತೆನಗೆ, 
ಕೂಡಲಸಂಗಮದೇವಾ. 


|| ೨೯೭|| 


೨೯೮ 
ಮುನ್ನೂರರುವತ್ತು ದಿನ ಶ್ರವವ ಮಾಡಿ, 
ಕಳನೇರಿ ಕೈಮರೆದಂತಾಯಿತ್ತೆನ್ನ ಭಕ್ತಿ , 
ಎನಿಸು ಕಾಲ ಲಿಂಗಾರ್ಚನೆಯ ಮಾಡಿ , 
ಏವೆನಯ್ಯಾ ಮನದಲ್ಲಿ ದೃಢವಿಲ್ಲದನ್ನಕ್ಕ ? 
ಕೊಡನ ತುಂಬಿದ ಹಾಲ ಕೆಡಹಿ , 
ಉಡುಗಲೆನ್ನಳವೆ,ಕೂಡಲಸಂಗಮದೇವಾ ? 


|| ೨೯೮|| 


೨೯೯ 
ಶಬ್ದ ಸುಖಕ್ಕೆ ಮಚ್ಚಿ , ಮಾತಿಂಗೆ ಮಾತನೆ ಕೊಟ್ಟು, ಕೆಟ್ಟೆನಯ್ಯಾ ! 
ಅನುಭಾವದ ಅಕ್ಕವೆಯಾಗದೆ, ಬಿಬ್ಬನೆ ಬಿರಿದೆನಯ್ಯಾ ! 
ಅಮೃತದ ಕೊಡನ ತುಂಬಿ, ಒಡೆಯ ಹೊಯು, ಅರಸಲುಂಟೇ ? 
ಸ್ವಾಮಿಭ್ರತ್ಯಸಂಬಂಧವೇ ಎನ್ನ ಭಕ್ತಿ , 
ಪ್ರತ್ಯುತ್ತರ ನಾಯಕನರಕ ಕೂಡಲಸಂಗಮದೇವಾ. 


|| ೨೯೯|| 


ಬಸವಣ್ಣನವರ ವಚನಗಳು 


೩೦೦ 
ಅಂಕವೋಡಿದಡೆ ತೆಗಂಗೆ ಭಂಗವಯ್ಯಾ , 
ಕಾದಿ ಗೆಲಿಸಯ್ಯಾ ಎನ್ನನು. 
ಕಾದಿ ಗೆಲಿಸಯ್ಯಾ ಕೂಡಲಸಂಗಮದೇವಾ, 
ಎನ್ನ ತನು ಮನ ಧನದಲ್ಲಿ ವಂಚನೆಯಿಲ್ಲದೆ. 


||೩೦OIL 


೩೦೧. 
ಹೇಡಿ ಬಿರಿದ ಕಟ್ಟಿದಂತೆ ಆಯಿತೆನ್ನ ವೇಷ: 
ಕಾದಬೇಕು, ಕಾದುವಡೆ ಮನವಿಲ್ಲ - 
ಆಗಳೆ ಹೋಯಿತ್ತು ಬಿರಿದು, 
ಹಗರಣ ನಗೆಗೆಡೆಯಾಯಿತ್ತು . 
ಮಾರಂಕ ಜಂಗಮ ಮನೆಗೆ ಬಂದಡೆ 
ಕಾಣದಂತಡ್ಡ ಮುಸುಡಿಟ್ಟಡೆ 
ಕೂಡಲಸಂಗಮದೇವ ಜಾಣ, ಹಲುದೋರೆ ಮೂಗಕೊಯ್ಯ . 


11೩೦೧|| 


೩೦೨ 
ಅಚ್ಚ ಶರಣರು ನಿಮ್ಮ ನಿಚ್ಚ ನೆನೆವರು, 
ಬಚ್ಚ ಬರಿಯ ಮಾತನಾಡುವೆನು . 
ಒಪ್ಪಚ್ಚಿ ಅರೆಭಕ್ತಿ , ನೆನೆಯಲೀಯದು ನಿಮ್ಮ . 
ಮೆಚ್ಚರು ನಿಮ್ಮವರು ಎನ್ನನು ಕೂಡಲಸಂಗಮದೇವಾ. 


11೩0೨|| 


೩೦೩ 
ಆಡುವುದಳವಟ್ಟಿತ್ತು , ಹಾಡುವುದಳವಟ್ಟಿತ್ತು , 
ಅರ್ಚನೆಯಳವಟ್ಟಿತ್ತು , ಪೂಜನೆಯಳವಟ್ಟಿತ್ತು , 
ನಿತ್ಯಲಿಂಗಾರ್ಚನೆ ಮುನ್ನವೆಯವಳವಟ್ಟಿತ್ತು . 
ಕೂಡಲಸಂಗನ ಶರಣರು ಬಂದಡೆ, 
ಏಗುವುದು, ಏ ಬೆಸೆನೆಂಬುದು ಒಪ್ಪಚ್ಚಿ ಅಳವಡದು. 


11೩೦೩.|| 


೩೦೪ 


ಒಡೆಯರಿಗೆ ಒಡವೆಯನೊಪ್ಪಿಸಲಾರದೆ 
ಮೊರೆಯಿಡುವ ಮನವ ನಾನೇನೆಂಬೆ ? 
ನೆತ್ತಿಯಲ್ಲಿ ಆಲಗ ತಿರುಹುವಂತಪ್ಪ 
ವೇದನೆಯಹುದೆನಗೆ . 


ಭಕ್ತಸ್ಥಲ 


೭೫ 


ಕೊಯ್ದ ಮೂಗಿಂಗೆ ಕನ್ನಡಿಯ ತೋರುವಂತಪ್ಪ 
ವೇದನೆಯಹುದೆನಗೆ. 
ಬೆಂದ ಹುಣ್ಣ ಕಂಬಿಯಲ್ಲಿ ಕೀಸುವಂತಪ್ಪ 
ವೇದನೆಯಹುದೆನಗೆ. 
ಕೂಡಲಸಂಗಮದೇ [ ವ್ಯಾ ] ನೀ ಮಾಡಿ ನೋಡುವ ಹಗರಣವ 
ನಾ ಮಾಡಿಹೆನೆಂದಡೆ, ಮನಕ್ಕೆ ಮನ ನಾಚದೆ ಅಯ್ಯಾ ? 


11೩೦೪|| 


೩೦೫ 
ಹೊರಿಸಿಕೊಂಡು ಹೋದ ನಾಯಿ , ಮೊಲನನೇನ ಹಿಡಿವುದಯ್ಯಾ ? 
ಇರಿಯದ ವೀರ, ಇಲ್ಲದ ಸೊಬಗುವ ಹೇಳುವುದೆ ನಾಚಿಕೆ. 
ಆನು ಭಕ್ತನೆಂತೆಂಬೆನಯ್ಯಾ , ಕೂಡಲಸಂಗಮದೇವಾ ? 

||೩೦೫!! 


೩೦೬ 


ಎನ್ನ ಭಕ್ತನೆಂದೆಂಬರು: 
ಎನ್ನ ಹೊರಹಂಚೆ, ಒಳಬೊಳ್ಳೆತನವನರಿಯರಾಗಿ. 
ಎನ್ನ ಮಾನಾಪಮಾನವೂ ಶರಣರಲ್ಲಿ , ಜಾತಿವಿಜಾತಿಯೂ ಶರಣರಲ್ಲಿ , 
ತನುಮನಧನ [ ವೂ ] ಶರಣರಲ್ಲಿ , 
ವಂಚನೆಯುಳ್ಳ ಡಂಭಕ ನಾನು. 
ತಲೆಯೊಡೆಯಂಗೆ ಕಣ್ಣ ಬೈಚಿಡುವೆ ಕೂಡಲಸಂಗಮದೇವಾ, 11೩0೬ | 


೩೦೭ 


ನೋಡುವರುಳ್ಳಡೆ ಮಾಡುವೆ ದೇಹಾರವ. 
ಎನಗೊಂದು ನಿಜವಿಲ್ಲ , ಎನಗೊಂದು ನಿಷ್ಪತ್ತಿಯಿಲ್ಲ . 
ಲಿಂಗವ ತೋರಿ ಉದರವ ಹೊರೆವ ಭಂಗಗಾರ ನಾನು, 
ಕೂಡಲಸಂಗಮದೇವಾ. 


|| ೩೦೭|| 


೩೦೮ 


ಭಕ್ತಿ ಎಳ್ಳನಿತಿಲ್ಲ , ಯುಕ್ತಿಶೂನ್ಯನಯ್ಯಾ ನಾನು . 
ತನುವಂಚಕ, ಮನವಂಚಕ , ಧನವಂಚಕ ನಾನಯ್ಯಾ . 
ಕೂಡಲಸಂಗಮದೇವಾ, ಒಳಲೊಟ್ಟೆ ಎನ್ನ ಮಾತು. 


112 O011 


ಬಸವಣ್ಣನವರ ವಚನಗಳು 


೩೦೯ 


ತನು ನಿಮ್ಮದೆಂಬೆ, ಮನ ನಿಮ್ಮದೆಂಬೆ , ಧನ ನಿಮ್ಮದೆಂಬೆ, 
ಮತ್ತೆಯೂ ವಂಚನೆ ಮಾಣದಯಾ . 
ಲಿಂಗ ಜಂಗಮವೆಂಬೆ , ಜಂಗಮ ಲಿಂಗವೆಂಬೆ, 
ಮತ್ತೆಯೂ ವಂಚನೆ ಮಾಣದಯಾ . . 
ಒಡಲೊಡವೆ ಹಡೆದರ್ಥ ನಿಮ್ಮದೆಂದರಿಯದೆ 
ಕೆಮ್ಮನೆ ಕೆಟ್ಟೆ , ಕೂಡಲಸಂಗಮದೇವಾ. 


11೩0೯ || 


೩೧೦ 
ಊರ ಸೀರೆಗೆ ಅಸಗ ಬಡಿ ಹಡೆದಂತೆ 
ಹೊನ್ನೆನ್ನದು, ಮಣ್ಣೆನ್ನದು ಎಂದು ಮರುಳಾದೆ, 
ನಿಮ್ಮನರಿಯದ ಕಾರಣ ಕೆಮ್ಮನೆ ಕೆಟ್ಟೆ , 
ಕೂಡಲಸಂಗಮದೇವಾ. 


||೩೧OIL, 


೩೧೧ 
ಅರ್ಥಪ್ರಾಣಾಭಿಮಾನ ನಿಮ್ಮದೆಂಬೆ , 
ಮತ್ತೆಯೂ ಆಸೆ ಬಿಡದನ್ನಕ್ಕ ಭಕ್ತನೆಂತಪ್ಪೆನಯ್ಯಾ ? 
ಶರಣನೆಂತೆನಿಸುವೆನಯ್ಯಾ , 
ಕೂಡಲಸಂಗನ ಶರಣರ ಸಕಲರತಿಗೆ ಸಲ್ಲದನ್ನಕ್ಕ ? 


11೩೧೧11 


. ೩೧೨ 
ನಿಮ್ಮ ಭಕ್ತಿಯಲ್ಲಿ ಧರಧುರನೆಂಬೆ. 
ದಿಟಕ್ಕೆ ಬಂದಡೆ ಅಡ್ಡ ಮುಖವನಿಕ್ಕುವೆ 
ಗರುಡಂಗೆ ಘಟಸರ್ಪನ ತೋರುವಂತೆ ! 
ಶಿವಶರಣೆಂದಡೆ ಕಿವಿ ಕೇಳದಂತಿಹೆನು , 
ಮನಕ್ಕೆ ಮನವೇ ಸಾಕ್ಷಿಯಾ , ಕೂಡಲಸಂಗಮದೇವಾ. 


11೩೧೨|| 


೩೧೩ 
ಆದ್ಯರ ವಚನ ಪರುಷವೆಂಬೆನು , 
ಆ ಪರುಷವೆನಗೆಂತು ದೊರೆಕೊಂಬುದಯಾ ? 
ತನು ಮನ ಧನವ ವಿವರಿಸಿ ನುಡಿವೆ 
ಸೋಂಕಿಂಗೆ ಸೈರಿಸಲಾರೆ, 


ಭಕ್ತಸ್ಥಲ 


ಹೊಲೆಯರ ಮದ್ದಳೆಯಂತೆ ನುಡಿವ ಡಂಬಕ ನಾನಯಾ , 
ಕೂಡಲಸಂಗಮದೇವಾ. 


||೩೧೩ || 


೩೧೪ 


ಕಾಂಚನವೆಂಬ ನಾಯ ನಚ್ಚಿ ನಿಮ್ಮ ನಾನು ಮರೆದೆನಯ್ಯಾ . 
ಕಾಂಚನಕ್ಕೆ ವೇಳೆಯಲ್ಲದ ಲಿಂಗಕ್ಕೆ ವೇಳೆ[ ಯ ] ಲ್ಲ . 
ಹಡಿಕೆಗೆ ಮಚ್ಚಿದ ಸೊಣಗ 
ಅಮೃತದ ರುಚಿಯ ಬಲ್ಲುದೆ ಕೂಡಲಸಂಗಮದೇವಾ ? 


|| ೩೧೪|| 


೩೧೫ 


ಒಲಿದ ಗಂಡನೊಮ್ಮೆ ಒಂದಿಪ್ಪ ಕಂಡವ್ವಾ . 
ತಪ್ಪೆನ್ನದು, ತಪ್ಪೆನ್ನದು! 
ತನು ಮನ ಧನದಲ್ಲಿ ಮಾಟಕೂಟವೆಂದರಿಯದ 
ತಪ್ಪೆನ್ನದು, ತಪ್ಪನ್ನದು ! 
ಕಡೆಯಿಲ್ಲದ ಹುಸಿ ಎನ್ನದು, ಕೂಡಲಸಂಗಮದೇವಾ. 


11೩೧೫II 


- ೩೧೬ 
ಕಾಣುತ್ತ ಕಡೆಗಣಿಸಿ , ಕೆಡಿಸಿ, ಅರಸುವ ಮತಿಭ್ರಷ್ಟ ನಾನು ಲಿಂಗಯ್ಯಾ . 
ತನುಲೋಭ ಮನಲೋಭ ಧನಲೋಭ ಮುಂದುಗೆಡಿಸಿ ಕಾಡಿಹವೆನ್ನ . 
ತನು ಮನ ಧನವ ನಿವೇದಿಸಿದವರ ಮನೆಯ ಮಗ ನಾನಯ್ಯಾ , 
ಕೂಡಲಸಂಗಮದೇವಾ. 

11೩೧೬ || 


೩೧೭ 
ಹಗಹದಲ್ಲಿ ಬಿದ್ದವರ ಮೇಲೆ ಒರಳ ನೂಕುವರೆ ? 
ಕೋಳದ ಮೇಲೆ ಸಂಕೋಲೆಯನಿಕ್ಕುವರೆ ? 
ಬೆಂದ ಹುಣ್ಣ ಕಂಬಿಯಲ್ಲಿ ಕೀಸುವರೆ ? 
ಕೂಡಲಸಂಗಯ್ಯ ಕಾಡುವ ಕಾಟ 
ಸಿರಿಯಾಳಂಗಲ್ಲದೆ ಸೈರಿಸಬಹುದೆ ? 


11೩೧೭|| 


೩೧೮ 
- ಸೋಲಬಲ್ಲರು ಅವರು , ಗೆಲಲರಿಯರಯ್ಯಾ , 
ತನು ಮನ ಧನದಲ್ಲಿ ವಂಚನೆಯನರಿಯರಯಾ , ದಾಸ ಸಿರಿಯಾಳನವರು. 
ಕೂಡಲಸಂಗ ಶರಣರು ಉಪಚಾರವನರಿಯರಯ್ಯಾ . 

||೩೧೮|| 


ಬಸವಣ್ಣನವರ ವಚನಗಳು 


೩೧೯ 


ಮಾತಿನಲ್ಲಿ ಶೈತ್ರಸುಖವ ನುಡಿಯಬಹುದಲ್ಲದೆ 
ಮಾಡುವಸಯೆಯಿಂದ ಭಕ್ತನೆನಿಸಲು ಬಾರದು . 
ಅರ್ಥಪ್ರಾಣಾಭಿಮಾನವಾರಿಗೆಯೂ ಸಮನಿಸದು, 
ಲಿಂಗಮುಖದಲುದಯವಾದ ಶರಣಂಗಲ್ಲದೆ ಅಯಾ . 
ಕೂಡಲಸಂಗನ ಶರಣರ ಭಕ್ತಿಭಂಡಾರವು 
ಎನಗೆಂತು ಸಾಧ್ಯವಪ್ಪುದು ? ಹೇಳೆನ್ನ ತಂದೆ. 


11೩೧೯ || 


೩೨೦ 


9 


ಬಾಣ ಮಯೂರನಂತೆ ಬಣ್ಣಿಸಬಲ್ಲೆನೆ ? 
ಸಿರಿಯಾಳನಂತೆ ಊಣಲಿಕ್ಕಬಲ್ಲೆನೆ ? 
ದಾಸಿಮಯ್ಯನಂತೆ ಉಡಕೊಡಬಲ್ಲೆನೆ ? 
ಉಂಡು ಉಟ್ಟು , ಕೊಟ್ಟಡೆ ಮುಖ್ಯಿಗೆ ಮುಯ್ಕೆನಿಸಿತ್ತು , 
ಎನಗೆ ಕೊಟ್ಟಡೆ ಧರ್ಮವೆನಿಸಿತ್ತು , 
ಕೂಡಲಸಂಗಮದೇವಾ. 


1೩೨೦|| 


೩೨೧ 


ದಾಸಿದೇವ ತನ್ನ ವಸ್ತ್ರವನಿತ್ತು ತವನಿಧಿಯ ಪ್ರಸಾದವ ಪಡೆದ. 
ಸಿರಿಯಾಳ ತನ್ನ ಮಗನನಿತ್ತು ಪ್ರಾಣಪ್ರಸಾದವ ಪಡೆದ. 
ಬಲ್ಲಾಳದೇವ ತನ್ನ ವಧುವನಿತ್ತು ಸಮತೆಪ್ರಸಾದವ ಪಡೆದ. 
ಇವರೆಲ್ಲರೂ ತಮತಮಗೆ ಮಾಡಿ ಹಡೆದರು ಸಮ್ಯಕ್‌ ಪದವಿಯನು. 
ನಾನೇನನೂ ಅರಿಯದ ಭಕ್ತಿಯ ಬಡವಂಗೆ ಕರುಣಿಸು 
ಕೂಡಲಸಂಗಮದೇವಾ. 


11೩೨೧|| 


೩೨೨ 


ತ್ರಿವಿಧ ತ್ರಿವಿಧದಲ್ಲಿ ತಪ್ಪಿದ ತಪ್ಪುಕ ನಾನಯ್ಯಾ , 
ಒಮ್ಮಿಂಗೆ ಕರುಣಿಸಯ್ಯಾ . 
ಇದನರಿದು ಇನ್ನು ತಪ್ಪಿದೆನಾದಡೆ 
ನೀವು ಮಾಡಿ ಸಲುವುದು , ಕೂಡಲಸಂಗಮದೇವಾ. 


11೩೨೨|| 


ಭಕ್ತಸ್ಥಲ 


೩೨೩ 
ಎನ್ನ ತಪ್ಪು ಅನಂತಕೋಟಿ, ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲ , 
ಇನ್ನು ತಪ್ಪಿದೆನಾದಡೆ ನಿಮ್ಮ ಪಾದವೆ ದಿಬ್ಯ . 
ಕೂಡಲಸಂಗಮದೇವಯ್ಯಾ , 
ನಿಮ್ಮ ಪ್ರಮಥರ ಮುಂದೆ ಕಿನ್ನರ ಬೊಮ್ಮಣ್ಣ ಸಾಕ್ಷಿ . 


11೩೨೩ || 


೩೨೪ 


ಅಡಿಗಡಿಗೆ ಎನ್ನ ಮನವ ಜಡಿದು ನೋಡದಿರಯ್ಯಾ . 
ಬಡವನೆಂದೆನ್ನ ಕಾಡದಿರಯ್ಯಾ . 
ಎನಗೆ ಒಡೆಯರುಂಟು ಕೂಡಲಸಂಗನ ಶರಣರು. 


11೩೨೪il 


೩೨೫ 
ಭಕ್ತಿವಿಶೇಷವ ಮಾಡುವಡೆ ಹತ್ತು ಬೆರಳುಂಟು, 
ಹಾಸಿ ದುಡಿವಡೆ ತನಗುಂಟು, ತನ್ನ ಪ್ರಮಥರಿಗುಂಟು. 
ಮಾರಿತಂದೆಗಳಂತೆ ಎನಗೇಕಹುದಯ್ಯಾ ? 
ರತ್ನದ ಸಂಕಲೆಯನಿಕ್ಕಿ ಕಾಡಿಹ ಕೂಡಲಸಂಗಮದೇವ, 
ಶಿವಧೋ ಶಿವಧೋ ! 


11೩೨೫II 


೩೨೬ 
ಮನೆ ನೋಡಾ ಬಡವರು : ಮನ ನೋಡಾ ಘನ. 
ಸೋಂಕಿನಲ್ಲಿ ಶುಚಿ : ಸರ್ವಾಂಗ ಕಲಿಗಳು. 
ಪಸರಕ್ಕನುವಿಲ್ಲ : ಬಂದ ತತ್ಕಾಲಕೆ ಉಂಟು, 
ಕೂಡಲಸಂಗನ ಶರಣರು ಸ್ವತಂತ್ರಧೀರರು . 


||೩೨೬ || 


೩೨೭ 
ತತ್ವವನರಿದೆಹೆನೆಂದು ಮೃತ್ಯುವ ಕರೆಕೊಂಡೆನಯ್ಯಾ . 
ನಾನೆತ್ತ ಬಲ್ಲೆ ನಿಮ್ಮ ಶರಣರಂತುವನು ? 
ನಾನೆತ್ತ ಬಲ್ಲೆ ನಿಮ್ಮ ಪ್ರಮಥರಂತುವನು ? 
ಸರ್ವಾಪರಾಧಿ ನಾನು. 
ಎನ್ನ ಮನದ ಕೊನೆಯ ಸೂತಕ ಹಿಂಗದು, 
ಕೂಡಲಸಂಗಮದೇವಾ. 


||೩೨೭|| 


ಬಸವಣ್ಣನವರ ವಚನಗಳು 


೩೨೮ 
ಆ ಮಿಹಿಲಾಳು ಭೋಜ ದೇವುಲಾಳು . 
ಆನು ಸೂಳೆ, ನಮ್ಮ ಸೂಳೆ. 
ಬೆಳ್ಳಿಗೆಯಾವಿನ ಕರುವೆಂದಡೆ ಬಳ್ವಾಲ ಕರೆವುದೆ ? 
ಕೂಡಲಸಂಗನ ಶರಣರ ಮುಂದೆ ನಾನು ಕಾದಿಹೆ, ಬಾ ಬಿಸಿಲೆ. 


11೩೨೮|| 


೩೨೯ 
ಆನೆಯೂ ಆ ದಾರಿಯಲ್ಲಿ ಹೋಯಿತ್ತೆಂದಡೆ, 
ಆಡೂ ಆ ದಾರಿಯಲ್ಲಿ ಹೋಯಿತ್ತೆನ್ನಬಹುದೆ ? 
ಸಂಗನ ಶರಣರಿಗೆ ಆನು ಸರಿಯೆಂದು ಗಳಹಲಿಬಹುದೆ ? 
ಜಂಗಮಕ್ಕೆ ಮಾಡುವ ಭಕ್ತರಿಗೆ ಆನು ಸರಿಯೆ 
ಹೇಳಾ, ಕೂಡಲಸಂಗಮದೇವಾ ? 


11೩೨೯ || 


೩೩೦ 
ಆ ಕರಿಯಾಕತಿಯ ಸೂಕರನ ಹೋಲಿಸಿದಡೆ 
ಆ ಕರಿಯಾಗಲರಿವುದೆ ? 
ಭೂನಾಗನಾಕೃತಿಯನ್ನು ವ್ಯಾಳೇಶನ ಹೋಲಿಸಿದಡೆ 
ವ್ಯಾಳೇಶನಾಗಲರಿವುದೆ ? 
ನಾನು ಭಕ್ತನಾದಡೇನಯ್ಯಾ , 
ನಮ್ಮ ಕೂಡಲಸಂಗಮದೇವನ ಸದ್ಭಕ್ತರ ಹೋಲಲರಿವೆನೆ ? 


|| ೩೩OII 


೩೩೧ 
ಮೋಟನ ಮೌಳಿ, ಮೂಕೊರತಿಯ ಶೃಂಗಾರ, 
ಬೇಟ ಕುರುಡಂಗೆ ನಗೆಗೆಡೆಯಾಯಿತ್ತು . 
ನಮ್ಮ ಕೂಡಲಸಂಗನ ಶರಣರ ಮುಂದೆ 
ನಾನು ಭಕ್ತನೆಂಬ ನಾಚಿಕ್ಕೆ ಸಾಲದೆ ? 


11೩೩೧|| 


೩೩೨ 
ಮೂಗಿಲ್ಲದ ಮುಖಕ್ಕೆ ಶೃಂಗಾರವೆ ? 
ವಿಕೃತವೇಷಧಾರಿಯಾನು , ಭಂಡನು ! ಲಜ್ಜೆ ಭಂಡನು ! 
ಕೂಡಲಸಂಗನ ಶರಣರಲ್ಲಿ 
ಹಾವ ತೋರಿ ಹವಿಯ ಬೇಡುವಂತೆ. 


11೩೩೨II 


ಭಕ್ತಸ್ಥಲ 


೩೩೩ 
ಮಾವಿನಕಾಯೊಳಗೆ ಒಂದು ಎಕ್ಕೆಯ ಕಾಯಿ ನಾನಯಾ . . 
ಆನು ಭಕ್ತನೆಂತೆಂಬೆ ನಿಮ್ಮ ಶರಣರ ಮುಂದೆ ನಾಚಿಕೆಯಿಲ್ಲದೆ ? 
ಕೂಡಲಸಂಗನ ಶರಣರ ಮುಂದೆ ನಾನೆಂತು ಭಕ್ತನಪ್ಪೆನಯ್ಯಾ ? 


11೩೩೩|| 


ಮರದ ನೆಳಲಲಿದ್ದು ತನ್ನ ನೆಳಲನರಸಬಹುದೆ ? 
ನಿಮ್ಮ ಶರಣರ ಮುಂದೆ ನಾನೇತರ ಭಕ್ತನಯ್ಯಾ ? 
ನಿಮ್ಮ ಶರಣರ ಮುಂದೆ ನಾನೇತರ ಯುಕ್ತನಯ್ಯಾ ? 
ಆನು ಭಕ್ತನೆಂಬ ನುಡಿ ಸುಡದೆ, ಕೂಡಲಸಂಗಮದೇವಾ ? 


11೩೩೪|| 


ಎನ್ನಿಂದ ಕಿರಿಯರಿಲ್ಲ , ಶಿವಭಕ್ತರಿಂದ ಹಿರಿಯರಿಲ್ಲ . 
ನಿಮ್ಮ ಪಾದ ಸಾಕ್ಷಿ , ಎನ್ನ ಮನ ಸಾಕ್ಷಿ . 
ಕೂಡಲಸಂಗಮದೇವಾ, ಎನಗಿದೇ ದಿಬ್ಯ . 


1೩೩೫ 


11೩೩೫|| 


೩೩೬ 


ಆನು ಭಕ್ತನಲ್ಲಯ್ಯಾ, ಆನು ವೇಷಧಾರಿಯಯ್ಯಾ. 
ಕಾಟುಗ, ಕೇತುಗ, ಪೋಲುಗ ಎಂಬುದು ಎನ್ನ ಹೆಸರು. 
ಕೂಡಲಸಂಗಮದೇವಾ ನಿಮ್ಮ ಶರಣರ ಮನೆಯ ಮಗ ನಾನಯ್ಯಾ . ೩೩೬|| 


೩೩೭ 
ಡಂಬೂ ಡಳುಹೂ ಎನ್ನ ದಯಾ , ಡಂಬಕನೆಂಬವ ನಾನಯ್ಯಾ , 
ನಿಮ್ಮ ನಂಬಿದ ಶರಣರ [ ನಂಬದ) ಡಿಂಗರಿಗ ನಾನು, 
ಕೂಡಲಸಂಗಮದೇವಾ. 


೩೩೭|| 


೩೩೮ 
ಚೆನ್ನ ಚೇರಮನ ಬಂಟ ನಾನಯಾ , 
ಎನ್ನ ಚಾಗುಬೊಲ್ಲನ ಕಾವ ಗೋವನೆಂಬರು. 
ಕೂಡಲಸಂಗನ ಶರಣರೊಡೆಯರಾಗಿ 
ತಮ್ಮ ತೊತ್ತಿನ ಮಗನೆಂದು ಒಲಿದಂತೆ ನುಡಿವರು. 


||೩೩೮|| 


- 


೮೨ 


ಬಸವಣ್ಣನವರ ವಚನಗಳು 


೩೩೯ 


ಕಾಲಲೊದೆದು ಬಡಿದು ಜಡಿವರಯ್ಯಾ , ಭಕ್ತಿಯೆಯ ದೆಂದೆನ್ನ . 
ಜರೆವರಯ್ಯಾ , ನುಡಿವರಯ್ಯಾ , 
ಕೂಡಲಸಂಗನ ಶರಣರೊಡೆಯರಾಗಿ . 


|| ೩೩೯ || 


೩೪೦ 


ನಡೆವರಯ್ಯಾ ಒಡೆಯರು ತನು- ಮನ- ಧನದ ಮೇಲೆ, 
ನುಡಿವರಯ್ಯಾ ಒಂದು ನಿಮಿಷ ಬಾರದಿರ್ದಡೆ, 
ಜರೆವರಯ್ಯಾ ಒಡೆಯರು ಮನಬಂದ ಪರಿಯಲು. 
ಶಿವಾ ಶಿವಾ ! ಅಣಿವರಯ್ಯಾ ಮಂಡೆಯನೂರಿ. 
ಪ್ರಾಣದ ಒಡೆಯರಯ್ಯಾ , 
ಕೂಡಲಸಂಗಮದೇವಾ, ನಿಮ್ಮ ಶರಣರು. 


11೩೪OIL, 


೩೪೧ 
ಅರ್ಥ ಪ್ರಾಣ ಅಭಿಮಾನಕ್ಕೆ ಒಡೆಯರು ಸದ್ಭಕ್ತರಲ್ಲದೆ 
ಎನಗಾರೂ ಇಲ್ಲಯ್ಯಾ . 
“ ನೃತ್ಯಾಪರಾಧಃ ಸ್ವಾಮಿನೋ ದಂಡಃ' 
ಕೂಡಲಸಂಗಮದೇವಾ, ನೀವೇ ಪ್ರಮಾಣು. 


11೩೪೧II 


೩೪೨ 


ಅರ್ಚಿಸಲರಿಯೆ , ಪೂಜಿಸಲರಿಯೆ , 
ನಿಚ್ಚ ಶಿವರಾತ್ರಿಯ ನಾ ಮಾಡಲರಿಯೆ . 
ಕಪ್ಪಡಿವೇಷದಿಂದಾನು ಬಂದಾಡುವೆ, ಕಪ್ಪಡಿವೇಷದಿಂದ. 
ಈಶ ನಾ ನಿಮ್ಮ ದಾಸರ ದಾಸಿಯ ದಾಸನಯ್ಯಾ , 
ನಿಮ್ಮ ವೇಷಧಾರಿಯ ಮನೆಯ ಪಂಗುಳ ನಾನಯ್ಯಾ , 
ಕೂಡಲಸಂಗಮದೇವಾ 
ನಿಮ್ಮ ಲಾಂಛನ ಧರಿಸಿಪ್ಪ ಉದರಪೋಷಕ ನಾನಯ್ಯಾ . 


||೩೪೨ || 


೩೪೩ 
ಅಪ್ಪನು ಡೋಹರ ಕಕ್ಕಯ್ಯನಾಗಿ, 
ಮುತ್ತಯ್ಯ ಚೆನ್ನಯ್ಯನಾದರೆ ಆನು ಬದುಕೆನೆ ? 
ಮತ್ಯಾ ಶ್ವಪಚಯ್ಯನ ಸನ್ನಿಧಿಯಿಂದ 


ಭಕ್ತಸ್ಥಲ 


ಭಕ್ತಿಯ ಸದ್ಗುಣವ ನಾನು ಅರಿವೆನಯ್ಯಾ . 
ಕಷ್ಟಜಾತಿ ಜನ್ಮದಲಿ ಜನಿಯಿಸಿದೆ ಎನ್ನ , 
ಎನಗಿದು ವಿಧಿಯೆ ಕೂಡಲಸಂಗಮದೇವಾ ? 


||೩೪೩ | | 


ಉತ್ತಮಕುಲದಲ್ಲಿ ಹುಟ್ಟಿದೆನೆಂಬ 
ಕಷ್ಟತನದ ಹೊರೆಯ ಹೊರಿಸದಿರಯ್ಯಾ , 
ಕಕ್ಕಯ್ಯನೊಕ್ಕುದನಿಕ್ಕ ನೋಡಯ್ಯಾ , 
ದಾಸಯ್ಯಾ ಶಿವದಾನವನೆರೆಯ ನೋಡಯ್ಯಾ , 
ಮನ್ನಣೆಯ ಚೆನ್ನಯ್ಯನೆನ್ನುವ ಮನ್ನಿಸ. 
ಉನ್ನತ ಮಹಿಮ , 
ಕೂಡಲಸಂಗಮದೇವಾ, ಶಿವಧೋ ಶಿವಧೋ ! 


11೩೪೪|| 


೩೪೫ 
ಸೆಟ್ಟಿಯೆಂದೆನೆ ಸಿರಿಯಾಳನ ? 
ಮಡಿವಾಳನೆಂಬೆನೆ ಮಾಚಯ್ಯನ ? 
ಡೋಹರನೆಂಬೆನೆ ಕಕ್ಕಯ್ಯನ ? 
ಮಾದಾರನೆಂಬೆನೆ ಚೆನ್ನಯ್ಯನ ? 
ಆನು ಹಾರುವನೆಂದಡೆ ಕೂಡಲಸಂಗಯ್ಯ ನಗುವನಯ್ಯಾ . 


11೩೪೫ | 


೩೪೬ 


ಚೆನ್ನಯ್ಯನ ಮನೆಯ ದಾಸನ ಮಗನು , 
ಕಕ್ಕಯ್ಯನ ಮನೆಯ ದಾಸಿಯ ಮಗಳು, 
ಇವರಿಬ್ಬರು ಹೊಲದಲು ಬೆರಣಿಗೆ ಹೋಗಿ, ಸಂಗವ ಮಾಡಿದರು. 
ಇವರಿಬ್ಬರಿಗೆ ಹುಟ್ಟಿದ ಮಗ ನಾನು , 
ಕೂಡಲಸಂಗಮದೇವ ಸಾಕ್ಷಿಯಾಗಿ, 


|| ೩೪ || 


೩೪೭ 
ಸೂಳೆಗೆ ಹುಟ್ಟಿದ ಕೂಸಿನಂತೆ 
ಆರನಾದಡೆಯೂ 'ಅಯ್ಯಾ , ಅಯ್ಯಾ' ಎನಲಾರೆ . 
ಚೆನ್ನಯ್ಯನೆಮ್ಮಯ್ಯನು, ಚೆನ್ನಯ್ಯನ ಮಗ ನಾನು. 


೮೪ 


ಬಸವಣ್ಣನವರ ವಚನಗಳು 


ಕೂಡಲಸಂಗನ ಮಹಾಮನೆಯಲಿ 
ಧರ್ಮಸಂತಾನಿ ಭಂಡಾರಿ ಬಸವಣ್ಣನು. 


||೩೪೭|| 


೩೪೮ 
ಹರನು ಮೂಲಿಗನಾಗಿ , ಪುರಾತರೊಳಗಾಗಿ , 
ಬಳಿ ಬಳಿಯಲು ಬಂದ ಮಾದಾರನ ಮಗ ನಾನಯ್ಯಾ , 
ಕಳೆದ ಹೊಲೆಯನೆಮ್ಮಯ್ಯ , ಜಾತಿಸೂತಕ. 
ಮಾದಾರನ ಮಗ ನಾನಯ್ಯಾ . 
ಪನ್ನಗಭೂಷಣ ಕೂಡಲಸಂಗಯ್ಯಾ , 
ಚೆನ್ನಯ್ಯನೆನ್ನ ಮುತ್ತಯ್ಯನಜ್ಜನಪ್ಪನಯ್ಯಾ. 


11೩೪೮|| 


- ೩೪೯ 
ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ , 
ಬೊಪ್ಪನು ನಮ್ಮ ಡೋಹರ ಕಕ್ಕಯ್ಯ , 
ಚಿಕ್ಕಯ್ಯನೆಮ್ಮಯ್ಯ ಕಾಣಯ್ಯ , 
ಅಣ್ಣನು ನಮ್ಮ ಕಿನ್ನರ ಬೊಮ್ಮಯ್ಯ , 
ಎನ್ನನೇತಕ್ಕರಿಯಿರಿ, ಕೂಡಲಸಂಗಯ್ಯಾ ? 


|| ೩೪ || 


೩೫೦ 
ಭಕ್ತಿಯಿಲ್ಲದ ಬಡವ ನಾನಯ್ಯಾ : 
ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ , 
ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, 
ದಾಸಯ್ಯನ ಮನೆಯಲ್ಲೂ ಬೇಡಿದೆ. 
ಎಲ್ಲಾ ಪುರಾತರು ನೆರೆದು ಭಕ್ತಿಭಿಕ್ಷವನಿಕ್ಕಿದಡೆ 
ಎನ್ನ ಪಾತ್ರೆ ತುಂಬಿತ್ತು , ಕೂಡಲಸಂಗಮದೇವಾ. 


2 


1123011 


೩೫೧ 
ಹಿರಿಯಯ್ಯ ಶ್ವಪಚಯ್ಯ , 
ಕಿರಿಯಯ್ಯ ಡೋಹರ ಕಕ್ಕಯ್ಯ , 
ಅಯ್ಯಗಳಯ್ಯ ನಮ್ಮ ಮಾದಾರ ಚೆನ್ನಯ್ಯ . 
ಕೂಡಲಸಂಗಮದೇವಾ, 
ನಿಮ್ಮ ಶರಣರು ಎನ್ನ ಸಲಹುವರಾಗಿ, 


11೩೫OIL 


ಭಕ್ತಸ್ಥಲ 


೮ 


. 


೩೫೨ 
ಎಮ್ಮ ತಾಯಿ ನಿಂಬಿಯವ್ವ ನೀರನೆರೆದುಂಬಳು, 
ಎಮ್ಮಯ್ಯ ಚೆನ್ನಯ್ಯ ರಾಯಕಂಪಣವ ಹೇರುವ. 
ಎಮಗೆ ಆರೂ ಇಲ್ಲವೆಂಬಿರಿ, 
ಎಮ್ಮಕ್ಕ ಕಂಚಿಯಲ್ಲಿ ಬಾಣಸವ ಮಾಡುವಳು. 
ಎಮಗೆ ಆರೂ ಇಲ್ಲವೆಂಬಿರಿ , 
ಎಮ್ಮ ಅಜ್ಜರ ಅಜ್ಞರು ಹಡೆದ ಭಕ್ತಿಯ ನಿಮ್ಮ ಕೈಯಲು ಕೊಂಬೆ , 
ಕೂಡಲಸಂಗಮದೇವಾ. 


11೩೫೨|| 


а. а. 
ಎನಗಾರೂ ಇಲ್ಲ , ಎನಗಾರೂ ಇಲ್ಲವೆಂಬರು . 
ಬಾಣನವ ನಾನು, ಮಯೂರನವ ನಾನು , 
ಕಾಳಿದಾಸನವ ನಾನು. 
ಕಕ್ಕಯ್ಯ ಹಿರಿಯಯ್ಯ , ಚಿಕ್ಕಯ್ಯ ಚೆನ್ನಯ್ಯ 
ಎತ್ತಿ ಮುದ್ದಾಡಿಸಿದರೆನ್ನ , ಕೂಡಲಸಂಗಯ್ಯಾ . 


11೩೫೩ll 


ಅಯ್ಯಾ , ನಿಮ್ಮ ವಂಶವಳಿಯಲು ಒಬ್ಬ ತೊತ್ತಿನ ಮಗ ಹುಟ್ಟಿದ. 
ಆತನ ತೊತ್ತಿನ ಮಗ ನಾನಯ್ಯಾ , 
ಬಳಿದೊತ್ತು , ಬಳಗದೊತ್ತು , ವಂಶದೊತ್ತು ನಾನಯ್ಯಾ . 
ಕೂಡಲಸಂಗಮದೇವಯ್ಯಾ , 
ನಿಮ್ಮ ಒಡೆತನಕ್ಕೆ ಕೇಡಿಲ್ಲವಾಗಿ , ಎನ್ನ ತೊತ್ತುತನಕ್ಕೆ ಕೇಡಿಲ್ಲ . 


11೩೫೪|| 


೩೫೫ 
ಕೈಯ ಬೋಹರಿಗೆ, ಮಂಡೆಯ ಮೇಲೆ ಸಿಂಬೆ, 
ಸಿಂಬಕನ ಮನೆಯ ಮಗ ನಾನಯ್ಯಾ , 
ಕೂಡಲಸಂಗಮದೇವರ ಮಂಚದ ಕೊಡೇರಿ ಬಂದ 
ತೊತ್ತಿನ ಮಗ ನಾನಯ್ಯಾ . 


||೩೫೫ || 


೩೫೬ 


ಅರಸರ ಮನೆಯಲ್ಲಿ ಅರಸಿಯಾಗಿಪ್ಪುದರಿಂದ, 
ಭಕ್ತರ ಮನೆಯ ತೊತ್ತಾಗಿಪ್ಪುದು ಕರ ಲೇಸಯ್ಯಾ . 


ಬಸವಣ್ಣನವರ ವಚನಗಳು 


'ತಾರ್‌ ಅಗ್ನವಣಿ, ನೀಡ್‌ ಪತ್ತೆಯ, 
ಲಿಂಗಕ್ಕೆ ಬೋನವ ಹಿಡಿ ' ಎಂಬರು. 
'ಕೂಡಲಸಂಗನ ಮಹಾಮನೆಯಲ್ಲು 
ಒಕ್ಕುದನುಣ್ ತೊತ್ತೇ ' ಎಂಬರು. 


11೩೫೬ || 


೩೫೭ 
ಆನು ನಿಮ್ಮ ಶರಣರಿಗೆ, ಮಂಡೆಯ ಬೋಳಿಸಿಕೊಂಡು 
ಗಂಡುಸೊತ್ತಾದೆನಯ್ಯಾ . 
ಕೂಡಲಸಂಗಮದೇವಯ್ಯಾ , ನಿಮ್ಮ ಶರಣರಿಗೆ. 


11೩೫೬ll 


೩೫೮ 
ಅನುದಿನ ಮನಮುಟ್ಟಿ ಧನ್ಯನಯ್ಯಾ , ದಮ್ಮಯ್ಯಾ! ದಮ್ಮಯ್ಯಾ! 
ನಿಮ್ಮ ಧರ್ಮದ ಕವಿಲೆಯಾನಯ್ಯಾ . 
ಕೂಡಲಸಂಗಮದೇವಯ್ಯಾ , 
ನಿಮ್ಮ ಶರಣರ ಮನೆಯ ಮಗ ನಾನಯ್ಯಾ , 


11೩೫೮|| 


೩೫೯ 
ಕಾಮವ ತೊರೆದಾತ, ಹೇಮವ ಜರೆದಾತ, 
ಭಾನುವಿನ ಉದಯಕ್ಕೆ ಒಳಗಾಗದ ಶರಣನು . 
ಆಗಳೂ ನಿಮ್ಮ ಮಾಣದೆ ನೆನೆವರ ಮನೆಯಲು ಶ್ವಾನನಾಗಿರಿಸು , 
ಮಹಾದಾನಿ ಕೂಡಲಸಂಗಮದೇವಾ. 


|| ೩೫೯|| 


೩೬೦ 
ಮೇಲಾಗಲೊಲ್ಲೆನು ಕೀಳಾಗಲಲ್ಲದೆ, 
ಕೀಳಿಂಗಲ್ಲದೆ ಹಯನು ಕರೆವುದೆ ? 
ಮೇಲಾಗಿ ನರಕದಲೋಲಾಡಲಾರೆನು. 
ನಿಮ್ಮ ಶರಣರ ಪಾದಕ್ಕೆ ಕೀಳಾಗಿರಿಸು , 
ಮಹಾದಾನಿ ಕೂಡಲಸಂಗಮದೇವಾ. 


||೩೬OID 


೩೬೧ 
ಬ್ರಹ್ಮಪದವಿಯನೊಲ್ಲೆ , ವಿಷ್ಣು ಪದವಿಯನೊಲ್ಲೆ , 
ರುದ್ರಪದವಿಯನೊಲ್ಲೆ . 


ಭಕ್ತಸ್ಥಲ 


ನಾನು ಮತ್ತಾವ ಪದವಿಯನೊಲ್ಲೆನಯ್ಯಾ , 
ಕೂಡಲಸಂಗಮದೇವಾ, ನಿಮ್ಮ ಸದ್ಭಕ್ತರ 
ಪಾದವನರಿದಿಪ್ಪ ಮಹಾಪದವಿಯ ಕರುಣಿಸಯ್ಯಾ . 


11೩೬೧II 


೩೬೨ 
ಕಾಗೆ ವಿಷ್ಟಿಸುವ ಹೊನ್ನಕಳಸವಹುದರಿಂದ 
ಒಡೆಯರು ಜೋರೈಸುವ ಚಮ್ಮಾವುಗೆಯ ಮಾಡಯ್ಯಾ , 
ಅಯ್ಯಾ ನಿಮ್ಮ ಶರಣರ ಪಾದಕ್ಕೆ ಚಮ್ಮಾವುಗೆಯ ಮಾಡಯ್ಯಾ . 
ಕರ್ಮಾವಲಂಬಿನಃ ಕೇಚಿತ್ ಕೇಚಿತ್ ಜ್ಞಾನಾವಲಂಬಿನಃ | 
ವಯಂ ತು ಶಿವಭಕ್ತಾನಾಂ ಪಾದರಕ್ಷಾವಲಂಬಿನ ಃ || 
ಕೂಡಲಸಂಗಮದೇವಾ, 
ನಿಮ್ಮ ಸೆರಗೊಡ್ಡಿ ಬೇಡುವುದೊಂದೇ ವರವ ಕರುಣಿಸಯ್ಯಾ . 


D0. 


11೩೬೨|| 


೩೬೩ 
ಆವಾವ ಭಾವದಲ್ಲಿ ಮಾಡಿ ಕೂಡಿಹೆನೆಂಬವರ 
ಬಾಗಿಲ ತೋರಯ್ಯಾ , 
ತನುವನೊಪ್ಪಿಸಿದವರ, ಮನವನೊಪ್ಪಿಸಿದವರ, ಧನವನೊಪ್ಪಿಸಿದವರ 
ಬಾಗಿಲ ತೋರಯ್ಯಾ . 
ಇವೆಲ್ಲವನೊಪ್ಪಿಸಿ ಜಂಗಮವೆನ್ನವರೆನ್ನವರೆಂಬವರ 
ಕೆರಹ ಹೊತ್ತಿರಿಸೆನ್ನನು, ಕೂಡಲಸಂಗಮದೇವಾ. 


1೩೬೩|| 


೩೬೪ 
ಆಯತ, ಸ್ವಾಯತದನುಭಾವವ ನಾನೆತ್ತ ಬಲ್ಲೆನು ? 
ಲಿಂಗ ಜಂಗಮಕ್ಕೆ ಮಾಡಿ ನೀಡುವ 
ಅಚ್ಚ ಶರಣರ ಮನೆಯಲು ನೃತ್ಯನಾಗಿಪ್ಪೆನಯ್ಯಾ . 
ಇದು ಕಾರಣ ಕೂಡಲಸಂಗನ ಶರಣರಲ್ಲದೆ ಅನ್ಯವನರಿಯೆನಾಗಿ , 


11೩೬೪|| 


೩೬೫ 
ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, 
ಅಂಬುಜಕೆ ಭಾನುವಿನ ಉದಯದ ಚಿಂತೆ , 
ಭ್ರಮರಂಗೆ ಪರಿಮಳದ ಬಂಡುಂಬ ಚಿಂತೆ , 
ಎನಗೆ ನಮ್ಮ ಕೂಡಲಸಂಗನ ಶರಣರ ನೆನೆವುದೆ ಚಿಂತೆ. 


|| ೩೬೫11 


ಬಸವಣ್ಣನವರ ವಚನಗಳು 


೩೬೬ 
ಹೊಲಬುಗೆಟ್ಟ ಶಿಶು ತನ್ನ ತಾಯ ಬಯಸುವಂತೆ , 
ಬಳಿದಪ್ಪಿದ ಪಶು ತನ್ನ ಹಿಂಡನರಸುವಂತೆ, 
ಬಯಸುತ್ತಿರ್ದೆನಯ್ಯಾ ನಿಮ್ಮ ಶರಣರ ಬರವನು. 
ಬಯಸುತ್ತಿರ್ದೆನಯಾ ನಿಮ್ಮ ಭಕ್ತರ ಬರವನು. 
ದಿನಕರನುದಯಕ್ಕೆ ಕಮಳ ವಿಕಸಿತವಾದಂತೆ 
ಎನಗೆ ನಿಮ್ಮ ಶರಣರ ಬರವು, ಕೂಡಲಸಂಗಮದೇವಾ. 


11೩೬೬|| 


೩೬೭ 
ಸೂರ್ಯನ ಉದಯ ತಾವರೆಗೆ ಜೀವಾಳ , 
ಚಂದ್ರಮನುದಯ ನೆಯ್ದಿಲೆಗೆ ಜೀವಾಳ . 
ಕೂಪರ ಠಾವಿನಲ್ಲಿ ಕೂಟ ಜೀವಾಳವಯ್ಯಾ , 
ಒಲಿದ ಠಾವಿನಲ್ಲಿ ನೋಟ ಜೀವಾಳವಯ್ಯಾ . 
ಕೂಡಲಸಂಗನ ಶರಣರ 
ಬರವೆನಗೆ ಪ್ರಾಣ ಜೀವಾಳವಯಾ . 


|| ೩೬೭|| 


೩೬೮ 
ಜಲವ ತಪ್ಪಿದ ಮತ್ಮ ಬದುಕುವುದೇ ಸೋಜಿಗ, 
ಗಣತಿಂತಿಣಿಯೊಳಗಿರಿಸೆನ್ನ ಲಿಂಗವೆ. 
ಶಿವ ಶಿವಾ, ಕೂಡಲಸಂಗಮದೇವಾ, 
ಸೆರಗೊಡ್ಡಿ ಬೇಡುವೆನು. 


11೩೬೮|| 


೩೬೯ 
ಅಯ್ಯಾ , ನಿಮ್ಮ ಮಹಾವ್ರತಿಗಳನಗಲಿ ಬದುಕಲಾರೆನು. 
ಶಿವಧೋ ಶಿವಧೋ ! ಕಂಗಳಶುಗಳಲ್ಲಿ ಮುಂದುಗಾಣೆನು. 
ಲಿಂಗಸಂಗಿಗಳನಗಲಿ ಆನೆಂತು ಬದುಕುವೆ, 
ಕೂಡಲಸಂಗಮದೇವಾ. 


11೩೬೯|| 


೩೭೦ 
ಜಜ್ಜನೆ ಜರಿದೆನು, ಜಜ್ಜನೆ ಜರಿದೆನು, ಜಜ್ಜನೆ ಜರಿದೆ ನೋಡಯ್ಯಾ , 
ಬಿಬ್ಬನೆ ಬಿರಿದೆನು , ಬಿಬ್ಬನೆ ಬಿರಿದೆನು, ಬಿಬ್ಬನೆ ಬಿರಿದೆ ನೋಡಯ್ಯಾ . 


ಭಕ್ತಸ್ಥಲ 


ನಾನೊಬ್ಬನೆ ಉಳಿದೆನು, ನಾನೊಬ್ಬನೆ ಉಳಿದೆನು, 
ನಾನೊಬ್ಬನೆ ಉಳಿದೆ ನೋಡಯ್ಯಾ . 
ಕೂಡಲಸಂಗಮದೇವಾ, ನಿಮ್ಮ ಶರಣರನಗಲಿದ ಕಾರಣ. 


11೩೭OIL 


೩೭೧ 
ಕಂಡರೆ ಮನೋಹರವಯ್ಯಾ , ಕಾಣದಿದ್ದರೆ ಅವಸ್ಥೆ ನೋಡಯ್ಯಾ. 
ಹಗಲಿರುಳಹುದು, ಇರುಳು ಹಗಲಹುದು. 
ಎಂತದನು ಆಳವಾಡಿ ಕಳೆವೆನು ? 
ಒಂದು ಜುಗ ಮೇಲೆ ಕೆಡೆದಂತೆ ಇಹುದು. 
ಕೂಡಲಸಂಗನ ಶರಣರನಗಲುವ ದಾವತಿಯಿಂದ 
ಮರಣವೇ ಲೇಸು ಕಂಡಯ್ಯಾ . 


11೩೭೧II 


೩೭೨ 
ಅಂಗೈ ತಿಂದುದೆನ್ನ , ಕಂಗಳು ಕೆತ್ತಿಹವಯ್ಯಾ , 
ಬಂದಹರಯ್ಯಾ ಪುರಾತರೆನ್ನ ಮನೆಗೆ, 
ಬಂದಹರಯ್ಯಾ ಶರಣರೆನ್ನ ಮನೆಗೆ. 
ಕಂಡ ಕನಸು ದಿಟವಾಗಿ ಜಂಗಮ ಮನೆಗೆ ಬಂದರೆ , 
ಶಿವಾರ್ಚನೆಯ ಮಾಡುವೆ, 
ಕೂಡಲಸಂಗಮದೇವಯ್ಯಾ , ನಿಮ್ಮ ಮುಂದೆ. 


11೩೭೨|| 


೩೭೩ 


ಲಿಂಗವ ಪೂಜಿಸುತ್ತ ಜಂಗಮದ ಮುಖವ ನೋಡುತ್ತಿಪ್ಪ 
ಸುಖವ ಕೊಡು, ಕಂಡಾ ಲಿಂಗವೆ , 
ಪರಮಸುಖವ ಕೊಡು, ಕಂಡಾ ಲಿಂಗವೆ . 
ಕೂಡಲಸಂಗಮದೇವಾ, ಇದೇ ವರವ ನಿಮ್ಮಲ್ಲಿ ಬೇಡುವೆ. 


11೩೭೩|| 


೩೭೪ 


ಮನೆದೈವ, ಕುಲದೈವ ಎನಗೆ ನಿಮ್ಮವರಯ್ಯಾ . 
ತನು ಮೀಸಲು, ಮನ ಮೀಸಲು, ನಯನ ಮೀಸಲು ಎನ್ನ , 
ಕೂಡಲಸಂಗಮದೇವಾ, ನಿಮ್ಮ ಶರಣರಿಗೆ. 


|| ೩೭೪|| 


೯೦ 


ಬಸವಣ್ಣನವರ ವಚನಗಳು 


೩೭೫ 


ಗಿಳಿಯ ಹಂಜರವಿಕ್ಕಿ , ಸೊಡರಿಂಗೆಣ್ಣೆಯನೆರೆದು, ಬತ್ತಿಯನಿಕ್ಕಿ 
ಬರವ ಹಾರುತ್ತಿದ್ದೆನೆಲೆಗಟ್ಬಾ . . 
ತರಗೆಲೆ ಗಿರಿಕೆಂದಡೆ ಹೊರಗನಾಲಿಸುವೆ; 
ಅಗಲಿದೆನೆಂದೆನ್ನ ಮನ ಧಿಗಿಲೆಂದಿತ್ತೆಲೆಗಟ್ಬಾ . . 
ಕೂಡಲಸಂಗಮದೇವನ ಶರಣರು ಬಂದು , ಬಾಗಿಲ ಮುಂದೆ ನಿಂದು 
`ಶಿವಾ' ಎಂದಡೆ, ಸಂತೋಷ ಪಟ್ಟೆನೆಲೆಗಟ್ಬಾ . 


11೩೭೫II 


೩೭೬ 


ಅಡವಿಯಲೊಬ್ಬ ಕಡು ನೀರಡಿಸಿ, 
ಎಡೆಯಲ್ಲಿ ನೀರ ಕಂಡಂತಾಯಿತ್ತಯ್ಯಾ . 
ಕುರುಡ ಕಣ್ಣ ಪಡೆದಂತೆ, 
ಬಡವ ನಿಧಾನವ ಹಡೆದಂತಾಯಿತ್ತಯ್ಯಾ . 
ನಮ್ಮ ಕೂಡಲಸಂಗನ ಶರಣರ ಬರವೆನ್ನ ಪ್ರಾಣ ಕಂಡಯ್ಯಾ . 


11೩೭೬ || 


೩೭೭ 


ಇಂದೆನ್ನ ಮನೆಗೆ ಪ್ರಮಥರು ಬಂದಾರೆಂದು 
ಗುಡಿ ತೋರಣವ ಕಟ್ಟಿ , ಷಡುಸಮ್ಮಾರ್ಜನೆಯ ಮಾಡಿ, 
ರಂಗವಾಲಿಯನಿಕ್ಕಿ 'ಉಘ , ಚಾಂಗು ಭಲಾ' ಎಂದೆಂಬೆ . 
ಕೂಡಲಸಂಗನ ಶರಣರು 
ತಮ್ಮ ಒಕ್ಕುದನಿಕ್ಕಿ ಸಲಹುವರಾಗಿ, 


11೩೭೬II 


೩೭೮ 


ಸಸಿಯ ಮೇಲೆ ಸಾಗರವರಿದಂತಾಯಿತ್ತಯ್ಯಾ, ಎನ್ನ ಭಕ್ತಿ . 
ಆನಂದದಿಂದ ನಲಿನಲಿದಾಡುವೆನು. 
ಆನಂದದಿಂದ ಕುಣಿಕುಣಿದಾಡುವೆನು. 
ಕೂಡಲಸಂಗನ ಶರಣರು ಬಂದಡೆ, 
ಉಬ್ಬಿ , ಕೊಬ್ಬಿ, ಹರುಷದಲೋಲಾಡುವೆ. 


11೩೭೮|| 


ಭಕ್ತಸ್ಥಲ 


೩೭೯ 
ಮನ ಮನ ಬೆರಸಿದಲ್ಲಿ ತನು ಕರಗದಿದ್ದಡೆ, 
ಸೋಂಕಿನಲ್ಲಿ ಪುಳಕಂಗಳು ಹೊರಹೊಮ್ಮದಿದ್ದಡೆ, 
ಕಂಡಾಗಳಶ್ರುಜಲಂಗಳು ಸುರಿಯದಿದ್ದಡೆ, 
ನುಡಿವಲ್ಲಿ ಗದ್ಧ ದಂಗಳು ಪೊದಿದ್ದಡೆ, 
ಕೂಡಲಸಂಗಮದೇವರ ಭಕ್ತಿಗಿದು ಚಿಕ್ಕ ? 
ಎನ್ನಲ್ಲಿ ಇವಿಲ್ಲಾಗಿ, ಆನು ಡಂಬಕ ಕಾಣಿರೇ . 


11೩೭೯ || 


೩೮೦ 


ಅಷ್ಟವಿಧಾರ್ಚನೆ ಷೋಡಶೋಪಚಾರಂಗಳನು, 
ಅರಸರಿಯದ ಬಿಟ್ಟಿ ಮಾಡುವೆನು . 
ಎನ್ನ ತಾಗಿದ ಸುಖವ ಜಂಗಮಕ್ಕರ್ಪಿಸಲರಿಯದ ಉಪಚಾರಿಯಾನು . 
ಸ್ಥಾವರ ಜಂಗಮವನರಿಯದ ಪೂಜಕ ನಾನು. 
ಮತ್ತೆ ನಾಚದೇ ಕೂಡಲಸಂಗಮದೇವಯ್ಯಾ , 
ಜಂಗಮವೆನ್ನ ಪ್ರಾಣಲಿಂಗವೆಂಬೆನು. 


11೩೮OIL 


೩೮೧ . 


ಆವಗೆಯಲೊದಗಿದ ಕರ್ಪಿನಂತೆ, 
ಅಮೃತದೊಳಗಿರ್ದ ಸರ್ಪನ ತನುವಿನಂತೆ, 
ಇರ್ದೆನಯ್ಯಾ , ಹೊರಗೆ ನುಂಪಾಗಿ , 
ಸಿಂಹಕ್ಕೊಲಿದ ಮದಕರಿಯಂತೆ 
ಆನು ಜಂಗಮಕ್ಕೊಲಿದೆನಯ್ಯಾ , ಕೂಡಲಸಂಗಮದೇವಾ. 


1120011 


೩೮೨ 


ಸ್ಥಾವರ ಜಂಗಮ ಒಂದೆಯೆಂದು ಇದಿರ ನುಡಿದು ನಾನೆಡಹುತಿಪ್ಪೆ . 
ಸಹಜನಯ್ಯಾ, 
ಆನು ಸಮ್ಯಕ್ಕನಯ್ಯಾ. 
ಆನುಭಯಲಿಂಗಸಂಗಿಯೆಂಬೆನು , 
ಈ ನುಡಿ ಸುಡದಿಹುದೆ, ಕೂಡಲಸಂಗಮದೇವಾ ? 

||೩೮೨|| 


ಬಸವಣ್ಣನವರ ವಚನಗಳು 


೩೮೩ 
ಮಸಿಯನೇಸುಕಾಲ ಬೆಳಗಿದರೆ , ಬಿಳಿದಾಗಬಲ್ಲುದೆ ? 
ಕರ್ಮಸ್ಥಿತಿ ಬೆನ್ನ ಬಿಡದು. 
ಅನಂತಕೋಟಿ ಸನ್ಮಾನವ ಮಾಡಿದರೇನು ? 
ನಿಮಿಷದ ಉದಾಸೀನ ಕೆಡಿಸಿತ್ತು . 
ಕೂಡಲಸಂಗಮದೇವಾ 
ನಿಮ್ಮ ನಂಬಿಯೂ ನಂಬದ ಡಂಬಕ ನಾನಯ್ಯಾ . 


೩೮೩ || 


೩೮೪ 


ಎಳ್ಳಿಲ್ಲದ ಗಾಣವನಾಡಿದ ಎತ್ತಿನಂತಾಯಿತ್ತೆನ್ನ ಭಕ್ತಿ . 
ಉಪ್ಪ ಅಪ್ಪುವಿನಲ್ಲಿ ಅದ್ದಿ ಮೆಲಿದಂತಾಯಿತ್ತೆನ್ನ ಭಕ್ತಿ , 
ಕೂಡಲಸಂಗಮದೇವಾ, 
ಆನು ಮಾಡದೆನೆಂಬ ಕಿಚ್ಚು ಸಾಲದೆ ? 


|| ೩೮೪|| 


೩೮೫ 
ಅಷ್ಟವಿಧಾರ್ಚನೆ ಷೋಡಶೋಪಚಾರವ 
ಮಾಡುವ ಹಮ್ಮಿನಲ್ಲಿ ಬೆಂದೆನಯ್ಯಾ . 
ಲಿಂಗವೆಂದರಿಯದೆ, ಜಂಗಮವೆಂದರಿಯದೆ, 
ಪ್ರಸಾದವೆಂದರಿಯದೆ ಆನು ಬೆಂದೆನಯ್ಯಾ . 
ಕೂಡಲಸಂಗಮದೇವಾ, ಆನು ಮಾಡುವುದೆಲ್ಲವೂ 
ಉಪಚಾರವೆಯಾ . 


11೩೮೫|| 


೩೮೬ 
ಎನ್ನಲ್ಲಿ ಭಕ್ತಿ ಸಾಸವೆಯ ಷಡ್ಯಾಗದನಿತಿಲ್ಲ . 
ಎನ್ನ ಭಕ್ತನೆಂಬರು , ಎನ್ನ ಸಮಯಾಚಾರಿಯೆಂಬರು 
ನಾನೇನು ಪಾಪವ ಮಾಡಿದೆನೊ . 
ಬೆಳೆಯದ ಮುನ್ನ ವೆ ಕೊಯ್ದರೆ ? ಹೇಳಯ್ಯಾ . 
ಇರಿಯದ ವೀರ, ಇಲ್ಲದ ಸೊಬಗು ! 
ಎಲ್ಲಾ ಒಡೆಯರೂ ಏರಿಸಿ ನುಡಿವರು, 
ಎನಗಿದು ವಿಧಿಯೆ , ಕೂಡಲಸಂಗಮದೇವಾ. 


11೩೮೬ || 


ಭಕ್ತಸ್ಥಲ 


262 


ಎನ್ನವರೊಲಿದು ಹೊನ್ನ ಶೂಲದಲ್ಲಿ ಕ್ಕಿದರೆನ್ನ ಹೊಗಳಿ, ಹೊಗಳಿ , 
ಎನ್ನ ಹೊಗಳತೆ ಎನ್ನ ನಿಮ್ಮೆಗೊಂಡಿತ್ತಲ್ಲಾ 
ಅಯ್ಯೋ , ನೊಂದೆನು, ಸೈರಿಸಲಾರೆನು ! 
ಅಯ್ಯಾ , ನಿಮ್ಮ ಮನ್ನಣೆಯ ಮಸೆದಲಗಾಗಿ ತಾಗಿತ್ತಲ್ಲಾ 
ಅಯೋ ನೊಂದೆನು , ಸೈರಿಸಲಾರೆನು . 
ಕೂಡಲಸಂಗಮದೇವಾ, 
ನೀನೆನಗೆ ಒಳ್ಳಿದನಾದಡೆ 
ಎನ್ನ ಹೊಗಳತೆಗಡ್ಡ ಬಾರಾ, ಧರ್ಮಿ ! 


11೩೮೭|| 


೩೮೮ 
ಎನ್ನವರೆನಗೊಲಿದು ಹೊನ್ನಶೂಲವನಿಕ್ಕಿದರಯ್ಯಾ . 
ಅಹಂಕಾರಪೂರಾಯ ಘಾಯದಲ್ಲಿ 
ಆನೆಂತು ಬದುಕುವೆನೆಂತು ಜೀವಿಸುವೆ ? 
ಜಂಗಮವಾಗಿ ಬಂದು ಜರೆದು, ಸೂಲವನಳುಹಿ, 
ಪ್ರಸಾದದ ಮದ್ದ ನಿಕ್ಕಿ , 
ಸಲಹು ಕೂಡಲಸಂಗಮದೇವಾ. 


11೩೮೮|| 


೩೮೯ 


ಎಡದ ಕೈಯಲು ಹಾಲ ಬಟ್ಟಲು, ಬಲದ ಕೈಯಲು ಓಜುಗಟ್ಟಿಗೆ, 
ಆವಾಗ ಬಂದಾನೆಮ್ಮಯ್ಯ , 
ಬಡಿದು ಹಾಲ ಕುಡಿಸುವ ತಂದೆ. 
ದಂಡಕ್ಷೀರಧ್ವಯಂ ಹಸ್ತೆ ಜಂಗಮೋ ಭಕ್ತಿಮಂದಿರಂ | | 
ಅತಿಭಕ್ಕಾ ಲಿಂಗತುಪ್ಪಿರಪಹಾಸ್ಮಾದ್ಯಮದಂಡನಮ್ || 
ಎಂದುದಾಗಿ, ಕೂಡಲಸಂಗಮದೇವಯ್ಯ , ತಾನೆ 
ಭಕ್ತಿಯ ಪಥವ ತೋರುವ ತಂದೆ . 

|| ೩೮೯ || 


೩೯೦ 
ಎನ್ನ ಆಪತ್ತು , ಸುಖ - ದುಃಖವನಿನ್ನಾರಿಗೆ ಹೇಳುವೆ ? 
ಶರಣಸ್ಥಲದವರಿಗೆ ಹೇಳಿದಡೆ ಮಚ್ಚರ ! 
ಸವತಿ- ಸಕ್ಕರೆ, ಬೇವು- ಬೆಲ್ಲ ಉಂಟೆ ? ಇನ್ನಾರಿಗೆ ಹೇಳುವೆ ? 


ಬಸವಣ್ಣನವರ ವಚನಗಳು 


ಕೂಡಲಸಂಗಮದೇವಾ, ಜಂಗಮವಾಗಿ ಬಂದು 
ಎನ್ನ ಮನದ ಸೂತಕವ ಕಳೆಯಾ. 


11೩೯Oll 


೩೯೧ 
ನಾನಾಸ್ಸಾನಂಗಳಲ್ಲಿ ಬಂದು ಕುಳ್ಳಿರ್ದುದು ತೆರಳುವುದೆ, ಅಯ್ಯಾ ; 
ಉಭಯಕುಳಕ್ಕಲ್ಲದೆ ತೆರಳದು. 
ಬೀದಿಯಲ್ಲಿ ಬಿದ್ದ ಶಿಶುವನು 
ಹೆತ್ತ ತಾಯಿ ಹತ್ತಿರ ಬಂದು ಎತ್ತುವಂತೆ, 
ಎನ್ನ ನಾರು ಜನ್ಮಕ್ಕೆ ತಂದು ಅಘೋರನರಕದಲ್ಲಿಕ್ಕಿದುದ ನಾನು ಬಲ್ಲೆ . 
ಕೂಡಲಸಂಗಮದೇವಾ ನಿಮ್ಮ ಹಂಗೇನು ? ಹರಿಯೇನು ? 
ಉಭಯ ಲಿಂಗ ಜಂಗಮದ ಮೊರೆಹೊಕ್ಕು ಬದುಕಿದೆನು. | ೩೯೧ | 


೩೯೨ 


ಅಯ್ಯಾ , ನಿಮ್ಮ ದೇವರೆಂದು ನಂಬಿ ಪೂಜಿಸಲಾಗದಯ್ಯಾ : 
ಮೀನಜ , ರೋಮಜ ಮಹಾಮುನಿಗಳ 
ಲಯವ ಮಾಡುವುದ ನಾ ಬಲ್ಲೆನಾಗಿ, 
ಅಯ್ಯಾ ನಿಮ್ಮ ದೇವರೆಂದು ನಂಬಿ ಪೂಜಿಸಲಾಗದಯ್ಯಾ : 
ನವಕೋಟಿಬ್ರಹ್ಮರಿಗೆ 
ಪ್ರಳಯವ ಮಾಡುವುದ ನಾ ಬಲ್ಲೆನಾಗಿ, 
ಅಯ್ಯಾ , ನಿಮ್ಮ ದೇವರೆಂದು ನಂಬಿ ಪೂಜಿಸಲಾಗದಯ್ಯಾ : 
ದಶಕೋಟಿ ನಾರಾಯಣರಿಗೆ 
ಮರಣವ ಮಾಡುವುದ ನಾ ಬಲ್ಲೆನಾಗಿ, 
ಅಯ್ಯಾ , ನಿಮ್ಮ ದೇವರೆಂದು ನಂಬಿ ಪೂಜಿಸಲಾಗದಯ್ಯಾ : 
ಅನಂತಕೋಟಿರುದ್ರರಿಗೆ 
ಲಯವ ಮಾಡುವುದ ನಾ ಬಲ್ಲೆನಾಗಿ, 
ಅಯ್ಯಾ , ನಿಮ್ಮ ದೇವರೆಂದು ನಂಬಿ ಪೂಜಿಸಲಾಗದಯ್ಯಾ : 
ಎನ್ನನೇಳೇಳು ಭವಕ್ಕೆ ತಂದಲ್ಲಿ , 
ಆನುಭಯಲಿಂಗಜಂಗಮದ ಮೊರೆಹೊಕ್ಕು 
ಭವಂ ನಾಸ್ತಿಯಾಗಿ ಬದುಕಿದೆನಯ್ಯಾ , 
ಕೂಡಲಸಂಗಮದೇವಾ. 


||೩೨|| 


೯ 


. 


ಭಕ್ತಸ್ಥಲ 


೩೯೩ 


ಲಿಂಗದರ್ಶನ ಕರಮುಟ್ಟಿ , ಜಂಗಮದರ್ಶನ ಶಿರಮುಟ್ಟಿ , 
ಆವುದ ಘನವೆಂಬೆ, ಆವುದ ಕಿರಿದೆಂಬೆ ? 
ತಾಳಸಂಪುಟಕ್ಕೆ ಬಾರದ ಘನವ ಅರ್ಪಿಸ ಹೋದಡೆ, 
ಅರ್ಪಣ ಮುನ್ನವೆ ಇಲ್ಲ , ಗಮನ ನಿರ್ಗಮನವಾಯಿತ್ತು . 
ಈ ಉಭಯ ಭೇದವನರಿಯರಾಗಿ , 
ಜಂಗಮವೇ ಲಿಂಗ ಕೂಡಲಸಂಗಮದೇವಾ. 


||೩೯೩|| 


೩೯೪ 


ಶಿವಭಕ್ತರೆ ಅಧಿಕರು ನೋಡಯ್ಯಾ , 
ಇದಕ್ಕೆ ಅಧಿಕವಾಗಿ ಜಂಗಮವ ಕಂಡೆ. 
ಈ ದ್ವಿವಿಧವನೊಂದೆ ಎಂದು ನಂಬಿದೆ, 
ಕೂಡಲಸಂಗಮದೇವಾ. 


||೩೯೪|| 


೩೯೫ 
ಕೃತಯುಗದಲ್ಲಿ ಕೇತಾರವೆಂಬ ಮೂಲಸ್ಥಾನ, 
ತ್ರೇತಾಯುಗದಲ್ಲಿ ವಾರಣಾಸಿಯೆಂಬ ಮೂಲಸ್ಥಾನ, 
ದ್ವಾಪರದಲ್ಲಿ ವಿರೂಪಾಕ್ಷನೆಂಬ ಮೂಲಸ್ಥಾನ, 
ಕಲಿಯುಗದಲ್ಲಿ ಪರ್ವತವೆಂಬ ಮೂಲಸ್ಥಾನ 
ಈ ನಾಲ್ಕು ಮೂಲಸ್ಥಾನ. 
ನಾನಾ ಸ್ನಾನವ ಮುಟ್ಟದೆ ಜಂಗಮವೆ ಲಿಂಗವೆಂದು ನಂಬಿದೆ, 
ಕೂಡಲಸಂಗಮದೇವಾ. 


||೩೯೫II 


೩೯೬ 


ಭಕ್ಕದೇಹಿಕನಪ್ಪ ದೇವನು ಸದ್ಭಕ್ತರ ಬಳಿಯಲ್ಲಿ ಬಪ್ಪನಾಗಿ , 
ಆಳ ನು ಬರಲಾಳು ಮಂಚದ ಮೇಲಿಪುದು ಗುಣವೇ ? ಹೇಳಾ. 
ಕೂಡಲಸಂಗಮದೇವಾ, 
ಜಂಗಮರೂಪಾಗಿ ಸಂಗಯ್ಯ ಬಂದಾನೆಂದು 
ಎಂದೆಂದೂ ನಾನು ಮಂಚವನೇರದ ಭಾಷೆ. 


11೩೯೬ || 


5 


ಬಸವಣ್ಣನವರ ವಚನಗಳು 


೩೯೭ 


ಜಂಗಮದ ಸನ್ನಿಧಿಯಲ್ಲಿ ವಾಹನವನೇರಲಮ್ಮೆ : 
ಏರಿದರೆ ಭವ ಹಿಂಗದು. 
ಏನು ಕಾರಣ : ಮುಂದೆ ಸೂಲವನೇರುವ ಪ್ರಾಪ್ತಿಯುಂಟಾದ ಕಾರಣ, 
ಜಂಗಮ ಬರಲಾಸನದಲ್ಲಿ ಇರಲಮ್ಮೆ : 
ಇದ್ದರೆ ಭವ ಹಿಂಗದು. 
ಏನು ಕಾರಣ : ಮುಂದೆ ಕಾಯ್ತ ಇಟ್ಟಿಗೆಯ ಮೇಲೆ 
ಕುಳ್ಳಿರುವ ಪ್ರಾಪ್ತಿಯುಂಟಾದ ಕಾರಣ. 
ಜಂಗಮದ ಮುಂದೆ ದಿಟ್ಟತನದಲ್ಲಿ ಬೆರೆತು ನಿಂದಿರಲಮ್ಮೆನು : 
ನಿಂದಡೆ ಭವ ಹಿಂಗದಾಗಿ, 
ಏನು ಕಾರಣ : ಮುಂದೆ ಹೆಡಗುಡಿಯ ಕಟ್ಟಿ 
ಕುಳ್ಳಿರಿಸುವ ಪ್ರಾಪ್ತಿಯುಂಟಾದ ಕಾರಣ. 
ಇಂತೀ ಬಾಧೆ ಭವಂಗಳಿಗಂಜುವೆನಯ್ಯಾ . 
ನಿಮ್ಮವರ ಸುಳುಹು ನೀವೆಂದೇ ಭಾವಿಸಿ , 
ತೊತ್ತು - ನೃತ್ಯನಾಗಿಪ್ಪೆನಯ್ಯಾ , ಕೂಡಲಸಂಗಮದೇವಾ. 

11೩೯೭|| 


೩೯೮ 


ಜಂಗಮವಿರಹಿತ ಲಿಂಗಾರ್ಚನೆ : ಓಡ ಬಿಲಲೆರೆದ ಜಲದಂತೆ. 
ಜಂಗಮಸನ್ನಿಹಿತ ಲಿಂಗಾರ್ಚನೆ : ಇದೆ ಭಕ್ತಿಗೆ ಪಥವಯ್ಯಾ . 
ಜಂಗಮಪ್ರಸಾದಭೋಗೋಪಭೋಗವು : ಎನಗಿದೇ ಲಿಂಗಾರ್ಚನೆ. 
ಬೇರೆ ಮತ್ತೊಂದನರಿದೆನಾದಡೆ, 
ಕೂಡಲಸಂಗಮದೇವ ನರಕದಲ್ಲಿ ಕುವ. 


|| ೩೯೮|| 


೩೯೯ 
ಭಿತ್ತಿಯಿಲ್ಲದೆ ಬರೆಯಬಹುದೆ ಚಿತ್ತಾರವ ? 
ಬಿತ್ತಿ ಬೆಳೆಯಬಹುದೆ ಧರೆಯಿಲ್ಲದೆ ? 
ಜಂಗಮವಿಲ್ಲದೆ ಲಿಂಗಾರ್ಚನೆಯ ಮಾಡಬಹುದೆ ? 
ರೂಢೀಶ್ವರನ ಭೇದಿಸಬಹುದೆ ? ಒಡಲಿಲ್ಲ [ ದೆ]. 
ನಿರಾಳಕರ್ತೃ ಕೂಡಲಸಂಗಮದೇವ 
ಜಂಗಮಮುಖವಾದನಾಗಿ ಮತ್ತೊಂದನರಿಯೆನಯ್ಯಾ . 


11೩೯೯ || 


ಭಕ್ತಸ್ಥಲ 


೪೦೦ 
ಸಮಯೋಚಿತದಲ್ಲಿ ಲಿಂಗಾರ್ಚನೆಯ ಮಾಡುತಿಪ್ಪನಾ ಭಕ್ತನು. 
ಮಾಡಿದಡೆ ಮಾಡಲಿ , ಮಾಡಿದಡೆ ತಪ್ಪೇನು ? 
ಆ ಜಂಗಮದ ಶಬ್ದವ ಕೇಳಿ ಪ್ರಸಾದಕ್ಕೆ ಕೈದುಡುಕಿದಡೆ 
ಅದು ಪ್ರಸಾದವಲ್ಲ , ಕಿಲ್ಪಿಷ. 
ಆ ಸಮಯೋಚಿತದಲ್ಲಿ ಬಂದ ಜಂಗಮದ ಶಬ್ದವ ಕೇಳಿ 
ಪ್ರಸಾದಕ್ಕೆ ಕೈದೆಗೆದಡೆ, ಅದು ಲಿಂಗಕ್ಕೆ ಬೋನ. 
ಇದು ಕಾರಣ , ಕೂಡಲಸಂಗಮದೇವಾ, 
ಇಂತಪ್ಪ ಸದಾಚಾರಿಗಳನೆನಗೆ ತೋರಾ 


| ೪೦OID 


೪೦೧ 
ಉತ್ತಮ ಮಧ್ಯಮ ಕನಿಷ್ಟವೆಂದು, ಬಂದ ಜಂಗಮವನೆಂದೆನಾದಡೆ 
ನೊಂದೆನಯ್ಯಾ , ಬೆಂದೆಯಯ್ಯಾ , ಎನ್ನ ಕಿಚ್ಚು ಎನ್ನ ಸುಟ್ಟಿತ್ತು . 
ಸುಖಜಂಗಮ , ಸಾಮಾನ್ಯಜಂಗಮ ಉಂಟೆ, 
ಕೂಡಲಸಂಗಮದೇವಾ ? 


11೪೦OIL 


೪೦೨ 
ಲಾಂಛನವ ಕಂಡು ನಂಬುವೆ, ಅವರಂತರಂಗವ ನೀನೇ ಬಲ್ಲೆ . 
ತೊತ್ತಿಂಗೆ ತೊತ್ತುಗೆಲಸವಲ್ಲದೆ, ಅರಸರ ಸುದ್ದಿ ಎಮಗೇಕಯ್ಯಾ ? 
ರತ್ನ ಮೌಕ್ತಿಕದಚ್ಚು , 
ಕೂಡಲಸಂಗಮದೇವಾ ನಿಮ್ಮ ಶರಣರು. 


11೪೦೨|| 


೪೦೩ 


ಆರಾರ ಮನದಲ್ಲಿ ಏನೇನಿಹುದೆಂದರಿಯೆ . 
ಒಳ್ಳಿಹರೆಂದೆನಲಮ್ಮೆ , ಹೊಲ್ಲ ಹರೆಂದೆನಲಮ್ಮ , ಶಿವಭಕ್ತರಾದ ಕಾರಣ. 
ಜಂಗಮವೆ ಲಿಂಗ ಕೂಡಲಸಂಗಮದೇವಾ. 

11೪೦೩ || 


೪೦೪ 
ಸಂಗಸಹಿತ ಶರಣರು ಬಂದರೆ 
ನಂಬುವುದೆನ್ನ ಮನವು, ನಚ್ಚುವುದೆನ್ನ ಮನವು. 
ಹಾವು ನೇಣೆಂಬ ಭ್ರಾಂತುಳ್ಳನ್ನಕ್ಕ ನಾನು ಭಕ್ತನೆಂತಪ್ಪೇನು ? 


ಬಸವಣ್ಣನವರ ವಚನಗಳು 


ಅಂಗಲಿಂಗ ಸನ್ನಿಹಿತವಾಗಿ ಬಂದಡೆ, ಸಂಗ ನೀನೆಂದು, 
ಮತ್ತೆ ಮನದಲ್ಲಿ ಸಂದೇಹ ಹೊಳೆದಡೆ 
ಬೆಂದೆನಲ್ಲಾ ನಾನು , ಕೂಡಲಸಂಗಮದೇವಾ. 


. || ೪೦೪|| 


೪೦೫ 


ಕೆಂಡದಲ್ಲಿ ಟ್ಟಡೆ ಮೆಮ್ ಬೆಂದುದೆಂಬರು. 
ಕೊಂಡಿಟ್ಟವನ ಕೈ ಮುನ್ನ ವೆ ಬೆಂದೂದು. 
ನೊಂದೆ, ನಾನು ನೊಂದೆನಯ್ಯಾ . ಬೆಂದೆ , ನಾನು ಬೆಂದೆನಯ್ಯಾ . 
ಕೂಡಲಸಂಗನ ಶರಣರ ಕಂಡು ಕಾಣದಂತಿದ್ದಡೆ 
ಅಂದೇ ಬೆಂದೆನಯ್ಯಾ . 


|| ೪೦೫II 


೪೦೬ 


ಎಡದ ಕೈಯಲು ನಿಗಳವನಿಕ್ಕಿ 
ಬಲದ ಕೈಯ ಕಡಿದುಕೊಂಡಡೆ ನೋಯದಿಪ್ಪುದೆ ? - 
ಪ್ರಾಣವೊಂದಾಗಿ ದೇಹ ಬೇರಿಲ್ಲ . 
ಲಿಂಗವ ಪೂಜಿಸಿ ಜಂಗಮವನುದಾಸೀನವ ಮಾಡಿದಡೆ 
ಬೆಂದೆನಯ್ಯಾ ನಾನು, ಕೂಡಲಸಂಗಮದೇವಾ. 


II೪೦೬ || 


೪೦೭ 
ತನುವ ನೋಯಿಸಿ, ಮನವ ಬಳಲಿಸಿ , 
ನಿಮ್ಮ ಪಾದವಿಡಿದವರೊಳರೆ ? ಈ ನುಡಿ ಸುಡದಿಹುದೆ ? 
ಕೂಡಲಸಂಗಮದೇವಾ, 
ಶಿವಭಕ್ತರ ನೋವೇ ಅದು ಲಿಂಗದ ನೋವು. 


||೪೦೭|| 


೪೦೮ 


ಆತ್ಮ ಸ್ತುತಿ ಪರನಿಂದೆಯು ಕೇಳಿಸದಿರಯ್ಯಾ , ನಿಮ್ಮ ಧರ್ಮ 
ಆನು ಭಕ್ತನೆನ್ನಲ್ಲಿ ಲೇಸುಂಟೆಂದು ಪರಿಣಾಮಿಸಿದಡೆ 
ನಿಮಗಾನು ದ್ರೋಹಿಯಯ್ಯಾ. 
ಕೂಡಲಸಂಗಮದೇವಾ, 
ನಿಮ್ಮ ಶರಣರ ಲೇಸೇ ಎನ್ನ ಲೇಸಯ್ಯಾ . 


|| ೪೦೮|| 


ಭಕ್ತಸ್ಥಲ 


೪೦೯ 


ನಡೆಯಲರಿಯದೆ, ನುಡಿಯಲರಿಯದೆ 
ಲಿಂಗವ ಪೂಜಿಸಿ ಫಲವೇನು ? ಫಲವೇನು ? 
ಅವರ ದುಃಖವೆನ್ನ ದುಃಖ, ಅವರ ಸುಖವೆನ್ನ ಸುಖ . 
ಕೂಡಲಸಂಗನ ಶರಣರ ಮನನೊಂದಡೆ 
ಆನು ಬೆಂದೆನಯ್ಯಾ . 


|| ೪೦೯ || 


ဂဝ 


ಬಂಜೆ ಬೇನೆಯನರಿಯದಂತೆ 
ಒಬ್ಬರೊಂದ ನುಡಿವಿರಿ, ಕೇಳಿರಯ್ಯಾ , 
ಎನಗೆ ಆಯುಷ್ಯ ಭವಿಷ್ಯ , ಎನ್ನ ಭಕ್ತರು. 
ಎನಗೆ ಆಯುಷ್ಯ ಭವಿಷ್ಯ , ಎನ್ನ ಪ್ರಮಥರು ಕಂಡಯ್ಯಾ . 
ಕೂಡಲಸಂಗನ ಶರಣರು ಮುಖಲಿಂಗಿಗಳಯಾ . 


11೪೧OI1 


က 


ಬೇರೂರಲಿದ್ದು ಬಂದ ಜಂಗಮವೆ ಲಿಂಗವೆಂದು, 
ಮನೆಯಲಿದ್ದ ಜಂಗಮವನುದಾಸೀನವ ಮಾಡಿದಡೆ 
ನಾನು ಬೆಂದೆನಯ್ಯಾ . 
ಆನು ಬೆಂದ ಬೇಗೆಯನರಿಯೆ , ಕಾಣಾ 
ಕೂಡಲಸಂಗಮದೇವಾ. 


11೪೧೧|| 


೪೧೨ 
ಉಟ್ಟು -ತೊಟ್ಟು ಪೂಜ್ಯವಾಗಿ ಬಂದ ಜಂಗಮ ವಿಶೇಷವೆಂದು, 
ಕಂತೆ- ಬೊಂತೆಯ ಜಂಗಮ ಬಂದಡೆ ಹೀನವೆಂದು 
ಕಂಡೆನಾದಡೆ ಪಂಚಮಹಾಪಾತಕ . 
ಇದು ಕಾರಣ, ಅನ್ನ - ವಸ್ತ್ರ - ಧನ ಮಾಟದಲ್ಲಿ 
ಎರಡಾಗಿ ಕಂಡೆನಾದಡೆ ನರಕದಲ್ಲಿಕ್ಕುವ, 
ಕೂಡಲಸಂಗಮದೇವ. 


11೪೧೨|| 


೧00 


ಬಸವಣ್ಣನವರ ವಚನಗಳು 


ಅಡ್ಡ ದೊಡ್ಡ ನಾನಲ್ಲ ಯ್ಯಾ , ದೊಡ್ಡ ಬಸುರನಲ್ಲಯ್ಯಾ, 
ದೊಡ್ಡ ವರನಲ್ಲದೆ ನಿಮ್ಮ ಶರಣರು ಮನ್ನಿ ಸರಯ್ಯಾ . 
ಹಡೆದುಂಬ ಸೂಳೆಯಂತೆ ಧನವುಳ್ಳವರನರಸಿ ಅರಸಿ 
ಬೋಧಿಸಲು, ಪ್ರಾರ್ಥಿಸಲು ಮುನ್ನ ನಾನರಿಯೆನಯ್ಯಾ , 
ದೊಡ್ಡತನವೆನಗಿಲ್ಲಯ್ಯಾ, ಅಂಜುವೆನಂಜುವೆ ನಿಮ್ಮ ಪ್ರಮಥರಿಗೆ, 
ಅನಾಥ ನಾನಯ್ಯಾ , ಕೂಡಲಸಂಗಮದೇವಾ. 


11೪೧೩ || 


၀ဂ 


ಕುದುರೆ - ಸತ್ತಿಗೆಯವರ ಕಂಡಡೆ ಹೊರಳಿಬಿದ್ದು ಕಾಲಹಿಡಿವರು , 
ಬಡಭಕ್ತರು ಬಂದಡೆ 'ಎಡೆಯಿಲ್ಲ , ಅತ್ತ ಸನ್ನಿ ' ಎಂಬರು. 
ಎನ್ನೊಡೆಯ ಕೂಡಲಸಂಗಯ್ಯನವರ 
ತಡಗೆಡಹಿ ಮೂಗಕೊಯ್ಯದೆ ಮಾಬನೆ ? 


|| ೪೧೪|| 


೪೧೫ 


ದೂರದಿಂದ ಬಂದ ಜಂಗಮವನಯ್ಯಗಳೆಂದು, 
ಸಾರಿದ್ದ ಜಂಗಮವ ಪರಿಚಾರಕರೆಂಬ ಕೇಡಿಂಗೆ ಬೆರಗಾದೆನಯಾ . 
ಸಾರಿದ್ದವರು , ದೂರದವರೆಂದು ಬೇರೆ ಮಾಡಿ ಕಂಡಡೆ. 
ಕೂಡಲಸಂಗಮದೇವ ಸಿಂಗಾರದ ಮೂಗಕೊಯ್ಯದೆ ಮಾಬನೆ ? | ೪೧೫|| 


೪೧೬ 


ಹಿಡಿವೆಡೆಯನೆ ಕಾಸಿ ಹಿಡಿವ, 
ಕೈಬೆಂದು ಮಿಡುಮಿಡನೆ ಮಿಡುಕುವ, 
ಮರುಳ ಮಾನವನೇ 
ಬಡವರೆಂದೆನಬೇಡ ಲಾಂಛನಧಾರಿಯನು, 
ಕಡುಸ್ನೇಹದಿಂದವರ ಪೂಜೆಮಾಡುವುದು . 
ನಿಜವಡಗಿದ ರೂಪು, ನಿರ್ವಯಲಸ್ಥಾನ, 
ನಡೆಲಿಂಗ ಜಂಗಮ : ಕೂಡಲಸಂಗಮದೇವ. 


11೪೧೬ || 


ಭಕ್ತಸ್ಥಲ 


೧೦೧ 


೪೧೭ 


ಹಾಲ ಕಂದಲು, ತುಪ್ಪದ ಮಡಕೆಯ 
ಬೋಡು ಮುಕ್ಕೆನಬೇಡ. 
ಹಾಲು ಸಿಹಿ , ತುಪ್ಪ ಕಮ್ಮನೆ : ಲಿಂಗಕ್ಕೆ ಬೋನ. 
ಕೂಡಲಸಂಗನ ಶರಣರ 
ಅಂಗಹೀನರೆಂದಡೆ ನಾಯಕನರಕ . 


11೪೧೭II 


೪೧೮ 


ಆಚಾರವರಿಯಿರಿ, ವಿಚಾರವರಿಯಿರಿ 
ಜಂಗಮಸ್ಥಲ ಲಿಂಗ ಕಾಣಿರಯ್ಯಾ . 
ಜಾತಿಭೇದವಿಲ್ಲ , ಸೂತಕವಿಲ್ಲ , ಅಜಾತಂಗೆ ಕುಲವಿಲ್ಲ . 
ನುಡಿದಂತೆ ನಡೆಯದಿದ್ದಡೆ 
ಕೂಡಲಸಂಗಯ್ಯ ಮೆಚ್ಚ ಕಾಣಿರಯ್ಯಾ , 


|| ೪೧೮il 


೪೧೯ 


ಸ್ಥಾವರಭಕ್ತಂಗೆ ಸೀಮೆಯಲ್ಲದೆ 
ಘನಲಿಂಗಜಂಗಮಕ್ಕೆ ಸೀಮೆಯೆಲ್ಲಿಯದು ? 
ಅಂಬುಧಿಗೆ ಸೀಮೆಯಲ್ಲದೆ 
ಹರಿವ ನದಿಗೆ ಸೀಮೆಯೆಲ್ಲಿಯದು ? 
ಭಕ್ತಂಗೆ ಸೀಮೆಯಲ್ಲದೆ 
ಜಂಗಮಕ್ಕೆ ಸೀಮೆಯುಂಟೆ ? ಕೂಡಲಸಂಗಮದೇವಾ. 


- 11೪೧೯ || 


೪೨೦ 
ಎತ್ತಿಕೊಳ್ಳಲೇಕೆ, ಮಳುಹಲೇಕಯ್ಯಾ ? 
ಧರಧುರ ಭಕ್ತಿಯ ಮಾಡಲೇಕಯ್ಯಾ ? 
ನಿಂದಿಸಲೇಕೆ ಸ್ತುತಿಯಿಸಲೇಕೆ ? 
ಹೋಗಬಿಟ್ಟು ಜಂಗಮವ ಹಿಂದೆಯಾಡುವನ ಬಾಯಲ್ಲಿ 
ಮೆಟ್ಟಿ ಹುಡಿಹೊಯ್ಯದೆ ಮಾಬನೆ 
ಕೂಡಲಸಂಗಮದೇವ ? 


|| ೪೨OIL 


೧೦೨ 


ಬಸವಣ್ಣನವರ ವಚನಗಳು 


೪೨೧ 
ಮರಕ್ಕೆ ಬೇರು ಬಾಯಿಯೆಂದು ತಳಯಿಂಕೆ ನೀರನೆರೆದಡೆ 
ಮೇಲೆ ಪಲ್ಲವಿಸಿತ್ತು ನೋಡಾ. 
ಲಿಂಗದ ಬಾಯಿ ಜಂಗಮವೆಂದು ಪಡಿಪದಾರ್ಥವ ನೀಡಿದಡೆ 
ಮುಂದೆ ಸಕಳಾರ್ಥವನೀವನು . 
ಆ ಜಂಗಮವ ಹರನೆಂದು ಕಂಡು, ನರನೆಂದು ಭಾವಿಸಿದಡೆ 
ನರಕ ತಪ್ಪದು, ಕಾಣಾ ಕೂಡಲಸಂಗಮದೇವಾ. 


|| ೪೨೧II 


| ១១១ 
ಆರಾಧನೆಯ ಮಾಡಿದಡೆ ಅಮೃತದ ಬೆಳಸು, 
ವಿರೋಧಿಸಿದಡೆ ವಿಷದ ಬೆಳಸು , 
ಇದು ಕಾರಣ ಜಂಗಮಕ್ಕೆ ಅಂಜಲೇಬೇಕು. 
ಸ್ಥಾವರ ಜಂಗಮ ಒಂದೆಂದರಿದಡೆ 
ಕೂಡಲಸಂಗಮದೇವ ಶರಣಸನ್ನಿಹಿತ. 


|| ೪೨೨|| 


೪೨೩ 


ಹೊಸತಿಲ ಪೂಜಿಸಿ ಹೊಡವಂಟು ಹೋದ 
ಒಕ್ಕಲಿತಿಯಂತಾಯಿತ್ತೆನ್ನ ಭಕ್ತಿ , 
ಜಂಗಮವೆನ್ನೊಡೆಯರೆಂದು ಒಕ್ಕುದ ಕೊಂಡು 
ಉದಾಸೀನವ ಮಾಡಿದಡೆ , 
ಇಹಲೋಕಕ್ಕೆ ದೂರ, ಪರಲೋಕಕ್ಕೆ ದೂರ! 
ಕೂಡಲಸಂಗಮದೇವ ಅಘೋರನರಕದಲ್ಲಿಕ್ಕುವ. 


| ೪೨೩ || 


೪೨೪ 


ಲಿಂಗವ ಪೂಜಿಯ ಮಾಡಿ, ಜಂಗಮವ ಕಂಡು ಉದಾಸೀನವ ಮಾಡಿದಡೆ, 
ಆ ಲಿಂಗಪೂಜಕರಿಗೆ ಮಾಡಿದ, ಶಿವದೂತರ ದಂಡವೆಂಬುದ. 
ಲೋಕದ ಕರ್ಮಿಗಳಿಗೆ ಮಾಡಿದ, ಯಮದೂತರ ದಂಡವೆಂಬುದ. 
ಇದು ಕಾರಣ ಲಿಂಗ ಜಂಗಮವನೊಂದೆಂದರಿಯದವರ ಎನಗೆ 
ತೋರದಿರಯಾ , ಕೂಡಲಸಂಗಮದೇವಾ. 

|| ೪೨೪|| 


ಭಕ್ತಸ್ಥಲ 


೧೦೩ 


ಜಂಗಮನಿಂದೆಯ ಮಾಡಿ, ಲಿಂಗವ ಪೂಜಿಸುವ ಭಕ್ತನ ಅಂಗವಣಿಯೆಂತೊ ? 
ಶಿವಾ ಶಿವಾ, ನಿಂದಿಸುವ ಪೂಜಿಸುವ ಪಾತಕವಿದ ಕೇಳಲಾಗದು . 
ಗುರುವಿನ ಗುರು ಜಂಗಮ 
ಇಂತೆಂದುದು ಕೂಡಲಸಂಗನ ವಚನ . 

|| ೪೨೫|| 


೪೨೬ 
ಅರಸನ ಕಂಡು ತನ್ನ ಪುರುಷನ ಮರೆದಡೆ 
ಮರನನೇರಿ ಕಯ್ಯ ಬಿಟ್ಟಂತಾಯಿತ್ತಯ್ಯಾ . 
ಇಹಲೋಕಕ್ಕೆ ದೂರ, ಪರಲೋಕಕ್ಕೆ ದೂರ! 
ನಮ್ಮ ಕೂಡಲಸಂಗಮದೇವಯ್ಯ 
ಜಂಗಮಮುಖ ಲಿಂಗವಾದ ಕಾರಣ. 


| ೪೨೬ || 


೪೨೭ 
ಜಂಗಮವಿಲ್ಲದ ಮಾಟ ಕಂಗಳಿಲ್ಲದ ನೋಟ, 
ಹಿಂಗಿತ್ತು ಶಿವಲೋಕ ಇನ್ನೆಲ್ಲಿಯದಯ್ಯಾ . 
ಲಿಂಗಕ್ಕೆ ಮಾಡಿದ ಬೋನವ ಸಿಂಬಕ ತಿಂಬಂತೆ, 
ಸಮಯೋಚಿತವನರಿಯದೆ ಉದರವ ಹೊರೆವವರ 
ನರಕದಲ್ಲಿ ಕದೆ ಮಾಬನೆ ಕೂಡಲಸಂಗಮದೇವ ? 


|| ೪೨೭|| 


೪೨೮ 
ಲಿಂಗದಲ್ಲಿ ದಿಟವನರಸುವಡೆ ಜಂಗಮವ ನೆರೆ ನಂಬುವುದು. 
ನಡೆಲಿಂಗ , ನುಡಿಲಿಂಗ, ಮುಖಲಿಂಗವೆಂದೆ ನಂಬೋ ! 
' ಯತ್ರ ಮಾಹೇಶ್ವರಸ್ತಪ್ರಸನ್ನಿಹಿತನಾಗಿ 
ಅಧರ ತಾಗಿದ ರುಚಿಯನುದರ ತಾಗಿದ ಸುಖವ 
ಉಂಬ ಉಡುವ ಕೂಡಲಸಂಗಮದೇವ, ಜಂಗಮಮುಖದಲ್ಲಿ . 


| ೪೨೮|| 


೪೨೯ 
ಜಂಗಮದ ಮನ- ಭಾವದಲ್ಲಿ ಭಕ್ತನೆ ಭತ್ಯನೆಂದು, 
ಭಕ್ತನ ಮನ- ಭಾವದಲ್ಲಿ ಜಂಗಮವೆ ಕರ್ತನೆಂದು ಇದ್ದ ಬಳಿಕ , 
ಬಂದಿತ್ತು - ಬಾರದು, ಇದ್ದ ತು -ಹೋಯಿತ್ತೆಂಬ ಸಂದೇಹವಿಲ್ಲದಿರಬೇಕು. 


೧೦೪ 


ಬಸವಣ್ಣನವರ ವಚನಗಳು 


ಹೋಯಿತ್ತೆಂಬ ಗುಣವುಳ್ಳನ್ನಕ್ಕ 
ನಿಮಗೆ ದೂರ, ನಿಮ್ಮವರಿಗೆ ಮುನ್ನವೆ ದೂರ, 
ಶಿವಾಚಾರಕ್ಕಲ್ಲಿಂದ ದೂರ. 
ಜಂಗಮದ ಹರಿದ ಹರಿವು, ಜಂಗಮದ ನಿಂದ ನಿಲವು, 
ಜಂಗಮದ ಗಳಗರ್ಜನೆ, ಜಂಗಮದಕೋಳಾಟಕ್ಕೆ ಸೈರಿಸದಿದ್ದಡೆ 
ನೀನಂದ ಮೂಗಕೊಯ್, ಕೂಡಲಸಂಗಮದೇವಾ. 


||೪೨೯ || 


೪೩೦ 
ನಯನದಾಹಾರವ ಜಂಗಮವ ನೋಡಿಸುವೆನು, 
ಶೋತ್ರದಾಹಾರವ ಜಂಗಮವ ಕೇಳಿಸುವೆನು, 
ಘಾಣದಾಹಾರವ ಜಂಗಮವ ವಾಸಿಸುವೆನು, 
ಜಿಹೈಯಾಹಾರವ ಜಂಗಮವನೂಡಿಸುವೆನು, 
ಕವಚದಾಹಾರವ ಜಂಗಮಕ್ಕೆ ಹೊದ್ದಿಸುವೆನು, 
ಅಧಿಕ ಪ್ರೇಮ ಪರಿಣಾಮ] ವ ಮಾಡುವೆನು , 
ಸಕಲಪದಾರ್ಥಂಗಳ ನೀಡುವೆನು , 
ಕೂಡಲಸಂಗಾ ನಿಮ್ಮ ಶರಣರಿಗೆ. 


|| ೪೩OIL 


ಭಕ್ತನ ಮಾಹೇಶ್ವರಸ್ಥಲ 


60 


೪೩೧ 
ಎಂಬತ್ತುನಾಲ್ಕು ಲಕ್ಷ ಮುಖದೊಳಗೊಂದೆ ಮುಖವಾಗಿ 
ಕಾಡಿ ನೋಡೆನ್ನನು, ಬೇಡಿ ನೋಡೆನ್ನನು, 
ಬೇಡದಿದ್ದಡೆ, ಅಯ್ಯಾ , ನಿಮಗೆ ಪ್ರಮಥರಾಣೆ. 
ನೀನಾವ ಮುಖದಲ್ಲಿ ಬಂದು ಬೇಡಿದೊಡೀವೆನು . 
ಕೂಡಲಸಂಗಮದೇವಾ. 


|| ೪೩೧II 


೪೩೨ 
ಕಂದಿದೆನಯ್ಯಾ ಎನ್ನ ನೋಡುವರಿಲ್ಲದೆ, 
ಕುಂದಿದೆನಯ್ಯಾ ಎನ್ನ ನುಡಿಸುವರಿಲ್ಲದೆ, 
ಬಡವಾದೆನಯ್ಯಾ ಎನ್ನ ತನು ಮನ ಧನವ ಬೇಡುವರಿಲ್ಲದೆ. 


ಭಕ್ತಸ್ಥಲ 


೧೦೫ 


ಕಾಡುವ ಬೇಡುವ ಶರಣರ ತಂದು 
ಕಾಡಿಸು ಬೇಡಿಸು ಕೂಡಲಸಂಗಮದೇವಾ. 


|| ೪೩ . ೨ || 


೪೩೩ 


ವೇಷ ಅವಿಚಾರದಲ್ಲಿ ನಡೆಯಿತ್ತೆಂದು 
ಆಸುರದಲ್ಲಿ ಬಗುಳುವ ಕುನ್ನಿ , ನೀ ಕೇಳಾ : 
ಹರಿಯನೆ ದಾಸನ ವಸ್ತ್ರವ ? ಉಣ್ಣನೆ ಚೆನ್ನಯ್ಯನ ಸಂಗಾತ ? 
ಪರವಧುವ ಕೊಳ್ಳನೆ ಸಿಂಧುಬಲ್ಲಾಳನ ? ಬೇಡನೆ ಸಿರಿಯಾಳನ ಮಗನ ? 
ನಡೆವುದು ನುಡಿವುದು ಅವಿಚಾರವೆಂದು, 
ಭಾವ ವಿಭಾವವೆಂದು ಕಂಡೆನಾದಡೆ ತಪ್ಪೆನ್ನದು, ಮೂಗಕೊಯ್ಯ , 
ಕೂಡಲಸಂಗಮದೇವಾ. 

|| ೪೩೩|| 


೪೩೪ 


ನೀನಿಕ್ಕಿದ ಬೀಯದಲ್ಲಿ ವಂಚನೆಯುಳ್ಳಡೆ 
ಸಂಗಾ, ನಿಮ್ಮ ತೊತ್ತುತನಕ್ಕೆ ದೂರವಯ್ಯಾ , 
ಕದ್ದು ತಿಂದಡೆ ಕೈಹಿಡಿದೊಮ್ಮೆ ಬಡಿದು 
ತುಡುಗುಣಿತನವ ಬಿಡಿಸಯ್ಯಾ . 
ಜಂಗಮ ಮನೆಗೆ ಬಂದಲ್ಲಿ ಓಸರಿಸಿದಡೆ 
ಹಿಡಿದು ಮೂಗಕೊಯ್ಯಯ್ಯಾ 
ಕೂಡಲಸಂಗಮದೇವಾ. 


11೪೩೪|| 


೪೩೫ 
ದೇವನಿಂಹನೆಂದು ತೋರಿಯೆ ಕೊಡುವೆನು ಗಣಂಗಳಿಗೆ : 
ಬಲ್ಲಾಳನ ವಧುವ ಬೇಡಿದಾತನೇ ದೇವ. 
ದೇವನಿಂತಹನೆಂದು ತೋರಿಯೆ ಕೊಡುವೆನು ಗಣಂಗಳಿಗೆ : 
ದಾಸನ ವಸ್ತ್ರವ ಬೇಡಿದಾತನೇ ದೇವ. 
ದೇವನಿಂಹನೆಂದು ತೋರಿ ಕೊಡುವೆನು ಗಣಂಗಳಿಗೆ : 
ಸಿರಿಯಾಳನ ಮಗನ ಬೇಡಿದಾತನೇ ದೇವ. 
ಕೂಡಲಸಂಗಮದೇವ ಜಂಗಮಮುಖಲಿಂಗವಾಗಿ 
ಕಾಡಿ ನೋಡುವ, ಬೇಡಿ ನೋಡುವ. 


೪೩. ೫II 


೧೦೬ 


ಬಸವಣ್ಣನವರ ವಚನಗಳು 


೪೩೬ 
ಹೊನ್ನಿನೊಳಗೊಂದೊರೆಯ , ಸೀರೆಯೊಳಗೊಂದೆಳೆಯ 
ಇಂದಿಂಗೆ ನಾಳಿಂಗೆ ಬೇಕೆಂದೆನಾದಡೆ 
ನಿಮ್ಮಾಣೆ, ನಿಮ್ಮ ಪ್ರಥಮರಾಣೆ. 
ನಿಮ್ಮ ಶರಣರಿಗಲ್ಲದೆ ಮತ್ತೊಂದನರಿಯೆ 
ಕೂಡಲಸಂಗಮದೇವಾ. 


II೪೩೬|| 


೪೩೭ 
ಆಲುತ್ತಲು ಹರೆಯ ಹೊಯಿಸಿ, ಅಂಕವ ಮಾಡಿದೆನೆಲ್ಲರ ಕಂಡು. 
ಆನು ಬೇಡೆಂದಡೆ ಮಾಣೆ, ಕಲಿತನ ಮಾಡಿದೆನೆಲ್ಲರ ಕಂಡು. 
ಅಲ್ಲಿ ಹೋಯಿತ್ತು ಗಳೆಯೆಂದಡೆ 
ಆಸೆ ಮಾಡೆನು , ಕೂಡಲಸಂಗಮದೇವಾ. 


|| ೪೩೭II 


೪೩೮ 
ಕಾಗೆ ಒಂದಗುಳ ಕಂಡಡೆ ಕರೆಯದೆ ತನ್ನ ಬಳಗವನು ? 
ಕೋಳಿ ಒಂದು ಕುಟುಕ ಕಂಡಡೆ ಕೂಗಿ ಕರೆಯದೆ ತನ್ನ ಕುಲವನೆಲ್ಲವ ? 
ಶಿವಭಕ್ತನಾಗಿ ಭಕ್ತಿಪಕ್ಷವಿಲ್ಲದಿದ್ದಡೆ ಕಾಗೆ ಕೋಳಿಯಿಂದ ಕರಕಷ್ಟ 
ಕೂಡಲಸಂಗಮದೇವಾ. 

| ೪೩೮|| 


೪೩೯ 
ಅವನೇವನಾದಡೇನು ? ಹೇಮವಿಲ್ಲದಂಗೈಸಬಹುದೆ ? 
ಕೊಡಲಿಲ್ಲೆಂಬುದರಿಂದ ಸಾಯಲುಬಹುದು, ಸೈರಿಸಬಾರದು. 
ಬೇಡುವವರ ನೋಡಿ ನೋಡಿ, ಈಯಲಿಲ್ಲದ ಜೀವನವದೇಕೆ 
ಕೂಡಲಸಂಗಮದೇವಾ ? 


|| ೪೩೯|| 


೪೪೦ 
ಹರಗಣಪಚ್ಚಿಯ ನಡುವೆ ಕುಳ್ಳಿರ್ದು 
ನಾನು ಒಡೆತನದ ನಾಯಿತೇಜವ ಹೊತ್ತುಕೊಂಡು, 
ಮಡದಿಯೆನ್ನಗಲೊಳಗೆ ಸಕಲದೇವಾನ್ನವ 
ಒಡೆಯರಿಂದವೂ ಮಿಗಿಲಾಗಿ ಇಕ್ಕಲು, ತೆಗೆದಿರಿಸಿದೆನು. 
ಈ ಪರಿಯ ಆಯ ಕಣೆ ತೋರಲು ಕಿಷವಾದವು. 


ಭಕ್ತಸ್ಥಲ 


೧೦೭ 


ಕರುಣಿ ಚನ್ನಬಸವಣ್ಣಾ , ಮರೆದು ಕೊಂಡೆನಾದಡೆ, 
ಒಡೆಯ ಕೂಡಲಸಂಗಯ್ಯ ಕೆಡಹಿ ನರಕದಲ್ಲಿಕ್ಕುವ. 


11೪೪OI1 


ဂ 
ಭಕ್ತಿ ಸುಭಾಷೆಯ ನುಡಿಯ ನುಡಿವೆ , ನುಡಿದಂತೆ ನಡೆವೆ , 
ನಡೆಯೊಳಗೆ ನುಡಿಯ ಪೂರೈಸುವೆ. 
ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ . 
ಒಂದು ಜವೆ ಕೊರತೆಯಾದಡೆ 
ಎನ್ನನದ್ದಿ ನೀನೆದ್ದು ಹೋಗು, ಕೂಡಲಸಂಗಮದೇವಾ. 


O 


၅ 


ಓಡುವಾತ ಲೆಂಕನಲ್ಲ , ಬೇಡುವಾತ ಭಕ್ತನಲ್ಲ . 
ಓಡಲಾಗದು ಲೆಂಕನು , ಬೇಡಲಾಗದು ಭಕ್ತನು. 
ಓಡೆನಯ್ಯಾ , ಬೇಡೆನಯ್ಯಾ , 
ಕೂಡಲಸಂಗಮದೇವಾ. 


| ೪೪೨|| 


೪೪೩ 
ಚಂದ್ರನ ಶೈತ್ಯದಲು ಬೆಳೆವ ಕಾಯಕ್ಕೆ 
ಬೆಳುದಿಂಗಳು ಬಯಸುವ ಹಂಗೇಕಯ್ಯಾ ? 
ಶರಣರ ಸಂಗದಲಿರ್ದು ಶಿವನ ಬೇಡುವ ಹಂಗೇಕಯ್ಯಾ ? 
ಕೂಡಲಸಂಗನ ಶರಣರು ಬಂದು ತಮ್ಮವನೆಂದಡೆ ಸಾಲದೆ ಅಯ್ಯಾ ? ||೪೪೩|| 


೪೪೪ 
ದಾಸನ ವಸ್ತ್ರವ ಬೇಡದ ಮುನ್ನ 
ತವನಿಧಿಯನಿತ್ತಡೆ ನಿಮ್ಮ ದೇವರೆಂಬೆ. 
ಸಿರಿಯಾಳನ ಮಗನ ಬೇಡದ ಮುನ್ನ 
ಕಂಚಿಯಪುರವ ಕೈಲಾಸಕೊಯ್ದಡೆ ನಿಮ್ಮ ದೇವರೆಂಬೆ. 
ಬಲ್ಲಾಳನ ವಧುವ ಬೇಡದ ಮುನ್ನ 
ಸ್ವಯಲಿಂಗವ ಮಾಡಿದಡೆ ನಿಮ್ಮ ದೇವರೆಂಬೆ. 
ದೇಹಿ ನೀನು, ವ್ಯಾಪಾರಿಗಳು ನಮ್ಮವರು. 
ಬೇಡು, ಕೂಡಲಸಂಗಮದೇವಾ, ಎಮ್ಮವರ ಕೈಯಲು. 


11೪೪೪|| 


೧೦೮ 


ಬಸವಣ್ಣನವರ ವಚನಗಳು 


- ಎಲ್ಲರೂ ವೀರರು , ಎಲ್ಲರೂ ಧೀರರು , 
ಎಲ್ಲರೂ ಮಹಿಮರು, ಎಲ್ಲರೂ ಪ್ರಮಥರು. 
ಕಾಳಗದ ಮುಖದಲ್ಲಿ ಕಾಣಬಾರದು , 
ಓಡುವ ಮುಖದಲ್ಲಿ ಕಾಣಬಹುದು. 
ನಮ್ಮ ಕೂಡಲಸಂಗನ ಶರಣರು ಧೀರರು, 
ಉಳಿದವರೆಲ್ಲರೂ ಅಧೀರರು. 


11೪೪೫II 


ಎಲ್ಲಿ ನೋಡಿದಡಲ್ಲಿ ಮನವೆಳಸಿದಡೆ 
ಆಣೆ, ನಿಮ್ಮಾಣೆ, ನಿಮ್ಮ ಪ್ರಮಥರಾಣೆ. 
ಪರವಧುವನುಮಾದೇವಿಯೆಂಬೆ 
ಕೂಡಲಸಂಗಮದೇವಾ. 


|| ೪೪೬ || 


೪೪೭ 
ಹರಿವ ಹಾವಿಂಗಂಜೆ , ಉರಿಯ ನಾಲಗೆಗಂಜೆ, 
ಸುರಗಿಯ ಮೊನೆಗಂಜೆ, 
ಒಂದಕ್ಕಂಜುವೆ, ಒಂದಕ್ಕಳುಕುವೆ: 
ಪರಸ್ತ್ರೀ ಪರಧನವೆಂಬೀ ಜೂಬಿಂಗಂಜುವೆ. 
ಮುನ್ನಂಜದ ರಾವಳನೇವಿಧಿಯಾದ ! 
ಅಂಜುವೆನಯಾ , ಕೂಡಲಸಂಗಮದೇವಾ. 


11೪೪೭|| 


೪೪೮ 
ಒಂದಕ್ಕೊಂಬತ್ತ ನುಡಿದು, ಕಣ್ಣ ಕೆಚ್ಚನೆ ಮಾಡಿ , ಗಂಡುಗೆದರಿ 
ಮುಡುಹಿಕ್ಕಿ ಕೆ[ ೮] ವರ ಕಂಡಡಂಜುವೆ, ಓಸರಿಸುವೆ ! 
ಓಡಿದೆನೆಂಬ ಭಂಗವಾದಡಾಗಲಿ. 
ನಮ್ಮ ಕೂಡಲಸಂಗನ ಶರಣರ ಅನುಭಾವವಿಲ್ಲದವರ 
ಹೋಲಮೇರೆಯ ಹೊಂದೆ, ಹೋಲನ ಬಿಳ್ಕೊಡುವೆ. 


| ೪೪೮il. 


೪ರ್೪ 
ಒಡೆಯರು ಬಂದಡೆ ಗುಡಿ ತೋರಣವ ಕಟ್ಟಿ , 
ನಂಟರು ಬಂದಡೆ ಸಮಯವಿಲ್ಲೆ , 


ಭಕ್ತಸ್ಥಲ 


೧೦೯ 


ಅಂದೇಕೆ ಬಾರರು ? 
ನೀರಿಂಗೆ ನೇಣಿಂಗೆ ಹೊರಗಾದಂದು, ಸಮಯಾಚಾರಕ್ಕೆ ಒಳಗಾದಂದು. 
ಪರುಷ ಮುಟ್ಟಲು ಕಬ್ಬುನ ಸುವರ್ಣವಾಯಿತು . 
ಬಳಿಕ ಬಂಧುಗಳುಂಟೆ, ಕೂಡಲಸಂಗಮದೇವಾ ? 

* 11೪೪೯ || 


೪೫೦ 
ಒಡೆಯರಾಡುವ ಮಾತ ಕಡೆಪರಿಯಂತರ ಕೇಳಿ, 
ಇದರುವೋಗಿ ಕಿಂಕರನಾಗಿ ನಡುಗುತ್ತ ಬಿನ್ನ ಹಮಾಡುವ 
ಸದ್ಭಕ್ತನ ತೋರಯ್ಯಾ . 
ಒಡೆಯರಾಡುವ ಮಾತ ಕಂಡು, ಕರೆದಲ್ಲಿ ಕೆಡೆಮೆಟ್ಟಿ 
ಬಾಯಿ ಘನವೆಂದು ಆಡುವನ ತೋರದಿರಯ್ಯಾ , 
ಅವನ ಸಂಗದಲ್ಲಿರಿಸಯ್ಯಾ , 
ಅವನ ಸಹಪಜಿಯಲ್ಲಿ ಕುಳ್ಳಿರಿಸದಿರಯ್ಯಾ . 
ಕೂಡಲಸಂಗಮದೇವಯ್ಯಾ , ನಿಮ್ಮ ಬೇಡುವುದೊಂದೆ ವರವು. 


|| ೪೫OIL 


೪೫೧. 
ಬಡಹಾರುವನೇಸು ಭಕ್ತನಾದಡೆಯೂ ನೇಣಿನ ಹಂಗ ಬಿಡ ! 
ಮಾಲೆಗಾರನೇಸು ಭಕ್ತನಾದಡೆಯೂ ಬಾವಿಯ ಬೊಮ್ಮನ ಹಂಗ ಬಿಡ ! 
ಬಣಜಿಗನೇಸು ಭಕ್ತನಾದಡೆಯೂ ಒಟ್ಟಿಲ ಬೆನಕನ ಹಂಗ ಬಿಡ ! 
ಕಂಚುಗಾರನೇಸು ಭಕ್ತನಾದಡೆಯೂ ಕಾಳಿಕಾದೇವಿಯ ಹಂಗ ಬಿಡ ! 
ನಾನಾ ಹಂಗಿನವನಲ್ಲ , ನಿಮ್ಮ ಶರಣರ ಹಂಗಿನವನಯ್ಯಾ 
ಕೂಡಲಸಂಗಮದೇವಾ. 

|| ೪೫OIL 


೪೫೨ 
ಶ್ರೀವಿಭೂತಿ ರುದ್ರಾಕ್ಷಿಯಿದ್ದವರ ಲಿಂಗವೆಂಬೆ, 
ಇಲ್ಲದವರ ಭವಿಯೆಂಬೆ. 
ಕೂಡಲಸಂಗಮದೇವಾ, 
ಸದುಭಕ್ತರ ನೀನೆಂಬೆ. 


|| ೪೫೨|| 


ದೇವಸಹಿತ ಭಕ್ತ ಮನೆಗೆ ಬಂದಡೆ 
ಕಾಯಕವಾವುದೆಂದು ಬೆಸಗೊಂಡೆನಾದಡೆ 


೧೧೦ 


ಬಸವಣ್ಣನವರ ವಚನಗಳು 


ನಿಮ್ಮಾಣೆ! ನಿಮ್ಮ ಪುರಾತರಾಣೆ ! ತಲೆದಂಡ! ತಲೆದಂಡ ! 
ಕೂಡಲಸಂಗಮದೇವಾ, ಭಕ್ತರಲ್ಲಿ ಕುಲವನರಸಿದಡೆ 
ನಿಮ್ಮ ರಾಣಿವಾಸದಾಣೆ. 


|| ೪೫೩ || 


೪೫೪ 
ಲಿಂಗಾಂಗಿಗಳಲ್ಲದವರ, ಶರಣಸಂಗವಿಲ್ಲದವರ 
ಕಂಡಡೆ ನಾಚುವೆ. 
ಅವರ ನುಡಿ ಎನಗೆ ಸಮನಿಸದಯ್ಯಾ ಕೂಡಲಸಂಗಮದೇವಾ, 
ನೀನು ಅಲ್ಲಿ ಇಲ್ಲದ ಕಾರಣ . 


|| ೪೫೪|| 


೪೫೫ 
ಶ್ರೀವಿಭೂತಿಯ ಹೂಸದವರ , 
ಶ್ರೀರುದ್ರಾಕ್ಷಿಯ ಧರಿಸದವರ, 
ನಿತ್ಯಲಿಂಗಾರ್ಚನೆಯ ಮಾಡದವರ, 
ಜಂಗಮವೇ ಲಿಂಗವೆಂದರಿಯದವರ , 
ಸದ್ಭಕ್ತರ ಸಂಗದಲ್ಲಿರದವರ ತೋರದಿರು. 
ಕೂಡಲಸಂಗಮದೇವಾ, ಸೆರಗೊಡ್ಡಿ ಬೇಡುವೆನು . 


|| ೪೫೫II 


೪೫೬ 
ಕೂಪವರಿಗೆ ಹೇಳುವೆನು ಕುಳಸ್ಥಳಂಗಳನೆಲ್ಲವ, 
ಕೂರದವರಿಗೆ ಹೇಳಿ ನಾನೇವೆನು ಶಿವನೆ ? 
ಕರಲ ಭೂಮಿಯಲ್ಲಿ ಕರೆದ ವೃಷ್ಟಿಯ ತೆರನಂತೆ 
ಅವರೆತ್ತ ಬಲ್ಲರೆನ್ನ ಸುಖ - ದುಃಖವನು ? 
ಅಂಗತವಿಲ್ಲದ ಸಂಗವು ಅಳಲಿಲ್ಲದ ಹುಯ್ಯಲಂತ, 
ಇದು ಕಾರಣ, ಕೂಡಲಸಂಗಮದೇವಾ, 
ನಿಮ್ಮ ಶರಣರಿಗಲ್ಲದೆ ಬಾಯಿದೆರೆಯೆನು. 


|| ೪೫೬|| 


೪೫೭ 
ಒಡೆದೋಡು ಎನ್ನ ಮನೆಯಲಿಲ್ಲದಂತೆ ಮಾಡಯ್ಯಾ , 
ಕೊಡು ದೇವ, ಎನ್ನ ಕೈಯಲೊಂದು ಕರಿಕೆಯನು. 
' ಮೃಡದೇವಾ ಶರಣೆಂದು ಭಿಕ್ಷಕ್ಕೆ ಹೋದಡೆ 
ಅಲ್ಲಿ , ' ನಡೆ ದೇವಾ' ಎಂದೆನಿಸು ಕೂಡಲಸಂಗಮದೇವಾ. 


||೪೫೬|| 


ಭಕ್ತಸ್ಥಲ 


೧೧೧ 


೪೫೮ 
ಭವಿರಹಿತ ಭಕ್ತನಾದ ಬಳಿಕ , 
ಭಕ್ತಿಭಾಜನದಲ್ಲಿ ಮಾಡಿ ಭವಿಗಿಕ್ಕಲಾಗದಯಾ . 
ಯುಕ್ತಿಶೂನ್ಯರಿಗೆ ಮುಂದೆ ಪ್ರಸಾದ ದೂರ, 
ಮುಕ್ತಿಯಿಲ್ಲ - ಮುಂದೆ ನಾಯ ಬಸುರಲ್ಲಿ ಬಪ್ಪುದು ತಪ್ಪದು ಪೃಥ್ವಿಯೊಳಗೆ. 
ಕೂಡಲಸಂಗಮದೇವಾ, ನಿಮ್ಮ ಶರಣರಿಗಲ್ಲದೆ 
ಅನಾಚಾರಕ್ಕೆಲ್ಲಿಯದೊ ? 

|| ೪೫೮|| 


ಭಕ್ತನ ಪ್ರಸಾದಿಸ್ಥಲ 


೪೫೯ 


ಅಯ್ಯಾ , ನಿಮ್ಮ ಶರಣರ ದಾಸೋಹಕ್ಕೆ 
ತನುಮನಧನವಲಸದಂತೆ ಮಾಡಯ್ಯಾ , 
ತನು ದಾಸೋಹಕ್ಕೆ ಉಬ್ಬುವಂತೆ ಮಾಡಯ್ಯಾ , 
ಮನ ದಾಸೋಹಕ್ಕೆ ಲೀಯವಹಂತೆ ಮಾಡು, 
ಧನ ದಾಸೋಹಕ್ಕೆ ಸವೆದು ನಿಮ್ಮ ಶರಣರ ಪ್ರಸಾದದಲ್ಲಿ 
ನಿರಂತರ ಆಡಿ, ಹಾಡಿ , ನೋಡಿ, ಕೂಡಿ, ಭಾವಿಸಿ, ಸುಖಿಸಿ , 
ಪರಿಣಾಮಿಸುವಂತೆ ಮಾಡು ಕೂಡಲಸಂಗಮದೇವಾ. 


11೪೫೯ || 


೪೬೦ 
ಹಾರುವ ಹಾರುವನಪ್ಪೆ ನಾನು, ಸದ್ಭಕ್ತರೆನ್ನವರೆನ್ನವರೆಂದು : 
ಹಾರುವೆ] ಹಾರು[ ವೆ] ನವ್ವಾ ನಾನು , ಶರಣರು ಎನ್ನವರೆನ್ನವರೆನ್ನವರೆಂದು, 
ಕೂಡಲಸಂಗನ ಶರಣರು ಒಕ್ಕುದನಿಕ್ಕಿ ಸಲಹುವರೆಂದು. 


|| ೪೬OIL 


೪೬೧ 


ಒಕ್ಕುದ ಮಿಕ್ಕುದನುಂಡು ಕಿವಿಕಿವಿದಾಡುವೆ. 
ಶರಣರ ಮನೆಯ ಲೆಂಗಿಯ ಡಿಂಗರಿಗೆ ನಾನು , 
ಕೂಡಲಸಂಗನ ಶರಣರ ಮನೆಯ 
ಭಕ್ತಿಯ ಮರುಳ ನಾನು. 


|| ೪೬OIL 


೧೧೨ 


ಬಸವಣ್ಣನವರ ವಚನಗಳು 


೪೬೨ 
ಗುರು ಲಿಂಗ ಜಂಗಮದಿಂದ ಪಾದೋದಕ ಪ್ರಸಾದವಾಯಿತ್ತು . 
ಆ ಭಾವವೆ ಮಹಾಪ್ರಸಾದವಾಗಿ 
ಎನಗೆ ಬೇರೆ ಪ್ರಸಾದವೆಂಬುದಿಲ್ಲ 
ಕೂಡಲಸಂಗಮದೇವಾ. 


|| ೪೬೨|| 


೪೬೩ 
ಅಹುದೆಂದರಿಯೆ , ಆಗದೆಂದರಿಯೆ , 
ಆದಿಪಥವ ತೋರಲರಿಯೆ , 
ಸತ್ಯವನರಿಯೆ , ಸಹಜವನರಿಯೆ , 
ಸಜ್ಜನ ಶುದ್ಧವ ಮುನ್ನರಿಯೆ . 
ನಿಮ್ಮ ಶರಣರ ಒಕ್ಕುದನುಂಡಿಪ್ಪೆ 
ಕೂಡಲಸಂಗಮದೇವಾ. 


|| ೪೬೩l! 


೪೬೪ 
ಆವನಾದಡೇನು ಶ್ರೀಮಹಾದೇವನ ನೆನೆವನ 
ಬಾಯ ತಂಬುಲವ ಮೆಲುವೆ, ಬೀಳುಡೆಯ ಹೊದೆವೆ, 
ಪಾದರಕ್ಷೆಯ ಕಾಯ್ತು ಬದುಕುವೆ, 
ಕೂಡಲಸಂಗಮದೇವಾ. 


|| ೪೬೪|| 


೪೬೫ 
ಒಂದುವನರಿಯದ ಸಂದೇಹಿ ನಾನಯ್ಯಾ , 
ನಂಬುಗೆಯಿಲ್ಲದ ಡಂಬಕ ನಾನಯ್ಯಾ , 
ನಿಮ್ಮ ನಂಬಿದ ಶರಣರ ಡಿಂಗರಿಗ ನಾನು, 
ಕೂಡಲಸಂಗಮದೇವಾ. 


|| ೪೬೫II 


೪೬೬ 
ಬಿಡದೆ ಬಾಗಿಲ ಎಂಜಲ ಕಾಯಿ ಪೈನು, ಕಿಂಕರನು . 
ಕಿಂಕರರ ಮನೆಯಲ್ಲಿ ಕಿಂಕಿಲವನು ಆನು ಹಾರುತ್ತಿಪ್ಪೆನು, 
ನಮ್ಮ ಕೂಡಲಸಂಗನ ಶರಣರ 
ಒಕ್ಕುದ ಮಿಕ್ಕುದನುಂಬ ಕಿಂಕರ ನಾನು . 


|| ೪೬೬|| 


ಭಕ್ತಸ್ಥಲ 


೧೧೩ 


೪೬೭ 


ತೊತ್ತಿಂಗೇಕೆ ಲಕ್ಷಣ ? ಬಂಟಂಗೇಕೆ ಆಚಾರ ? 
ಆಗಮವೇಕೆ ಡಿಂಗರಿಗಂಗೆ ? 
ಒಕ್ಕುದನುಂಬುವಂಗಯ್ಯಾ , ಕೂಡಲಸಂಗಮದೇವಾ 
ನಿಮ್ಮ ನಂಬುವುದಾಚಾರವಯ್ಯಾ . 


|| ೪೬೭|| 


೪೬೮ 


ತೊತ್ತಿಂಗೆ ಲಕ್ಷಣವೇಕಯ್ಯಾ ? 
ಅವರೊಕ್ಕುದನುಂಡು ಮಿಕ್ಕುದ ಕಾಯ್ದೆ ಪ್ಪುದು. 
ಸಾರೆ ಹೊರಸೀಕೆ, ಅವಳಿಗೆ ಮಾರುತ್ತರವೇಕೆ ? 
ಕೂಡಲಸಂಗನ ಶರಣರೊಡನೆ 
ಇದಿರುತ್ತರವೇಕೆ ಸಿಂಬಕಂಗೆ ? 


11೪೬೮ | 


೪೬೯ 


ಪಾದೋದಕವ ಕೊಂಬೆ , ಪ್ರಸಾದವ ಕೊಂಬೆ, 
ಅರ್ಥಪ್ರಾಣಾಭಿಮಾನ ನಿಮ್ಮದೆಂಬೆ. 
ರಾತ್ರಿಯಿತ್ತೆಯ ಕೊಂಬ ಪಾತಕ ಸೂಳೆಯಂತೆ, 
ಬರಿ ಮಾತಿಂಗೊಲೆವನೆ ನಮ್ಮ ಕೂಡಲಸಂಗಮದೇವ ? 


11೪೬೯ || 


೪೭೦ 


ಪಾತಕ ಕಹಾಪಾತಕವ ಮಾಡಿದವನು 
ಸದ್ಭಕ್ತರ ಮನೆಗೆ ಹೋಗಿ, 
ಅವರೊಕ್ಕ ಪ್ರಸಾದವನಾಯುಂಡಡೆ, 
ಸಕಲ ಬ್ರಹ್ಮಹತ್ಯಾದಿ ಪಾತಕ ಪರಿಹಾರ. 
ಒಮ್ಮೆ ಬೇಡಿಕೊಂಡುಂಡಡೆ ! 
ಪಾತಕೇ ಸಮನುಪ್ರಾಪ್ತ ಶಿವಭಕ್ತಗೃಹಂ ವ್ರಜೇತ್ | 
ಯಾಚಯ್ದನ್ನ ಮಮೃತಂ ತದಲಾಭೇ ಜಲಂ ಪಿಬೇತ್ || 
ಇದು ಕಾರಣ ಕೂಡಲಸಂಗಮದೇವಾ, 
ನಿಮ್ಮ ಸದ್ಭಕ್ತರಿಗೆ ನಮೋ ನಮೋ ಎಂಬೆನು. 


||೪೭OIL 


೧೧೪ 


ಬಸವಣ್ಣನವರ ವಚನಗಳು 


೪೭೧ 
ನಾನು ಹೊತ್ತ ಹುಳ್ಳಿಯನಂಬಲಿಗೆ ಕೊಂಬುವರಿಲ್ಲ ನೋಡಯ್ಯಾ . 
ಆನು ನಿಮ್ಮ ಶರಣರ ಒಕ್ಕುದನುಂಡು ಬದುಕುವೆನಯ್ಯಾ , 
ಮೇರುವ ಸಾರಿದ ಕಾಗೆ ಹೊಂಬಣ್ಣವಪ್ಪುದು ತಪ್ಪದು 
ಕೂಡಲಸಂಗಮದೇವಾ. 

||೪೭೧|| 


೪೭೨ 
ಭವಭವದಲ್ಲಿ ನಿಮ್ಮ ಜಂಗಮವೆ ಶರಣಯ್ಯಾ . 
ಅವರುಂಡು ಮಿಕ್ಕುದ ಉಡುಗಿ, 
ಒಕ್ಕಪ್ರಸಾದವನಾಯು ಕೊಂಬ ಮರುಳ ನಾನಯ್ಯಾ . 
ನಮ್ಮ ಕೂಡಲಸಂಗನ ಶರಣರ ರಿಣವ ನಾ ಹಿಂಗಲಾರೆ . 


11೪೭೨|| 


೪೭೩ 


ದಾಸಿಯ ವರ್ಗದಲ್ಲಿ ಸ್ಪೇನು ಶಿವಶರಣರ ಮನೆಯಲ್ಲಿ . 
ಅವರೊಕ್ಕುದನುಂಡು, ಮಿಕ್ಕುದ ಕಾಯ್ದುಕೊಂಡಿಪ್ಪ ಕಾರಣ 
ಕಾಲ ಮುಟ್ಟಲಮ್ಮನು, ಕಲ್ಪಿತ ತೊಡೆಯಿತ್ತು . 
ಭವಬಂಧನ ಹಿಂಗಿತ್ತು , ಕರ್ಮ ನಿರ್ಮಳವಾಗಿತ್ತು . 
ಅವರ ತೊತ್ತಿನ ತೊತ್ತಿನ ಪಡಿದೊತ್ತಿನ ಮಗನೆಂದು 
ಕೂಡಲಸಂಗಮದೇವನು “ ಇತ್ತ ಬಾ ' ಎಂದು ಎತ್ತಿಕೊಂಡನು . 


|| ೪೭೩ || 


೪೭೪ 
ಜನ್ಮ ಜನ್ಮಕ್ಕೆ ಹೊಗಲೀಯದೆ, 
ಸೋsಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯಾ . 
ಲಿಂಗಜಂಗಮದ ಪ್ರಸಾದವ ತೋರಿ ಬದುಕಿಸಯಾ 
ಕೂಡಲಸಂಗಮದೇವಾ. 


|| ೪೭೪II 


೪೭೫ 
ಕರ್ತರು ನಿಮ್ಮ ಗಣಂಗಳು ಎನ್ನ ತೊತ್ತು ಮಾಡಿ ಸಲಹಿದ ಸುಖವು 
ಸಾಲೋಕ್ಯ, ಸಾಮಿಪ್ಯ, ಸಾರೂಪ್ಯ, ಸಾಯುಜ್ಯದಂತುಟಲ್ಲ - 
ಕೇಳಯ್ಯಾ , ಕೂಡಲಸಂಗನ ಶರಣರು 
ತಮ್ಮ ಒಕ್ಕುದನಿಕ್ಕಿ ಸಲಹಿದ ಸುಖವು. 

|| ೪೭೫|| 


ಭಕ್ತಸ್ಥಲ 


೧೧೫, 


ಭಕ್ತನ ಪ್ರಾಣಲಿಂಗಿಸ್ಥಲ 

೪೭೬ 
ತೊತ್ತಿಂಗೆ ಬಲ್ಲ ಹನೊಲಿದಡೆ ಪದವಿಯ ಮಾಡದೆ ಮಾಬನೆ ? 
ಜೇಡರ ದಾಸಯ್ಯಂಗೊಲಿದಾತ ಮತ್ತೊಬ್ಬ ದೇವನೆ, ಅಯ್ಯಾ ? 
ಮಾದಾರ ಚೆನ್ನಯ್ಯಂಗೆ, ಡೋಹರ ಕಕ್ಕಯ್ಯಂಗೆ, 
ತೆಲುಗು ಜೊಮ್ಮಯ್ಯಂಗೆ ಒಲಿದಾತ ಮತ್ತೊಬ್ಬ ದೇವನೆ, ಅಯ್ಯಾ ? 
ಎನ್ನ ಮನದ ಪಂಚೇಂದ್ರಿಯ ನಿಮ್ಮತ್ತಲಾದಡೆ 
ತನ್ನತ್ಯ ಮಾಡುವ ಕೂಡಲಸಂಗಮದೇವಯ್ಯ . 


| | ೪೭೬ || 


೪೭೭ 
ಹೊರಗೆ ಹೂಸಿ ಏವೆನಯ್ಯಾ , ಒಳಗೆ ಶುದ್ಧ ವಿಲ್ಲದನ್ನಕ್ಕ ? 
ಮಣಿಯ ಕಟ್ಟಿ ಏವೆನಯ್ಯಾ , ಮನ ಮುಟ್ಟದನ್ನಕ್ಕ ? 
ನೂರನೋದಿ ಏವೆನಯ್ಯಾ , 
ನಮ್ಮ ಕೂಡಸಂಗಮದೇವರ ಮನಮುಟ್ಟದನ್ನಕ್ಕ ? 


|| ೪೭೭|| 


೪೭೮ 


ಸುಚಿತ್ರದಿಂದ ನಿಮ್ಮ ನೆನೆಯಲೊಲ್ಲದೆನ್ನ ಮನ, 
ಎಂತಯ್ಯಾ ? ಎನಗಿನ್ನಾವುದು ಗತಿ ? 
ಎಂತಯ್ಯಾ ? ಎನಗಿನ್ನಾವುದು ಮತಿ ? 
ಎಂತಯ್ಯಾ ? ಹರಹರಾ, ಕೂಡಲಸಂಗಮದೇವಾ 
ಮನದ ಸಂತೈಸೆನ್ನ . 


11೪೭೮ll 


೪೭೯ 
ಅಷ್ಟದಳ ಕಮಲವ ಸುತ್ತುವ ಜೀವಾತ್ಮನ 
ಮೆಟ್ಟಿದ ದಳವನರಿಯದೆ, 
ಆನು ಭಕ್ತನೆಂತೆಂಬೆ ? ಆನು ಶರಣನೆಂತೆಂಬೆ ? ಆನು ಲಿಂಗೈಕ್ಯನೆಂತೆಂಬೆ ? 
ಕೂಡಲಸಂಗಮದೇವಾ 
ಎನ್ನ ಮನವು ಸಮಾಧಾನವಾಗದನ್ನಕ್ಕ ? 

೪೭೯ || 


೧೧೬ 


ಬಸವಣ್ಣನವರ ವಚನಗಳು 


೪೮೦ 


ನಾ ನಿಮ್ಮ ನೆನೆವನು , ನೀವೆನ್ನನರಿಯಿರಿ. 
ನಾ ನಿಮ್ಮನೋಲೈಸುವೆನು , ನೀವೆನ್ನ ಕಾಣಿರಿ. 
ನಾನೆಂತು ಬದುಕುವೆನೆಂತು ಜೀವಿಸುವೆನಯ್ಯಾ ? 
ಕೂಡಲಸಂಗಮದೇವಾ, 
ಎನಗೆ ನೀವೆ ಪ್ರಾಣ ಗತಿ ಮತಿ, ನೋಡಾ. 


|| ೪೮OIL 


೪೮೧. 
ತಂದೆ ನೀನು ತಾಯಿ ನೀನು, ಬಂಧು ನೀನು ಬಳಗ ನೀನು. 
ನೀನಲ್ಲದೆ ಮತ್ತಾರೂ ಇಲ್ಲಯ್ಯಾ, 
ಕೂಡಲಸಂಗಮದೇವಾ, 
ಹಾಲಲದ್ದು , ನೀರಲದ್ದು . 


|| ೪೮OIL 


೪೮೨ 
ಎನ್ನ ಆಪತ್ತು - ಸುಖ - ದುಃಖ ನೀನೆ ಕಂಡಯ್ಯಾ , 
ಮತ್ತಾರೂ ಇಲ್ಲ , ಹರಹರಾ, ನೀನೆ ಕಂಡಯ್ಯಾ , 
ಎನ್ನ ಮಾತಾಪಿತನು ನೀನೆ ಕಂಡಯ್ಯಾ . 
ಕೂಡಸಂಗಮದೇವಾ. 


| ೪೮೨|| 


೪೮೩ 
ಎನ್ನ ಜನ್ಮವ ತೊಡೆದನೀ ಧರ್ಮಿ, 
ಎನ್ನ ಜನ್ಮವನತಿಗಳೆದಾ ಸಧರ್ಮಿ. 
ಎನ್ನ ಭವಬಂಧನವ ನಿಃಕರಿಸಿದೆಯಾಗಿ, 
ಶಿವನೆ ಗತಿಯೆಂದು ನಂಬಿದೆನಯ್ಯಾ . 
ಎನ್ನ ಅಷ್ಟಮದಂಗಳ ಸುಟ್ಟುರುಹಿದೆಯಾಗಿ , 
ಕಟ್ಟುಗ್ರದಿಂದ ನಿಮ್ಮ ಶ್ರೀಚರಣವ ಕಂಡೆ. 
ಸೃಷ್ಟಿ ಪ್ರತಿಪಾಲಕಾ , ನಿಮ್ಮ ನಂಬಿದೆ, 
ಕರುಣಿಸು ಕೂಡಲಸಂಗಮದೇವಾ. 


11೪೮೩|| 


೪೮೪ 
ಭವರೋಗವೈದ್ಯನೆಂದು ನಾ ನಿನ್ನ ಮರೆಹೊಕ್ಕೆ, 

ನ ನಾ ನಿಮ್ಮ ಮರಿಯಾರ ' 
ಭಕ್ತಿದಾಯಕ ನೀನು ಕರುಣಿಸು ಲಿಂಗತಂದೆ. 


ಭಕ್ತಸ್ಥಲ 


೧೧೭ 


ಜಯ ಜಯ ಶ್ರೀ ಮಹಾದೇವ, ಜಯ ಜಯ ಶ್ರೀ ಮಹಾದೇವ, 
ಜಯ ಜಯ ಶ್ರೀ ಮಹಾದೇವ ಎನ್ನು ತಿದ್ದಿ ತೆನ್ನ ಮನವು. 
ಕೂಡಲಸಂಗಮದೇವಂಗೆ ಶರಣೆಂದಿತ್ತೆನ್ನ ಮನವು. 


|| ೪೮೪|| 


ಭಕ್ತನ ಶರಣಸ್ಥಲ 


೪೮೫ 


ಅಂಗಯ್ಯ ಒಳಗಣ ಲಿಂಗವ ನೋಡುತ್ತ , 
ಕಂಗಳು ಕಡೆಗೋಡಿವರಿಯುತ್ತ ಸುರಿಯುತ್ತೆ ಎಂದಿಪ್ಪಿನೊ ? 
ನೋಟವೆ ಪ್ರಾಣವಾಗಿ ಎಂದಿಪ್ಪೆನೊ ? 
ಕೂಟವೇ ಪ್ರಾಣವಾಗಿ ಎಂದಿಪೈನೊ ? 
ಎನ್ನ ಅಂಗವಿಕಾರದ ಸಂಗವಳಿದು, 
ಕೂಡಲಸಂಗಯಾ , ಲಿಂಗ ಲಿಂಗವೆನು , 


|| ೪೮೫II 


೪೮೬ 
ಎದೆ ಬಿರಿವನ್ನಕ್ಕ , ಮನ ದಣಿವನ್ನಕ್ಕ , 
ನಾಲಗೆ ನಲಿನಲಿದೋಲಾಡುವನ್ನಕ್ಕ 
ನಿಮ್ಮ ನಾಮಾಮೃತವ ತಂದೆರೆಸು ಕಂಡಯಾ , ಎನಗೆನ್ನ ತಂದೆ. 
ಬಿರಿಮುಗುಳಂದದಿ ಎನ್ನ ಹೃದಯ 
ನಿಮ್ಮ ಶ್ರೀಚರಣದ ಮೇಲೆ ಬಿದ್ದರಳುಗೆ, 
ಕೂಡಲಸಂಗಯ್ಯಾ . 


11೪೮೬ || 


೪೮೭ 


ಆಡಿ ಕಾಲು ದಣಿಯವು, ನೋಡಿಕಣ್ಣು ದಣಿಯವು, 
ಹಾಡಿ ನಾಲಿಗೆ ದಣಿಯದು, ಇನ್ನೇವೆನಿನ್ನೇವೆ. 
ನಾ ನಿಮ್ಮ ಕೈಯಾರೆ ಪೂಜಿಸಿ ಮನದಣಿಯಿಲ್ಲದಿನ್ನೇವೆನಿನ್ನೇವೆ ? 
ಕೂಡಲಸಂಗಮದೇವಾ ಕೇಳಯ್ಯಾ , 
ನಿಮ್ಮ ಉದರವ ಬಗಿದಾನು ಹೊಗುವ ಭರವೆನಗೆ. 


|| ೪೮೭II . 


೧೧೮ 


ಬಸವಣ್ಣನವರ ವಚನಗಳು 


೪೮೮ 
ಕಾಯಸಂಗ ನಿಸ್ಸಂಗವಾಗಿ ಇನ್ನಾವ ಸಂಗವನರಿಯೆನಯ್ಯಾ , 
ಮಿಗೆ ಒಲಿದೆನಾಗಿ ಅಗಲಲಾರೆ. 
ನಗೆಮೊಗದರಸ, ಅವಧಾರು . 
ಕೂಡಲಸಂಗಮದೇವಾ, 
ಬಗಿದು ಹೊಗುವೆನು ನಾ ನಿಮ್ಮ ಮನವನು. 


|| ೪೮೮|| 


೪೮೯ 


ನೋಡಿ ನೋಡಿ ಲಿಂಗಧ್ಯಾನವೆನ್ನ ಮನ ! 
ರಾಗರಂಜನೆಯ ಉತುಪತಿ ಸ್ಥಿತಿಲಯ ನಿನಗೆಂದಾದುವು. 
ರಾಗರಂಜನೆಯ ಪೂಜೆ ಎನ್ನ ಮನ ! 
ಕೂಡಲಸಂಗಮದೇವಾ, ಅಹಾ, ಎನ್ನ ಮನ ! 


|| ೪೮೯ || 


೪೯೦ 
ವಾರವೆಂದರಿಯೆ , ದಿನವೆಂದರಿಯೆ , 
ಏನೆಂದರಿಯೆನಯಾ . 
ಇರುಳೆಂದರಿಯೆ , ಹಗಲೆಂದರಿಯೆ , 
ಏನೆಂದರಿಯೆನಯ್ಯಾ . 
'ನಿಮ್ಮ ಪೂಜಿಸಿ ಎನ್ನುವ ಮರೆದೆ 
ಕೂಡಲಸಂಗಮದೇವಾ. 


|| ೪೯OIL 


೪೯೧ 
ನಿಮ್ಮ ನೋಟವನಂತಸುಖ, ನಿಮ್ಮ ಕೂಟ ಪರಮಸುಖ. 
ಅವಟುಕೋಟಿರೋಮಂಗಳು ಕಂಗಳಾಗಿ ನೋಡುತ್ತಿದ್ದೆನು. 
ಕೂಡಲಸಂಗಮದೇವಾ , ನಿಮ್ಮ ನೋಡಿನೋಡಿ 
ಮನದಲ್ಲಿ ರತಿಹುಟ್ಟಿ , ನಿಮಿರ್ದವೆನ್ನ ಕಳೆಗಳು . 


|| ೪೯OIL 


೪೯೨ 
ವಚನದಲ್ಲಿ ನಾಮಾಮೃತ ತುಂಬಿ , 
ನಯನದಲ್ಲಿ ಮೂರುತಿ ತುಂಬಿ, 
ಮನದಲ್ಲಿ ನಿಮ್ಮ ನೆನಹು ತುಂಬಿ, 
ಕಿವಿಯಲ್ಲಿ ಕೀರುತಿ ತುಂಬಿ . 


೧ರ್೧ 


ಭಕ್ತಸ್ಥಲ 


ಕೂಡಲಸಂಗಮದೇವಾ 
ನಿಮ್ಮ ಚರಣಕಮಲದೊಳಗಾನು ತುಂಬಿ . 


೪೯೩ 
ಅಡಿಗಡಿಗೆ ಲಿಂಗವನಡಿಯಡರಿ ನೋಡಿನೋಡಿ, 
ಕಂಗಳು ಕಡೆಗೋಡಿವರಿದವೆನಗಯಾ , ಎನ್ನ ಅಶ್ರುಜಲಂಗಳು ! 
ಆಲಿಕಲ್ಲ ರೂಂನಂತೆ, ಅರಗಿನ ಪುತ್ಥಳಿಯಂತೆ 
ತನು ಪುಳಕಿತವಾದ ಬೆಮರ ಬಿಂದುಗಳೆಲ್ಲಾ ! 
ಕೂಡಲಸಂಗನ ದರ್ಶನಸ್ಪರ್ಶದಿಂದ 
ಮನವೊಲಿದು ನೆರೆವ ಭರವನೇನ ಹೇಳುವೆನಯ್ಯಾ , 


11೪೯೩|| 


೪೯೪ 
ತಾಳಮಾನ ಸರಿಸವನರಿಯೆ , 
ಓಜೆ ಬಜಾವಣೆಯ ಲೆಕ್ಕವನರಿಯೆ , ಅಮೃತಗಣ ದೇವಗಣವನರಿಯೆ , 
ಕೂಡಲಸಂಗಮದೇವಾ, ನಿನಗೆ ಕೇಡಿಲ್ಲವಾಗಿ 
ಆನು ಒಲಿದಂತೆ ಹಾಡುವೆ. 


| ೪೪|| 


೪೯೫ 
ವರಂ ಪ್ರಾಣಪರಿತ್ಯಾಗದನಂ ಶಿರಸೋsಪಿ ವಾ | 
ನತ್ವನಭ್ಯರ್ಚ್ಯ ಭುಂಜೀಯಾತ್ ಭಗವಂತಂ ತ್ರಿಲೋಚನಂ || 
ಎಂದುದಾಗಿ, ಧೇಹಧರ್ಮ ತನ್ನ ಆದಂತೆ ಆಗಲಿ, 
ಕೂಡಲಸಂಗನ ಪೂಜಿಸಿದಲ್ಲದೆ ನಿಲಲಾರೆನು . 


|| ೪೯೫II 


೪೯೬ 
ಸುರರು ಕಿನ್ನರರು ಕಿಂಪುರುಷರೆಂಬವರನಾರು ಬಲ್ಲರು ? 
ಎನ್ನ ಚಿತ್ರವು ನಿಮ್ಮ ಮೇಲೆ ಸಂಗಯಾ , 
ಎನ್ನ ಚಿತ್ರವು ನಿಮ್ಮ ಮೇಲೆ ಲಿಂಗಯಾ . 
ಕೂಡಲಸಂಗಮದೇವಾ 
ಅನ್ಯವೆಂಬುದನರಿಯೆನಯಾ . 


|| ೪ 


|| 


೧೨೦ 


ಬಸವಣ್ಣನವರ ವಚನಗಳು 


೪೯೭ 
ಮುಂಡೆಯ ಬೋಳಿಸಿಕೊಂಡು ಗಂಡುದೊತ್ತುವೊಕ್ಕೆನಯ್ಯಾ . 
ಲಜ್ಜೆಗೆಟ್ಟಾದಡೂ ಲಿಂಗವನೊಲಿಸುವೆ, 
ನಾಣುಗೆಟ್ಟಾದಡೂ ಲಿಂಗವನೊಲಿಸುವೆ, 
ಕೆಲದ ಸಂಸಾರಿಗಳು ನಗುತಿರ್ದಡಿರಲಿ, 
ಕೂಡಲಸಂಗಮದೇವಾ, ಶರಣಗತಿವೊಕ್ಕೆನಯ್ಯಾ . 


|| ೪೯೭|| 


೪೯೮ 


ಎನಗೆ ನಿಮ್ಮ ನೆನಹಾದಾಗ ಉದಯ , 
ಎನಗೆ ನಿಮ್ಮ ಮರಹಾದಾಗ ಅಸ್ತಮಾನ. 
ಎನಗೆ ನಿಮ್ಮ ನೆನೆಹವೆ ಜೀವನ, 
ಎನಗೆ ನಿಮ್ಮ ನೆನಹವೆ ಪ್ರಾಣ, ಕಾಣಾ ತಂದೆ. 
ಸ್ವಾಮಿ , ಎನ್ನ ಹೃದಯದಲ್ಲಿ ನಿಮ್ಮ ಚರಣದುಂಡಿಗೆಯನೊತ್ತಯ್ಯಾ, 
ವದನದಲಿ ಷಡಕ್ಷರಿಯ ಬರೆಯಯ್ಯಾ ಕೂಡಲಸಂಗಮದೇವಾ. ||೪೯೮॥ 


೪೯೯ 
ಎನ್ನ ಕಾಯವ ದಂಡಿಗೆಯ ಮಾಡಯ್ಯಾ , 
ಎನ್ನ ಶಿರವ ಸೋರೆಯ ಮಾಡಯ್ಯಾ , 
ಎನ್ನ ನರವ ತಂತಿಯ ಮಾಡಯ್ಯಾ , 
ಎನ್ನ ಬೆರಳ ಕಡ್ಡಿಯ ಮಾಡಯ್ಯಾ , 
ಬತ್ತೀಸ ರಾಗವ ಪಾಡಯ್ಯಾ , ಉರದಲೊ 
ಕೂಡಲಸಂಗಮದೇವಾ. 


ಬಾರಿಸು, 


|| ರ್೪ 


೯|| 


೫೦೦ 
ಕುರುಳು ಬೆರಳು ಮುಡುಹು ಮುಂಬಲ್ಲ ಕೊಳ್ಳಾ, 
ನಿರಿಯನಿಕ್ಕಿ ದಾಂಟಿದಡೆ ಅಂತೆನ್ನ ನಂಬಾ, 
ಪರಪುರುಷರ ಮುಖವ ನೋಡದಂತೆ ಮಾಡಾ, 
ಬಳಿಕ ನೀನೆಹಗೆ ಇರಿಸಿದಂತಿರಿಸಾ, 
ಎನ್ನ ಉರದಲ್ಲಿ ಕೂಡಲಸಂಗಯ್ಯನೆಂದು ಬರೆಯಾ, 
ಹರಿಬ್ರಹ್ಮರಿಗೆ ಎರಗದಂತೆ ಬಳಿನೀರನೆರೆಯಾ. 


|| ೫OOIL 


೧೨೧ 


ಭಕ್ತಸ್ಥಲ 


೫೦೧ 


ಕಂಡ ಕನಸು : ನಿಧಾನವ ಕಂಡೆನಯ್ಯಾ , 
ಬಿಡಲಾರದ ನಿಧಾನವ ಕಂಡೆನಯ್ಯಾ , 
ಕೂಡಲಸಂಗಯ್ಯನೆಂಬ ನಿಧಾನವ ಕಂಡು 
ಬಿಡಲಾರೆನಯ್ಯಾ . 


11೫೦೧II 


೫೦೨ 
ಹೊನ್ನ ಹಾವುಗೆಯ ಮೆಟ್ಟಿದವನ ! 
ಮಿಡಿಮುಟ್ಟಿದ ಕೆಂಜೆಡೆಯವನ ! 
ಮೈಯಲ್ಲಿ ವಿಭೂತಿಯ ಹೂಸಿದವನ ! 
ಕರದಲ್ಲಿ ಕಪಾಲವ ಹಿಡಿದವನ ! 
ಅರ್ಧನಾರಿಯಾದವನ ! 
ಬಾಣನ ಬಾಗಿಲ ಕಾಯ್ದ ವನ ! 
ನಂಬಿಗೆ ಕುಂಟಣಿಯಾದವನ ! 
ಚೋಳಂಗೆ ಹೊನ್ನ ಮಳೆಯ ಕರೆದವನ ! 
ಎನ್ನ ಮನಕ್ಕೆ ಬಂದವನ 
ಸದ್ಭಕ್ತರ ಹೃದಯದಲಿಪ್ಪವನ ! 
ಮಾಡಿದ ಪೂಜೆಯಲೊಪ್ಪುವನ ! 
ಕೂಡಲಸಂಗಯ್ಯನೆಂಬವನ !! 


11೫೦೨ || 


೫೦೩ 
ಮನಕ್ಕೆ ಮನೋಹರವಲ್ಲದ ಗಂಡರು 
ಮನಕೆ ಬಾರರು , ಕೇಳವ್ವಾ ಕೆಳದೀ , 
ಪನ್ನಗಭೂಷಣರಲ್ಲದ ಗಂಡರು 
ಇನ್ನೆನಗಾಗದ ಮೊರೆ, ನೋಡವ್ವಾ . 
ಕನ್ನೆಯಂದಿನ ಕೂಟ, ಚಿಕ್ಕಂದಿನ ಬಾಳುವೆ, 
ನಿಮ್ಮಾಣೆಯಯ್ಯಾ , ಕೂಡಲಸಂಗಮದೇವಾ. 


11೫೦೩ || 


೫೦೪ 
ಜಗವೆಲ್ಲಾ ಅರಿಯಲು ಎನಗೊಬ್ಬ ಗಂಡನುಂಟು , 
ಆನು ಮುತೈದೆ, ಆನು ನಿಮ್ಮೆದೆ. 
ಕೂಡಲಸಂಗಮದೇವಯಾನಂತಪ್ಪ ಎನಗೊಬ್ಬ ಗಂಡನುಂಟು . 


11೫೦೪ || 


೧೨೨ 


ಬಸವಣ್ಣನವರ ವಚನಗಳು 


೫೦೫ 


ಸಂಸಾರವೆಂಬ ಶ್ವಾನನಟ್ಟಿ , ಮೀಸಲ ಬೀಸರವ ಮಾಡದಿರಯ್ಯಾ , 
ಎನ್ನ ಚಿತ್ರವು ನಿಮ್ಮ ಧ್ಯಾನವಯ್ಯಾ . 
ನೀವಲ್ಲದೆ ಮತ್ತೇನನೂ ಅರಿಯೆನು. 
ಕನೈಯಲ್ಲಿ ಕೈವಿಡಿದೆನು , ನಿಮ್ಮಲ್ಲಿ ನೆರೆದೆನು. 
ಮನ್ನಿಸು ಕಂಡಾ, ಮಹಾಲಿಂಗವೆ . 
ಸತಿಯಾನು , ಪತಿ ನೀನಯ್ಯಾ . 
ಮನೆಯೊಡೆಯ ಮನೆಯ ಕಾಯ್ದೆ ಪ್ಪಂತೆ 
ನೀವೆನ್ನ ಮನವ ಕಾಯ್ದೆ ಪ್ಪ ಗಂಡನು. 
ನಿಮಗೋತ ಮನವನನ್ಯಕ್ಕೆ ಹರಿಸಿದಡೆ 
ನಿಮ್ಮ ಅಭಿಮಾನ ಹಾನಿ , ಕೂಡಲಸಂಗಮದೇವಾ. 


11೫೦೫11 


ಭಕ್ತನ ಐಕ್ಯಸ್ಥಲ 


೫೦೬ 
ನೀನೊಲಿಯಿತ್ತೆ ಪುಣ್ಯ , ನೀನೊಲ್ಲದುವೆ ಪಾಪ , 
ಸಕಲ ಜಗದೊಳಗೆ ಅನುಶ್ರುತನಾಗಿಪ್ಪೆಯಯ್ಯಾ. 
ನೀನೊಲಿದವನೆ ನಿಮ್ಮನರಿದವನು. . 
ಪ್ರಸಾದಾದ್ದೇವತಾಭಕ್ತಿ ಪ್ರಸಾದೋ ಭಕ್ತಿ ಸಂಭವಃ | 
ಯಥೈವಾಂಕುರತೋ ಬೀಜಂ ಬೀಜತೋ ವಾ ಯಥಾಂಕುರಃ || 
ನೀನೊಲಿದವನೆ ಧನ್ಯ , ಜಗಕ್ಕೆ ಪಾವನ ಕೂಡಲಸಂಗಮದೇವಾ. 


11೫೦೬ || 


೫೦೭ 


ಅಷ್ಟವಿಧಾರ್ಚನೆ ಷೋಡಶೋಪಚಾರವ 
ಅಂದಂದಿನ ಕೃತ್ಯವ ಅಂದಂದಿಗೆ ಆನು ಮಾಡಿ ಶುದ್ದನಯ್ಯಾ . 
ಹಂಗು ಹರಿಯಿಲ್ಲದ ಕಾರಣ , 
ಕೂಡಲಸಂಗಮದೇವ ನಿಷ್ಪಲದಾಯಕನಾಗಿ 
ಆನು ಮಾಡಿ ಶುದ್ದನಯ್ಯಾ . 


|| ೫೦೬|| 


ಭಕ್ತಸ್ಥಲ 


೧೨೩ 


೫೦೮ 
' ಮಾಟ ಕೂಟ, ಫಲ ಪ್ರಾಪ್ತಿ ' ಎಂಬ ಮಾತ ಕೇಳಲಾಗದು ಶಿವಾಶಿವಾ ! 
ನಿಮ್ಮ ಭಕ್ತರಿಗೆ ಮಾಡಿದೆನೆನ್ನದಿರೆಂದು 
ಶ್ರೀ ಗುರುಲಿಂಗವು ಕೃಪೆಯ ಮಾಡಿದ ಕಾರಣ. 
ಅಲ್ಲಿ ಮಾಡುವವರೂ ಮಾಡಿಸಿಕೊಂಬವರೂ ನೀವೆ 
ಕೂಡಲಸಂಗಮದೇವಾ. 

11KOCSIT 


೫೦೯ 


ಅಯ್ಯಾ , ನಿಮ್ಮ ಅನುಭಾವದಿಂದ ಎನ್ನ ತನು ಹಾಳಾಯಿತ್ತಯ್ಯಾ , 
ಅಯ್ಯಾ , ನಿಮ್ಮ ಅನುಭಾವದಿಂದ ಎನ್ನ ಮನ ಹಾಳಾಯಿತ್ತಯ್ಯಾ, 
ಅಯ್ಯಾ , ನಿಮ್ಮ ಅನುಭಾವದಿಂದ ಎನ್ನ ಕರ್ಮಛೇದನವಾಯಿತ್ತಯ್ಯಾ, 
ನಿಮ್ಮವರು ಅಡಿಗಡಿಗೆ ಹೇಳಿ ಭಕ್ತಿಯೆಂಬೀ ಒಡವೆಯನು 
ದಿಟವ ಮಾಡಿ ತೋರಿದರು ಕಾಣಾ, ಕೂಡಲಸಂಗಮದೇವಾ. 

11೫೦೯ || 


೫೧೦ 
ಭಕ್ತನೆಂತೆಂಬೆನಯ್ಯಾ ? ಭವಿಯ ಸಂಗ ಬಿಡದನ್ನಕ್ಕ 
ಮಾಹೇಶ್ವರನೆಂತೆಂಬೆನಯ್ಯಾ ? ಪರಸ್ತ್ರೀ ಪರಧನದಾಸೆ ಬಿಡದನ್ನಕ್ಕ. 
ಪ್ರಸಾದಿಯೆಂತೆಂಬೆನಯ್ಯಾ ? ಆಧಿವ್ಯಾಧಿ ನಷ್ಟವಾಗದನ್ನಕ್ಕ . 
ಪ್ರಾಣಲಿಂಗಿಯೆಂತೆಂಬೆನಯ್ಯಾ ? ಪ್ರಾಣ ಸ್ವಸ್ಥಿರವಾಗದನ್ನಕ್ಕ . 
ಶರಣನೆಂತೆಂಬೆನಯ್ಯಾ ? ಪಂಚೇಂದ್ರಿಯ ನಾಶವಾಗದನ್ನಕ್ಕ . 
ಐಕ್ಯನೆಂತೆಂಬೆನಯ್ಯಾ ? ಜನನ ಮರಣ ವಿರಹಿತವಾಗದನ್ನಕ್ಕ . 
ಇಂತಪ್ಪ ಭಾಷೆ ವ್ರತ ನೇಮಂಗಳ ನಾನರಿಯೆನಯ್ಯಾ , 
ಅಘಟಿತಘಟಿತ ವರ್ತಮಾನದ ನಾನರಿಯೆನಯ್ಯಾ . 
ನಿಮ್ಮ ಶರಣರ ತೊತ್ತು - ನೃತ್ಯಾಚಾರವ ಮಾಡುವೆ 
ಕೂಡಲಸಂಗಮದೇವಾ. 


|| ೫೧OIL 


೫೧೧ 
ಅಭ್ಯಾಸವೆನ್ನ ವರ್ತಿಸಿತ್ತಯ್ಯಾ , ಭಕ್ತಿ ಸಾಧ್ಯವಾಗದು, 
ನಾನೇವೆನಯ್ಯಾ ? 
ಅನು ನಿಮ್ಮ ಮನಂಬೊಗುವನ್ನಕ್ಕ ನೀವೆನ್ನ ಮನಂಬೊಗುವನ್ನಕ್ಕ 
ಕಾಯಗುಣಂಗಳ ಕಳೆದವರಿಗೆ ಶರಣೆಂಬೆ 
ಕೂಡಲಸಂಗಮದೇವಾ. 


11೫೧೧II 


೧೨೪ 


ಬಸವಣ್ಣನವರ ವಚನಗಳು " 


೫೧೨ 
ತನುಸಾರಾಯರ ಮನಸಾರಾಯರ ಜ್ಞಾನಸಾರಾಯರ 
ತೋರಯ್ಯಾ , ನಿಮ್ಮ ಧರ್ಮ. 
ಭಾವಸಾರಾಯರ ಭಕ್ತಿಸಾರಾಯರ 
ತೋರಯ್ಯಾ , ನಿಮ್ಮ ಧರ್ಮ. 
ಕೂಡಲಸಂಗಮದೇವಯ್ಯಾ 
ನಿಮ್ಮ ನರಿಯದ ಅವಗುಣಿಗಳ 
ತೋರದಿರಯ್ಯಾ , ನಿಮ್ಮ ಧರ್ಮ. 


11೫೧೨|| 


೫೧೩ 
ಸಂಚಲವಿಲ್ಲದ, ಭಕ್ತಿವಂಚನೆಯಿಲ್ಲದ ಮಹಾಂತರ ತೋರಾ. 
ತನುಶುಚಿ ಮನಶುಚಿಗಳನು ತೋರಾ, 
ಇಂತಪ್ಪ ಶಿವಲಿಂಗೈಕ್ಯರ ತೋರಿ ಬದುಕಿಸು, 
ಕೂಡಲಸಂಗಮದೇವಾ. 


11೫೧೩ || 


೫೧೪ 
ಕಾಮಸಂಗವಳಿದು ಅನುಭಾವಸಂಗದಲುಳಿದವರ ಅಗಲಲಾರೆನು , 
ಶಿವಂಗೆ ಮಿಗೆ ಒಲಿದವರನು ನಾನು ಆಗಲಲಾರೆನು ಕಾಣಾ, 
ಕೂಡಲಸಂಗಮದೇವಾ. 


|| ೫೧೪|| 


೫೧೫ 
ಭಕುತಿರತಿಯ ವಿಕಳತೆಯ ಯುಕುತಿಯನೇನ ಬೆಸಗೊಂಬಿರಯ್ಯಾ ? 
ಕಾಮಿಗುಂಟೆ ಲಜ್ಜೆ ನಾಚಿಕೆ ? 
ಕಾಮಿಗುಂಟೆ ಮಾನಾಪಮಾನವು ? 
ಕೂಡಲಸಂಗನ ಶರಣರಿಗೊಲಿದ 
ಮರುಳನನೇನ ಬೆಸಗೊಂಬಿರಯ್ಯಾ ? 


11೫೧೫|| 


೫೧೬ 
ಇಂದು ಹುಟ್ಟಿದ ಕೂಸಿಂಗೆ ಇಂದೆ ಜವ್ವನವಾಯಿತ್ತಯ್ಯಾ. 
ಆ ಕೂಸು ಬೀದಿಯಲ್ಲಿ ಒತ್ತೆಗೊಳಲು ನಿಂದಿತ್ತಯ್ಯಾ . 
ಇದರ ಸಂಗಸುಖದನುಭಾವವನು 
ಕೂಡಲಸಂಗಮದೇವ ತಾನೆ ಬಲ್ಲ . 


11೫೧೬ || 


ಭಕ್ತಸ್ಥಲ 


೧೨೫ 


೫೧೭ 
ಸಕ್ಕರೆಯ ಕೊಡನ ತುಂಬಿ ಹೊರಗೆ ಸವಿದಡೆ ರುಚಿಯುಂಟೇ ? 
ತಕ್ಕೆಸಿ ಭುಜತುಂಬಿ ಲಿಂಗಸ್ಪರ್ಶನವ ಮಾಡದೆ 
ಅಕ್ಕಟಾ ಸಂಸಾರ ವೃಥಾಯ ಹೋಯಿತ್ತಯ್ಯಾ . 
ಅದೇತರ ಭಕ್ತಿ ? ಅದೇತರ ಯುಕ್ತಿ ? 
ಕೂಡಿಕೊ , ಕೂಡಲಸಂಗಮದೇವಾ. 


11೫೧೭|| 


೫೧೮ 


ಕಾಳಿದಾಸಂಗೆ ಕಣ್ಣನಿ , ಓಹಿಲಯ್ಯನ ನಿಜಪುರಕ್ಕೊಮ್ಮೆ , 
ನಂಬಿ ಕರೆದಡೋ ಎಂದೆ, 
ತೆಲುಗು ಜೊಮ್ಮಯ್ಯಂಗೆ ಒಲಿದೆ ದೇವಾ, 
ಕೂಡಲಸಂಗಮದೇವಾ 
ಎನ್ನನೇಕೆ ಒಲ್ಲೆಯಯ್ಯಾ ? 


|| ೫೧೮|| 


೫೧೯ 
ಪರ ಚಿಂತೆ ಎಮಗೇಕಯ್ಯಾ ? ನಮ್ಮ ಚಿಂತೆ ನಮಗೆ ಸಾಲದೆ ? 
ಕೂಡಲಸಂಗಯ್ಯ ಒಲಿದಾನೊ ಒಲ್ಲನೊ ಎಂಬ ಚಿಂತೆ 
ಹಾಸಲುಂಟು, ಹೊದೆಯಲುಂಟು. 


11೫೧೯ || 


೫೨೦ 
- ಕಣ್ಣ ಕೋಪಕ್ಕೆ ಮುಂದರಿಯದೆ ನುಡಿದು, 
ಮನಮಚ್ಚಿ ಮರುಳಾದೆ ನೋಡಾ ! 
ಕೇಳು, ಕೇಳವ್ವಾ ಕೆಳದಿ, 
ಸಖಿಯರಿಲ್ಲದೆ ಸುಖವ ಬಯಸಿದಡೆ 
ದೊರಕೊಂಬುದೆ ? ಹೇಳಾ. 
ಎನ್ನ ಮುನಿಸು ಎನ್ನಿ ಅಡಗಿತ್ತು , 
ಇನ್ನು ಬಾರಯ್ಯಾ , ಕೂಡಲಸಂಗಯ್ಯಾ . 


11೫೨OIL 


೫೨೧. 
ಲಜ್ಜೆಗೆಟ್ಟೆನು, ನಾಣುಗೆಟ್ಟೆನು. 
ಕುಲಗೆಟ್ಟೆನು, ಛಲಗೆಟ್ಟೆನು. 


೧೨೬ 


ಬಸವಣ್ಣನವರ ವಚನಗಳು 


ಸಂಗಾ, ನಿಮ್ಮ ಪೂಜಿಸಿ ಭವಗೆಟ್ಟೆನು ನಾನಯ್ಯಾ . 
ಕೂಡಲಸಂಗಮದೇವಯ್ಯಾ 
ನಿಮ್ಮ ಮುಟ್ಟಿ ಹುಟ್ಟುಗೆಟ್ಟೆನು ನಾನಯ್ಯಾ . 


11೫೨೧|| 


೫೨೨ 
ಮಾಡುವ ಭಕ್ತನ ಕಾಯ ಬಾಳೆಯ ಕಂಬದಂತಿರಬೇಕು; 
ಮೆಲ್ಲ ಮೆಲ್ಲನೆ ಹೊರೆಯೆತ್ತಿ ನೋಡಿದಡೆ 
ಒಳಗೆ ಕೆಚ್ಚಿಲ್ಲದಿರಬೇಕು. 
ಮೇಲಾದ ಫಲವ ನಮ್ಮವರು ಬೀಜಸಹಿತ ನುಂಗಿದರು . 
ಎನಗಿನ್ನಾವ ಭಯವಿಲ್ಲ ಕಾಣಾ, 
ಕೂಡಲಸಂಗಮದೇವಾ. 


11೫೨೨|| 


392 
ಜಂಗಮವ ಕೂಡಿಕೊಂಡು 
ಲಿಂಗಾರ್ಚನೆಯ ಮಾಡುವುದು ಲೇಸಯ್ಯಾ ಭಕ್ತಂಗೆ. 
ಆ ಭಕ್ತನ ಕೂಡಿಕೊಂಡು 
ಲಿಂಗಾರ್ಚನೆಯ ಮಾಡುವುದು ಲೇಸಯ್ಯಾ ಜಂಗಮಕ್ಕೆ . 
ಆ ಜಂಗಮದ ಕರ್ತೃತ್ವವೆ ಭಕ್ತಂಗೆ ದಾಸೋಹ, 
ಆ ಭಕ್ತನ ಕಿಂಕಲವೆ ಆ ಜಂಗಮಕ್ಕೆ ದಾಸೋಹ. 
ಆ ಭಕ್ತರೊಳಗೆ ಆ ಜಂಗಮವಡಗಿ , 
ಆ ಜಂಗಮದೊಳಗೆ ಆ ಭಕ್ತನಡಗಿ, 
ಇದನೇನೆಂದು ಹವಣಿಸುವೆನಯ್ಯಾ , ಎರಡೊಂದಾದ ಘನವ ? 
ಇದನೇನೆಂದುಪಮಿಸುವೆನಯ್ಯಾ , ತೆರಹಿಲ್ಲದ ಘನವ ? 
ಈ ಎರಡಕ್ಕೆ ಭವವಿಲ್ಲೆಂದು ಕೂಡಲಸಂಗಯ್ಯಾ , 
ನಿಮ್ಮ ಶ್ರುತಿಗಳು ಹೇಳಿದವಾಗಿ, 
ನಿಮ್ಮ ಕರುಣವೆನಗೆ ಆಯಿತ್ತು . 


11೫೨೩ || 


೫೨೪ 
ಹರವ ನದಿಯ ತೆರನ ಹೋಲಬಲ್ಲಡೆ ಭಕ್ತಿ , 
ಕೂಡೆ ಸಯದಾನವ ನೀಡಬಲ್ಲಡೆ ಭಕ್ತಿ , 
ನೀಡಿ ಮಿಕ್ಕುದ ಕಾಯ್ದುಕೊಂಡಿರಬಲ್ಲಡೆ 
ಕೂಡಿಕೊಂಡಿಪ್ಪ ನಮ್ಮ ಕೂಡಲಸಂಗಮದೇವ. 


11೫೨೪|| 


ಭಕ್ತಸ್ಥಲ 


೧೨೭ 


೫೨೫ 


ಏನ ಮಾಡುವೆ ? ಎನ್ನ ಪುಣ್ಯವ ಫಲವು ! 
ಶಾಂತಿಯ ಮಾಡಹೋದಡೆ ಬೇತಾಳನಾಯಿತ್ತು . 
ಕೂಡಲಸಂಗಮದೇವರ ಪೂಜಿಸಿಹೆನೆಂದಡೆ 
ಭಕ್ತಿಯೆಂಬ ಮೃಗ ಎನ್ನನಟ್ಟಿ ಬಂದು ನುಂಗಿತ್ತಯ್ಯಾ. 


11೫೨೫11 


೫೨೬ 


ಭಕ್ತಿಯೆಂಬ ಪೃಥ್ವಿಯ ಮೇಲೆ, ಗುರುವೆಂಬ ಬೀಜವಂಕುರಿಸಿ, 
ಲಿಂಗವೆಂಬ ಎಲೆಯಾಯಿತ್ತು . 
ಲಿಂಗವೆಂಬ ಎಲೆಯ ಮೇಲೆ 
ವಿಚಾರವೆಂಬ ಹೂವಾಯಿತ್ತು , 
ಆಚಾರವೆಂಬ ಕಾಯಾಯಿತ್ತು . 
ನಿಷ್ಪತ್ತಿಯೆಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ 
ಕೂಡಲಸಂಗಮದೇವ ತನಗೆ ಬೇಕೆಂದು ಎತ್ತಿಕೊಂಡ. 


11೫೨೬ || 


ಮಾಹೇಶ್ವರಸ್ಥಲ 


ಮಾಹೇಶ್ವರಸ್ಥಲ 


೧೩೧. 


ಮಾಹೇಶ್ವರನ ಜ್ಞಾನಿಸ್ಥಲ 


೫೨೭ 


ಸ್ವಾಮಿ ನೀನು, ಶಾಶ್ವತ ನೀನು, 
ಎದೆ ಬಿರಿದ ಜಗವೆಲ್ಲರಿಯಲು, 
ಮಹಾದೇವ, ಮಹಾದೇವ, 
ಇಲ್ಲಿಂದ ಮೇಲೆ ಶಬ್ದವಿಲ್ಲ . 
ಪಶುಪತಿ ಜಗಕ್ಕೇಕೋದೇವ 
ಸ್ವರ್ಗ ಮರ್ತ್ಯ ಪಾತಾಳದೊಳಗೆ 
ಒಬ್ಬನೇ ದೇವ ಕೂಡಲಸಂಗಮದೇವ. 


TIOT 


೫೨೮ 
ಶ್ರುತಿಗಗಮ್ಮ ದ್ವಾದಶಾದಿತ್ಯನಪ್ರತಿಮಮಹಿಮಂಗೆ ಪ್ರತಿಯುಂಟೆ ? 
'ಸೋಮಃ ಪವತೇ ' ಎಂಬ ಶ್ರುತಿಯನರಿತು 
“ಶಿವನೇಕೋದೇವ ರುದ್ರನದ್ವಿತೀಯ' ನೆಂದು 
ನಂಬುವುದು ಕಾಣಿರಣ್ಣಾ . 
ಕೂಡಲಸಂಗಮದೇವನಲ್ಲದೆ ಇಲ್ಲವೆಂದು ಎತ್ತಿದೆ ಬಿರಿದ, 
ಜಗವೆಲ್ಲರಿಯಲು. 


|| ೨|| 


೫೨೯ 
ಉಪ್ಪರಗುಡಿ ನಂದಿವಾಹನ ಸದ್ಯೋಜಾತನ ಬಾಗಿಲ ಮುಂದೆ 
ಸಾರುತ್ತೈದಾವೆ , ನೋಡಾ, ಶ್ರುತಿಗಳೂ ನಾಲ್ಕು ವೇದವೂ ಹುಸಿಯದೆ. 
' ಭರ್ಗೋ ದೇವಸ್ಯ ಧೀಮಹಿ' ಎಂದುದಾಗಿ, 
ಕೂಡಲಸಂಗನಲ್ಲದಿಲ್ಲೆಂದುದು ವೇದ. 


11೩ || 


೫೩೦ 
'ವೇದ ಸ್ವಯಂಭು' ವೆಂಬ ವಾದಿ ಕೇಳೆಲವೋ . 
“ ಏಕೋ ದೇವೋ ರುದ್ಯೋ ನ ದ್ವಿತೀಯಃ' 
ಎಂದು ನಂಬುವುದು ಕಾಣಿರಣ್ಣಾ . 


೧೩೨ 


ಬಸವಣ್ಣನವರ ವಚನಗಳು 


` ಚಕಿತಮಭಿಧ ' ಎಂದು ಶ್ರುತಿ ಸಾರುತ್ತೈದಾವೆ 
ಜಗದ ಕರ್ತ ಕೂಡಲಸಂಗಮದೇವನೊಬ್ಬನೆ ಕಾಣಿರಣ್ಣಾ . 


||೪|| 


೫೩೧. 
ಶ್ರುತಿತತಿಯ ಶಿರದ ಮೇಲೆ ಅತ್ಯತಿಷ್ಠದ್ದಶಾಂಗುಲನ ನಾನೇನೆಂಬೆನಯ್ಯಾ ? 
ಘನಕ್ಕೆ ಘನಮಹಿಮನ ಮನಕ್ಕಗೋಚರನ ! 
' ಅಣೋರಣೀಯಾನ್ ಮಹತೋ ಮಹೀಯಾನ್ ' 
ಮಹಾದಾನಿ ಕೂಡಲಸಂಗಮದೇವ. 

|| ೫ || 


೫೩೨ 
ಸಕಳ ನಿಷ್ಕಳವ ಕೂಡಿಕೊಂಡಿಪ್ಪೆಯಾಗಿ 
ಸಕಳ ನೀನೇ , ನಿಷ್ಕಳ ನೀನೇ ಕಂಡಯ್ಯಾ , 
' ವಿಶ್ವತಶ್ಚಕ್ಷು ' ನೀನೇ ದೇವಾ ' ವಿಶ್ವತೋಮುಖ' ನೀನೇ ದೇವಾ, 
' ವಿಶ್ವತೋಬಾಹು ' ನೀನೇ ದೇವಾ, ಕೂಡಲಸಂಗಮದೇವಾ. 


|| ೬ || 


- ೫೩೩ 
ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವಾ, 
ಸಕಲವಿಸ್ತಾರದ ರೂಹು ನೀನೇ ದೇವಾ, 
' ವಿಶ್ವತಶ್ಚಕ್ಷು ನೀನೆ ದೇವಾ, 
' ವಿಶ್ವತೋಮುಖ ' ನೀನೆ ದೇವಾ, 
' ವಿಶ್ವತೋಬಾಹು' ನೀನೇ ದೇವಾ, 
' ವಿಶ್ವತಃಪಾದ ' ನೀನೆ ದೇವಾ, ಕೂಡಲಸಂಗಮದೇವಾ. 


II೭II 


11೭| | 


೫೩೪ 
ಜಲ ಕೂರ್ಮ ನಾಗ ಮೇದಿನಿ ಸಪ್ತಸಾಗರ 
ಅಜಾಂಡ ಹರಿವಿರಂಚಿಗಳು 
ನಿಮ್ಮ ಉದರದ ಕೊನೆಯ ಪ್ರಾಣಿಗಳಯ್ಯಾ . 
ಕೂಡಲಸಂಗನ ಮಹಾಮನೆಯಲ್ಲಿ ಅಗ್ರಾಹಕನೆಂಬ ಗಣೇಶ್ವರನ 
ಇಚ್ಛಾಮಾತ್ರದಿಂದ ಜಗಜುಗವಯಾ . 


II೮II 


೫೩೫ 
ರುದ್ರ ಮುಖದಲ್ಲಿ ವಿಷ್ಣು ಭುಜದಲ್ಲಿ , 
ಜಂಭೆಯಲ್ಲಿ ಅಜ ಜನನವೊ . 


ಮಾಹೇಶ್ವರಸ್ಥಲ 


೧೩೩ 


ಇಂದ್ರ ಪಾದದಲ್ಲಿ ಚಂದ್ರ ಮನದಲ್ಲಿ , 
ಚಕ್ಷುವಿನಲ್ಲಿ ಸೂರ್ಯ ಜನನವೊ . 
ಮುಖದಲ್ಲಿ ಅಗ್ನಿಯು ಪ್ರಾಣದಲ್ಲಿ ವಾಯು 
ನಾಭಿಯಲ್ಲಿ ಅಂತರಿಕ್ಷಿ . - 
ಸಿರದಲುದಯ ತೆತ್ತೀಸಕೋಟಿ ದೇವತೆಗಳು 
ಪಾದತಳದಲ್ಲಿ ಭೂಮಿ ಜನನವೊ . 
ಶೋತ್ರದಲ್ಲಿ ದಶದಿಕ್ಕುವೊ . 
ಜಗವ ನಿಕ್ಷೇಪಿಸಿದ ಕುಕ್ಷಿಯಲ್ಲಿ , ಅಕ್ಷಯನಗಣಿತನು . 
ಸಾಸಿರ ತಲೆ, ಸಾಸಿರ ಕಣ್ಣು , ಸಾಸಿರ ಕೈ , ಸಾಸಿರ ಪಾದ. 
ಸಾಸಿರ ಸನ್ನಿಹಿತ ನಮ್ಮ ಕೂಡಲಸಂಗಯ್ಯ . 


|| ೯ || 


೫೩೬ 
ವಿಶ್ವಾಧಿಕೊ ರುದ್ರನ ಹೊಗಳುವ ಶ್ರುತಿಗಳು 
` ವಿಶ್ವರೂಪಾಯ ವೈ ನಮಃ| 
' ಪರಮರೂಪನೆ ನಮೋ , ಪರತತ್ವನೆ ನಮೋ , 
ಆದಿಯಾರೂಢಭಯಂಕರನೆ ನಮೋ , 
ಹರಿಯನು ಹರಿಸಿದನೇ ' ಎಂದು ಶ್ರುತಿ ಸಾರುತ್ತಿರಲು 
ಸಂಹಾರಕಾರಣನೆ ನಮೋ , ನಮ್ಮ ಕೂಡಲಸಂಗ 
ಮಹದ್ ಮಹದ್ಯೋ ನಮಃ. 


|| ೧೦|| 


೫೩೭ 
ಅಯು ದೇ ಬ್ರಹ್ಮನ ಕಪಾಲ ಕರದಲ್ಲಿ , 
ಅಯುದೇ ವಿಷ್ಣುವಿನ ನಯನ ಪಾದದಲ್ಲಿ , 
ಅಯು ದೇ ಕಾಮನ ಸುಟ್ಟು ಭಸ್ಮ ಮೈಯ ಮೇಲೆ, 
ಮುಖ ಮೂದಲೆಯೇಕಯ್ಯಾ , ಕೂಡಲಸಂಗಮದೇವಾ. 


TIOOL 


೫೩೮ 
ಹರನ ಕೊರಳಲಿಪ್ಪ ಕರೋಟಿಮಾಲೆಯ 
ಶಿರದ ಲಿಖಿತವ ಕಂಡು, ಮರುಳ ತಂಡಗಳು ಓದಿ ನೋಡಲು, 
ಇವನಜ ಇವ ಹರಿ ಇವ ಸುರಪತಿ ಇವ ಧರಣೇಂದ್ರ 
ಇವನಂತಕನೆಂದು ಹರುಷದಿಂದ ಸರಸವಾಡಿತ ಕಂಡು, 
ಹರ ಮುಕುಳಿತನಾಗಿ ನಕ್ಕೆ , ನಮ್ಮ ಕೂಡಲಸಂಗಮದೇವ. 


|| ೧೨|| 


೧೩೪ 


ಬಸವಣ್ಣನವರ ವಚನಗಳು 


೫೩೯ 
ಅದುರಿತು ಪಾದಾಘಾತದಿಂದ ಧರೆ, 
ಬಿದಿರಿದುವು ಮಕುಟ ತಾಗಿ ತಾರಕೆಗಳು , 
ಉದುರಿದವು ಕೈ ತಾಗಿ ಲೋಕಂಗಳೆಲ್ಲಾ ! 
ಮಹೀಪಾದಾಘಾತಾದ್ ವಜತಿ ಸಹಸಾ ಸಂಶಯಪದಂ । 
ಪದಂ ವಿಷ್ಟೋರ್ಭಾಮೃದ್ ಭುಜಪರಿಘರುಗ್ಧಗ್ರಹಗಣಂ | 
ಮುಹುರ್‌ದೌ್ರಸ್ಟಂ ಯಾತ್ಯನಿವೃತಜಟಾತಾಡಿತತಟಾ | 
ಜಗದ್ರಕ್ಷಾಯ್ ತ್ವಂ ನಟಸಿ ನನು ವಾಮೈವ ವಿಭುತಾ || 
ನಮ್ಮ ಕೂಡಲಸಂಗಮದೇವನಿಂದು ನಾಂಟ್ಯವನಾಡೆ. 


|| ೧೩|| 


೫೪೦ 
ಆರು ಕೋಟಿ ಬ್ರಹ್ಮರು ಮಡಿವಲ್ಲಿ 
ನಾರಾಯಣಗೊಂದು ದಿನವಾಯಿತ್ತು . 
ನಾರಾಯಣರೊಂದು ಕೋಟಿ ಮಡಿವಲ್ಲಿ 
ರುದ್ರನ ಕಣ್ಣೆವೆ ಹಳಚಿತ್ತು . 
ರುದ್ರಾವತಾರ ಹಲವಳಿವಲ್ಲಿ 
ಕೂಡಲಸಂಗಮದೇವನೇನೆಂದರಿಯ . 


|| ೧೪|| 


೫೪೧ 


ಯುಗ ಜುಗ ಪ್ರಳಯವಹಂದೂ ಕಾಣೆನಿಂದೂ ಕಾಣೆ ! 
ಧಗಿಲು ಭುಗಿಲು ಎಂದುರಿವಂದೂ ಕಾಣೆನಿಂದೂ ಕಾಣೆ ! 
ಕೂಡಲಸಂಗಮದೇವನಲ್ಲದೆ ತಲೆದೋರುವ 
ದೈವಂಗಳನಂದೂ ಕಾಣೆನಿಂದೂ ಕಾಣೆ. 


|| ೧೫|| 


೫೪೨ 


ಒಬ್ಬ ಕೆಂಚ, ಒಬ್ಬ ಕರಿಕ, ಒಬ್ಬ ಶುದ್ದ ಧವಳಿತನೆಂತಯ್ಯಾ ಲಿಂಗವೆ ? 
ಒಬ್ಬರಿಗೊಬ್ಬರು ಘನವೆಂಬರು, ಅದೆಂತಯ್ಯಾ ? 
ಒಬ್ಬರಿಗೊಬ್ಬರು ಹಿರಿದೆಂಬರು, ಎಂತಯ್ಯಾ ? 
ಬ್ರಹ್ಮಂಗೆ ಪ್ರಳಯ , ವಿಷ್ಣು ವಿಂಗೆ ಮರಣ ಉಂಟು. 
ಕೂಡಲಸಂಗಂಗಿಲ್ಲ . 

|| ೧೬|| 


ಮಾಹೇಶ್ವರಸ್ಥಲ 


೧೩೫ 


೫೪೩ 


ಹರಿ ಹರನೊಂದೆ ಎಂದಡೆ, ಸುರಿಯುವೆ ಬಾಯಲಿ ಬಾಲಹುಳುಗಳು ? 
ಹರಿಗೆ ಹತ್ತು ಪ್ರಳಯ , ಬ್ರಹ್ಮಂಗನಂತ ಪ್ರಳಯ , 
ಹರಂಗೆ ಪ್ರಳಯ ಉಂಟೆಂಬುದ ಬಲ್ಲಡೆ ನೀವು ಹೇಳಿರೆ ? 
ಪ್ರಳಯ ಪ್ರಳಯ ಅಂದಂದಿಂಗೆ 
ಹಳೆಯ , ನಮ್ಮ ಕೂಡಲಸಂಗಮದೇವ. 

|| ೧೭|| 


೫೪೪ 


- ವಿಷ್ಟು ಕರ್ಮಿ ರುದ್ರ ನಿಷ್ಕರ್ಮಿ: ಕ್ರಮವನರಿಯದೆ ನುಡಿವಿರೊ ! 
ವೇದಶ್ರುತಿಗಳ ತಿಳಿಯಲರಿಯದೆ ವಾದುಮಾಡುವರೆಲ್ಲ ಕೇಳಿ: 
ವಿಷ್ಣು ನಾನಾಯೋನಿಯಲ್ಲಿ ಬಾರದ ಭವಂಗಳಲ್ಲಿ ಬರುತಿಪ್ಪ , 
ರುದ್ರನಾವ ಯೋನಿಯಲ್ಲಿ ಬಂದನೆಂದು ನೀವು ಹೇಳಿರೊ ! 
ಓಂ ವಿಷ್‌ ಕರ್ಮಾಣಿ ಪಶ್ಯತ ಯತೋ ವ್ರತಾನಿ ಪಸ್ಪಶೇ || 
ಇಂದ್ರಸ್ಯ ಯುಜ್ಯಃ ಸಖಾ || 
ತದ್ ವಿಷ್ಟೂ ಪರಮಂ ಪದಂ ಸದಾ ಪಶ್ಯಂತಿ ಸೂರಯಃ | 
ದಿವೀವ ಚಕ್ಷುರಾತತಂ || 
ತದ್ ವಿಪ್ರಾಸೋ ವಿಪನ್ಯವೋ ಜಾಗೃವಾಂ ಸಃ ಸಮೀಂಧತೇ ! 
ವಿಷ್ಟೋರ್ಯತ್ಪರಮಂ ಪದಂ|| 
ಎಂಬ ಶ್ರುತಿವಚನವ ತಿಳಿಯಿಂ ಭೋ ! 
ವರ್ಮವನೆತ್ತಿ ನುಡಿದಲ್ಲದೆ ನಿಲ್ಲಿರಿ; 
ನಿಮ್ಮ ಕರ್ಮವು ಅತ್ಯತಿಷ್ಠದ್ದಶಾಂಗುಲದಿಂದತ್ತತ್ತಿ, 
ಕೂಡಲಸಂಗಮದೇವಾ. 


|| ೧೮|| 


೫೪೫ 
ಅಮೃತಮತಿ ಸೋಮಶಂಭುವಿಂಗೆ ಹುಟ್ಟಿದಾತನಿಂದ 
ಸತ್ಯಋಷಿ ಜೇಷ್ಠಾದೇವಿಗೆ ಹುಟ್ಟಿದಾತ ಬ್ರಹ್ಮ . 
ವಸುದೇವ ದೇವಕಿಗೆ ಹುಟ್ಟಿದಾತ ವಿಷ್ಟು . 
ನಾಭಿರಾಜ ಮರುತಾದೇವಿಗೆ ಹುಟ್ಟಿದಾತನರುಹ 
ಇವರೆಲ್ಲರು ಯೋನಿಜರೆಂಬುದ ತ್ರೈಜಗ ಬಲ್ಲುದು. 
ಉತ್ಪತ್ತಿ ಸ್ಥಿತಿ ಪ್ರಳಯಕ್ಕೆ ಹೊರಗಾದ ಕೂಡಲಸಂಗಮದೇವಂಗೆ 
ಮಾತಾಪಿತರುಗಳುಳ್ಳಡೆ ಹೇಳಿರೊ ! 


|| ೧೯ || 


೧೩೬ 


ಬಸವಣ್ಣನವರ ವಚನಗಳು 


೫೪೬ 
ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತನಾಡಬೇಡ, 
ಒಬ್ಬನೆ ಕಾಣಿರೊ , ಇಬ್ಬರೆಂಬುದು ಹುಸಿ ನೋಡಾ! 
ಕೂಡಲಸಂಗಮದೇವನಲ್ಲದಿಲ್ಲೆಂದಿತ್ತು ವೇದ. 


|| ೨೦|| 


೫೪೭ 
ಹುಟ್ಟಿಸುವಾತ ಬ್ರಹ್ಮನೆಂಬರು, ರಕ್ಷಿಸುವಾತ ವಿಷ್ಣು ವೆಂಬರು ನೋಡಾ, 
ಬ್ರಹ್ಮ ತನ್ನ ಶಿರವನೇತಕ್ಕೆ ಹುಟ್ಟಿಸಲಾರ ? 
ವಿಷ್ಣು ತನ್ನ ಮಗನನೇತಕ್ಕೆ ರಕ್ಷಿಸಲಾರ ? 
ದುಷ್ಟನಿಗ್ರಹ ಶಿಷ್ಟ ಪ್ರತಿಪಾಲಕ ನಮ್ಮ ಕೂಡಲಸಂಗಮದೇವ. || ೨೧II 


೫೪೮ 
ಕೇಶವನಲ್ಲದೆ ಅತಃ ಪರದೈವವಿಲ್ಲೆಂದು 
ವೇದವ್ಯಾಸಮುನಿ ಭಂಗಬಟ್ಟುದನರಿಯಿರೆ ? 
“ ಅಹಂ ಸರ್ವಜಗತ್ಕರ್ತಾ ಮಮ ಕರ್ತಾ ಮಹೇಶ್ವರಃ” 
ಎಂದು ಎಷ್ಟು ಹೇಳಿದ ವಚನವ ಮರೆದಿರಲ್ಲಾ ! 
ಕೂಡಲಸಂಗಮದೇವನು 
ದಕ್ಷನ ಯಜ್ಞವ ಕೆಡಿಸಿದುದ ಮರೆದಿರಲ್ಲಾ ! 


|| ೨೨|| 


೫ರ್೪ 
ನಾರಾಯಣನೆಂಬವನ ಕಾಣೆ, ಗೀರಾಯಣನೆಂಬವನ ಕಾಣೆ 
ಬೊಮ್ಮನೆಂಬವನ ಕಾಣೆ, ಗಿಮ್ಮನೆಂಬವನ ಕಾಣೆ. 
ವಿಷವಟ್ಟಿ ಸುಡುವಲ್ಲಿ , ವೀರಭದ್ರ ಬಡಿವಲ್ಲಿ 
ಕೂಡಲಸಂಗಯ್ಯಂಗೆ ಶರಣೆಂದು ಮೊರೆಯಿಟ್ಟರೆಲ್ಲರು. 


|| ೨೩ || 


೫೫೦ 
ಅಮೃತವ ಕಡೆವಲ್ಲಿ , ವಿಷವಟ್ಟಿ ಸುಡುವಲ್ಲಿ , 
ದೇವರೆಂಬವರೆತ್ತ ಹೋದರೇನಿಂ ಭೋ ? 
ಅಂದೊಮ್ಮೆ ಓಡಿಹೋಗಿ ಆ ಶಿವನ ಮರೆಯ ಹೋಗುವಂದು 
ದೇವರೆಂಬವರೆತ್ತ ಹೋದರೇನಿಂ ಭೋ ? 
ಕೂಡಲಸಂಗಯ್ಯ ದೇವರಿಗೆ ದೇವನು , 
ಇವರೆಲ್ಲ ಆಳೆಂಬುದನರಿಯಿರಿಂ ಭೋ ! 


|| ೨೪|| 


ಮಾಹೇಶ್ವರಸ್ಥಲ 


೧೩೭ 


೫೫೧. 


ವಿಷ್ಣು ಬಲ್ಲಿದನೆಂಬೆನೆ ? 
ದಶಾವತಾರದಲ್ಲಿ ಭಂಗಬಟ್ಟುದಕ್ಕೆ ಕಡೆಯಿಲ್ಲ . 
ಬ್ರಹ್ಮ ಬಲ್ಲಿದನೆಂಬೆನೆ ? 
ಶಿರ ಹೋಗಿ ನಾನಾ ವಿಧಿಯಾದ. 
ವೇದ ಬಲ್ಲಿತ್ತೆಂಬೆನೆ ? 
ನಾನಾಮುಖದಲ್ಲಿ ಸ್ತುತಿಯಿಸಿತ್ತಲ್ಲದೆ 
ಲಿಂಗದ ನಿಲುಕಡೆಯ ಕಾಣದು. 
ಶಾಸ್ತ್ರ ಬಲ್ಲಿತ್ತೆಂಬೆನೆ ? ಶಬ್ದ ಕೀ . 
ಪುರಾಣ ಬಲ್ಲಿತ್ತೆಂಬೆನೆ ? ಪೂರ್ವಕೀ . 
ಆಗಮ ಬಲ್ಲಿತ್ತೆಂಬೆನೆ ? ವಾಯ ಹೊಂದಿತ್ತು . 
ಇದು ಕಾರಣ ಕೂಡಲಸಂಗಯ್ಯನೆ ನಿತ್ಯ , 
ಉಳಿದ ದೈವವೆಲ್ಲ ಅನಿತ್ಯ ಕಾಣೆ ಭೋ . 


|| ೨೫|| 


೫೫೨ 


ಮರೆಯಲಾಗದು ಹರಿಯ ? ಮರೆಯಲಾಗದು ಬ್ರಹ್ಮನ ? 
ಮರೆಯಲಾಗದು ತೆತ್ತೀಸಕೋಟಿ ದೇವರ್ಕಳ ? 
ನಮ್ಮ ಕೂಡಲಸಂಗಮದೇವರ ಮರೆಯಲಹುದು ? 


II೨೬ || 


೫೫೩ 


ಬಿದಿರೆಲೆಯ ಮೆಲಿದಡೆ ಮೆಲಿದಂತಲ್ಲದೆ, 
ರಸವ ಹಡೆಯಲು ಬಾರದು, 
ಮಳಲ ಹೊಸೆದಡೆ ಹೊಸೆದಂತಲ್ಲದೆ, 
ಸರವಿಯ ಹಡೆಯಲುಬಾರದು . 
ನೀರ ಕಡೆದಡೆ ಕಡೆದಂತಲ್ಲದೆ, 
ಬೆಣ್ಣೆಯ ಹಡೆಯಲುಬಾರದು. 
ನಮ್ಮ ಕೂಡಲಸಂಗಮದೇವನಲ್ಲದೆ 
ಅನ್ಯದೈವಕ್ಕೆರಗಿದಡೆ 
ಹೊಳ್ಳ ಕುಟ್ಟಿ ಕೈ ಹೊಟ್ಟೆಯಾದಂತೆ ಆಯಿತ್ತಯ್ಯಾ . 


|| ೨೭|| 


೧೩೮ 


ಬಸವಣ್ಣನವರ ವಚನಗಳು 


೫೫೪ 
ಅಗಳೂ ಲೋಗರ ಮನೆಯ ಬಾಗಿಲ ಕಾಯ್ದುಕೊಂಡಿಪ್ಪವು ಕೆಲವು ದೈವಂಗಳು. 
ಹೋಗೆಂದಡೆ ಹೋಗವು, 
ನಾಯಿಗಿಂದ ಕರಕಷ್ಟ ಕೆಲವು ದೈವಂಗಳು. 
ಲೋಗರ ಬೇಡಿಕೊಂಡುಂಬ ದೈವಂಗಳು 
ತಾವೇನ ಕೊಡುವವು ಕೂಡಲಸಂಗಮದೇವಾ ? || ೨೮|| 


೫೫೫ 
ಗಾಡಿಗ ಡಿಂಬುಗಂಗೆ 
ಚಿಕ್ಕು ಮುಟ್ಟಿಗೆ, ಹಸುರಂಬಲಿಮುಟ್ಟಿಗೆ, ಹುರಿಬುತ್ತಿಯ ಬೇಡಿ, 
ಮನುಷ್ಯರ ಪಿಡಿದು ಪೀಡಿಸಿ, ತಮ್ಮ ಬಸುರ್ಗೆ ಕಾಣದೆ, 
ಈಡಾಡಿದ ಕೂಳಂಬಲಿಯನಾಯ್ತು ಕುರುಕುವ 
ಹೇಸಿ ದೈವಂಗಳ ಬೇಡಿ ಬೇಡಿ ನಿರರ್ಥ ಕೆಡಬೇಡ, ಎಲವೋ , 
ಕೂಡಲಸಂಗಮದೇವರ ನೆರೆನಂಬುವುದೆಲಿ . 


|| ೨೯ || 


೫೫೬ 
ಹಾಳು ಮೊರಡಿಗಳಲ್ಲಿ ಊರ ದಾರಿಗಳಲ್ಲಿ 
ಕೆರೆ ಬಾವಿ ಹೂಗಿಡು ಮರಂಗಳಲ್ಲಿ 
ಗ್ರಾಮಮಧ್ಯಂಗಳಲ್ಲಿ ಜಲಪಥ ಪಟ್ಟಣಪ್ರವೇಶದಲ್ಲಿ 
ಹಿರಿಯಾಲದ ಮರದಲ್ಲಿ ಮನೆಯ ಮಾಡಿ , 
ಕರೆವೆಮ್ಮೆಯ ಹಸುಗೂಸು ಬಸುರಿ ಬಾಣಂತಿ 
ಕುಮಾರಿ ಕೊಡಗೂಸು ಎಂಬವರ ಹಿಡಿದುಂಬ ತಿರಿದುಂಬ 
ಮಾರಯ್ಯ ಬೀರಯ್ಯ ಕೇಚರಗಾವಿಲ ಅಂತರಬೆಂತರ 
ಕಾಳಯ್ಯ ಮಾರಯ್ಯ ಮಾಳಯ್ಯ ಕೇತಯ್ಯಗಳೆಂಬ ನೂರು ಮಡಕೆಗೆ . 
ನಮ್ಮ ಕೂಡಲಸಂಗಮದೇವ ಶರಣೆಂಬುದೊಂದೆ ದಡಿ ಸಾಲದೆ ? 


11೩OI! 


- ೫೫೭ 
ಅರಗು ತಿಂದು ಕರಗುವ ದೈವವನೆಂತು ಸರಿಯೆಂಬೆನಯ್ಯಾ ? 
ಉರಿಯ ಕಂಡಡೆ ಮುರುಟುವ ದೈವವನೆಂತು ಸರಿಯೆಂಬೆನಯಾ ? 
ಅವಸರ ಬಂದಡೆ ಮಾರುವ ದೈವವನೆಂತು ಸರಿಯೆಂಬೆನಯ್ಯಾ ? 
ಅಂಜಿಕೆಯಾದಡೆ ಹೂಳುವ ದೈವವನೆಂತು ಸರಿಯೆಂಬೆನಯ್ಯಾ ? 
ಸಹಜಭಾವ ನಿಜೈಕ್ಯ ಕೂಡಲಸಂಗಮದೇವನೊಬ್ಬನೆ ದೇವ. 


112011 


ಮಾಹೇಶ್ವರಸ್ಥಲ 


೧೩೯ 


೫೫೮ 
ಮಾರಿಕಟ್ಟೆಯ ನೋಂತು ಕೊರಳಲ್ಲಿ ಕಟ್ಟಿಕೊಂಬರು , 
ಸಾಲಬಟ್ಟಡೆ ಮಾರಿಕೊಂಬರಯ್ಯಾ , 
ಸಾಲಬಟ್ಟಡೆ ಅವರನೊತ್ತೆಯಿಟ್ಟು ಕೊಂಡುಂಬರಯ್ಯಾ. 
ಮಾರುವೋಗನೊಯೋಗ 
ನಮ್ಮ ಕೂಡಲಸಂಗಮದೇವ. 


|| ೩೨ | 


೫೫೯ 
ಉಣಲುಡಲು ಮಾರಿಯಲ್ಲದೆ, ಕೊಲಲು ಕಾಯಲು ಮಾರಿಯೆ ? 
ತನ್ನ ಮಗನ ಜವನೆಯಲ್ಲಿ ಅಂದೆ ಹೋದಳು ಮಾರಿಕಟ್ಟೆ ? 
ಈವಡೆ ಕಾವಡೆ ನಮ್ಮ ಕೂಡಲಸಂಗಯ್ಯನಲ್ಲದೆ 
ಮತ್ತೊಂದು ದೈವವಿಲ್ಲ . 


|| ೩೩ || 


- ೫೬೦ 
ಮೊರನ ಗೋಟಿಲಿ ಬಪ್ಪ ಕಿರುಕುಳದೈವಕ್ಕೆ 
ಕುರಿಯನಿಕ್ಕಿಹೆವೆಂದು ನಲಿನಲಿದಾಡುವರು, 
ಕುರಿ ಸತ್ತು ಕಾವುದೆ ಹರ ಮುಳಿದವರ ? 
ಕುರಿ ಬೇಡ ಮರಿ ಬೇಡ, 
ಬರಿಯ ಪತ್ರೆಯ ತಂದು ಮರೆಯದೆ ಪೂಜಿಸು 
ನಮ್ಮ ಕೂಡಲಸಂಗಮದೇವನ. 


೩೪ | 


- ೫೬೧ 
ಬನ್ನಿರೇ ಅಕ್ಕಗಳು , ಹೋಗಿರೇ ಆಲದ ಮರಕ್ಕೆ . 
ಕಚ್ಚುವುದೇ ನಿಮ್ಮ , ಚಿಪ್ಪಿನ ಹಲ್ಲುಗಳು . 
ಬೆಚ್ಚಿಸುವುವೇ ನಿಮ್ಮ , ಬಚ್ಚಣಿಯ ರೂಹುಗಳು . 
ನಮ್ಮ ಕೂಡಲಸಂಗಮದೇವನಲ್ಲದೆ 
ಪರದೈವಂಗಳು ಮನಕ್ಕೆ ಬಂದವೆ ? 
ಬಿಕ್ಕನೆ ಬಿರಿವ ದೈವಂಗಳು. 


|| ೩೫|| 


೫೬೨ 
ಮಡಕೆ ದೈವ, ಮೊರ ದೈವ, ಬೀದಿಯ ಕಲ್ಲು ದೈವ, 
ಹಣಿಗೆ ದೈವ, ಬಿಲ್ಲನಾರಿ ದೈವ, ಕಾಣಿರೊ ! 


೧೪೦ 


ಬಸವಣ್ಣನವರ ವಚನಗಳು 


ಕೊಳಗ ದೈವ, ಗಿಣ್ಣಿಲು ದೈವ, ಕಾಣಿರೊ ! 
ದೈವ ದೈವವೆಂದು ಕಾಲಿಡಲಿಂಬಿಲ್ಲ , 
ದೈವನೊಬ್ಬನೆ ಕೂಡಲಸಂಗಮದೇವ. 


11೩೬|| 


೫೬೩ 


ಠಿಣ ತಪ್ಪಿದ ಹೆಂಡಿರಲ್ಲಿ , ಗುಣ ತಪ್ಪಿದ- ನಂಟರಿಷ್ಟೆ , 
ಜೀವವಿಲ್ಲದ ದೇಹದಲ್ಲಿ ಫಲವೇನೊ ? 
ಆಳನೊಲ್ಲದಾಳಿನಲ್ಲಿ , ಸಿರಿ ತೊಲಗಿದರಸಿನಲ್ಲಿ , 
ವರವಿಲ್ಲದ ದೈವದಲ್ಲಿ ಫಲವೇನೋ ? 
ಕಳಿದ ಹೂವಿನಲ್ಲಿ ಕಂಪನುಳಿದ ಸೂಳೆಯಲ್ಲಿ ಹೆಂಪ್ಪ, 7 
ಕೊಳಚೆಯ ನೀರಿನಲ್ಲಿ ತಂಪನರಸುವಿರಿ ಮರುಳೆ . 
ವರಗುರು ವಿಶ್ವಕ್ಕೆಲ್ಲ ಗಿರಿಜಾಮನೋವಲ್ಲಭ 
ಪರಮ ಕಾರಣಿಕ ನಮ್ಮ ಕೂಡಲಸಂಗಮದೇವ. 


ಅಪ್ಪ >37 ಹಿರಿಯ 


11೩೭|| 


೫೬೪ 


ಲಿಂಗಶಿವಾಲಯದ ಮುಂದೆ ಸಿಂಹ ಶೂದ್ರಿಕನಲ್ಲದಿಲ್ಲ , 
ನಂದಿಕೇಶ್ವರ ಬೃಂಗಿನಾಂಟ್ಯ ನಮ್ಮ ಲಿಂಗನ ಮುಂದೆ. 
ಇದಕ್ಕೆ ದಿಷ್ಟದೀವಿಗೆ, ನಮ್ಮ ಲಿಂಗನ ಮುಂದೆ 
ಅನ್ಯದೈವವೆಂಬುದ ತೋರಿಯೂ ಕಾಣಬಾರದು. 
ನೊಸಲಕಣ್ಣ ಅಭವನೊಬ್ಬನೆ ದೈವಕೂಡಲಸಂಗಮದೇವ. 


11೩೮|| 


೫೬೫ 


ಗುಡಿಯೊಳಗಿರ್ದು ಗುಡಿಯ ನೇಣಕೊಯಿದಡೆ, 
ಗುಡಿಯ ದಡಿಗೆ ಬಿದ್ದು ಹಲ್ಲು ಹೋಹುದು, ನೋಡಾ, 
ಪೊಡವಿಗೀಶ್ವರನ ಗರ್ಭಾವಾಸದೊಳಗಿರ್ದು ನುಡಿವರು 
ಮತ್ತೊಂದು ದೈವವುಂಟೆಂದು. 
ತುಡುಗುಣಿನಾಯನು ಪಿಡಿತಂದು ಸಾಕಿದಡೆ 
ತನ್ನೊಡೆಯಂಗೆ ಬಗಳುವಂತೆ ಕಾಣಾ 
ಕೂಡಲಸಂಗಮದೇವಾ. 


|| ೩ || 


ಮಾಹೇಶ್ವರಸ್ಥಲ 


ဂမ္မာ 


೫೬೬ 
ಅಸಮಾಕ್ಷಲಿಂಗಕ್ಕೆ ಅನ್ಯದೈವವ ಸರಿಯೆಂಬವನ ಬಾಯಲ್ಲಿ 
ಮಸೆದ ಕೂರಲಗನಿಕ್ಕದೆ ಮಾಬನೆ ? 
ಹುಸಿಯಾಗಿ ನುಡಿವವನ ನಾಯಾಗಿ ಬಗುಳಿಸನೆ ? 
ಹಿರಿಯರು ಮರೆನ್ನದವರ ಕುದುರೆಯಾಗಿ ಕಟ್ಟಿಸನೆ ? 
ಗುರುಲಘುವೆನ್ನದವರ ಬಾಯಲ್ಲಿ ಮೆಟ್ಟಿ ಹುಡಿಯ ಹೊಯ್ಯದೆ ಮಾಬನೆ ? 
ಪರಸ್ತ್ರೀಗಳುಪಿದವರ ಗಾಣದಲಿಕ್ಕಿ ಹಿಳಿಯನೆ ? - 
ಪರಧನಕ್ಕಳುಪಿದವರ ಹಿಡಿ ಖಂಡವ ಕೊಯ್ಯನೆ ? 
ಎಲೆ ಕೂಡಲಸಂಗಮದೇವಾ, ನಿಮ್ಮ ಹೇಳಿದ ಹೇಳಿಕೆಯಿಂದ 
ಪಿಂಬೇರ ಮೈಲುಗ] ಮೇಳವಾಡುತ ಇದ್ದ ಕಾಣಾ, ಜಗದೊಳಗೆ || ೪ || 


೫೬೭ 
ಶಿವಮಯ ವಿಷ್ಣುವಲ್ಲ , ವಿಷ್ಣು ಮಯ ಶಿವನಲ್ಲ , ನುಡಿಯದಿರಿಂ ಭೋ ! 
ನಾರಾಯಣ ಹರನಲ್ಲ ನುಡಿಯದಿರಿಂ ಭೋ ! 
ಶಿವನು ವಿಷ್ಣು ವಲ್ಲ ನುಡಿಯದಿರಿಂ ಭೋ ! 
ನಮ್ಮ ಕೂಡಲಸಂಗಯ್ಯನನರಿಯದ ಸೂನೆಗಾರರೆಲ್ಲ 
ನುಡಿಯದಿರಿಂ ಭೋ ! 


II೪II 


೫೬೮ 
ಅವಲಕ್ಷಣ ನಾಯನುಡಿಯ ನಾಲಗೆಯ ಸಡಗರ 
ಡೊವಿಗೆ ಮೃತ್ಯುವಿನ ನುಡಿಗೊಳಗಾಯಿತ್ತು . 
ಬೇಡವೋ ಪರವಾದಿ ಗಳುಕದಿರು . 
ಬೇಡವೊ ದೂಷಕ ಬಗುಳದಿರು. 
ಭಕ್ತಿಗೆಯೂ ಬೋಟ್ಟಕ್ಕೆಯೂ ಜಾತಿಸೂತಕವುಂಟೆ ? 
ಪರುಷ ಮುಟ್ಟಲು ಕಬ್ಬುನ ಹೊನ್ನಾಯಿತ್ತು , ಕಾಣಾ. 
ನಮ್ಮ ಕೂಡಲಸಂಗನ ಶರಣರನವರಿವರೆಂದಡೆ 
ಕುಂಭಿಪಾತಕ ನಾಯಕನರಕ ತಪ್ಪದು ಕಾಣಾ. 


|| ೪೨ || 


೫೬೯ 
ವಿಷ್ಟುವ ಪೂಜಿಸಿ ಮುಡುಹ ಸುಡಿಸಿಕೊಂಬುದ ಕಂಡೆ, 
ಜಿನನ ಪೂಜಿಸಿ ಬತ್ತಲೆಯಿಪ್ಪುದ ಕಂಡೆ, 
ಮೈಲಾರನ ಪೂಜಿಸಿ ನಾಯಾಗಿ ಬಗಳುವುದ ಕಂಡೆ, 


೧೪೨ 


ಬಸವಣ್ಣನವರ ವಚನಗಳು 


ನಮ್ಮ ಕೂಡಲಸಂಗನ ಪೂಜಿಸಿ ದೇವಾ, 
ಭಕ್ತರೆನಿಸಿಕೊಂಬುದ ಕಂಡೆ. 


|| ೪೩ || 


೫೭೦ 
- ಬ್ರಾಹ್ಮಣನೆ ದೈವನೆಂದು ನಂಬಿದ ಕಾರಣ 
ಗೌತಮಮುನಿಗೆ ಗೋವೇಧೆಯಾಯಿತ್ತು . 
ಬ್ರಾಹ್ಮಣನೆ ದೈವವೆಂದು ನಂಬಿದ ಕಾರಣ 
ಬಲಿಗೆ ಬಂಧನವಾಯಿತ್ತು . 
ಬ್ರಾಹ್ಮಣನೆ ದೈವವೆಂದು ನಂಬಿದ ಕಾರಣ 
ಕರ್ಣನ ಕವಚ ಹೋಯಿತ್ತು 
ಬ್ರಾಹ್ಮಣನೆ ದೈವವೆಂದು ನಂಬಿದ ಕಾರಣ 
ದಕ್ಷಂಗೆ ಕುರಿದಲೆಯಾಯಿತ್ತು , 
ಬ್ರಾಹ್ಮಣನೆ ದೈವವೆಂದು ನಂಬಿದ ಕಾರಣ 
ಪರಶುರಾಮ ಸಮುದ್ರಕ್ಕೆ ಗುರಿಯಾದನು . 
ಬ್ರಾಹ್ಮಣನೆ ದೈವವೆಂದು ನಂಬಿದ ಕಾರಣ 
ನಾಗಾರ್ಜುನನ ತಲೆ ಹೋಯಿತ್ತು . 
ದೇವಾ, ಭಕ್ತನೆಂದು ನಂಬಿದ ಕಾರಣ 
ನಮ್ಮ ಕೂಡಲಸಂಗನ ಶರಣರು ಕೈಲಾಸವಾಸಿಗಳಾದರು. 


II೪೪|| 


೫೭೧ 
ಆದಿ ಪುರಾಣ ಅಸುರರಿಗೆ ಮಾರಿ, 
ವೇದಪುರಾಣ ಹೋತಿಂಗೆ ಮಾರಿ , 
ರಾಮಪುರಾಣ ರಕ್ಕಸರಿಗೆ ಮಾರಿ, 
ಭಾರತಪುರಾಣ ಗೋತ್ರಕ್ಕೆ ಮಾರಿ. 
ಎಲ್ಲಾ ಪುರಾಣ ಕರ್ಮಕ್ಕೆ ಮೊದಲು, 
ನಿಮ್ಮ ಪುರಾಣಕ್ಕೆ ಪ್ರತಿಯಿಲ್ಲ 
ಕೂಡಲಸಂಗಮದೇವಾ. 


೫೭೨ 


ನಿಮ್ಮ ವಚನವೆನ್ನ ಪುಣ್ಯವೆಂಬುದು. 
ಹುಸಿಯಾಯಿತ್ತು ನೋಡಾ ಶಾಸ್ತ್ರದ ವಚನ : ಹೋತಿಂಗೆ ಮಾರಿ , 
ಎಂತು ನಂಬುವೆನಯ್ಯಾ ? 


ಮಾಹೇಶ್ವರಸ್ಥಲ 


೧೪೩ 


ನಾನು ಕೊಲ್ಲೆನು, ನೇಣು ಕೊಂದಿತೆಂಬ ಸೂನೆಗಾರರನೇನೆಂಬೆ 
ಕೂಡಲಸಂಗಮದೇವಾ. 


11೪೬ || 


೫೭೩ 
ಮಾತಿನ ಮಾತಿಂಗೆ ನಿನ್ನ ಕೊಂದಹರೆಂದು 
ಎಲೆ ಹೋತೇ ಅಳು , ಕಂಡಾ ! 
ವೇದವನೋದಿದವರ ಮುಂದೆ ಅಳು , ಕಂಡಾ ! 
ಶಾಸ್ತ್ರ ಕೇಳಿದವರ ಮುಂದೆ ಅಳು , ಕಂಡಾ ! 
ನೀನತ್ತುದಕ್ಕೆ ತಕ್ಕುದ ಮಾಡುವ ಕೂಡಲಸಂಗಮದೇವ. 


|| ೪೭|| 


೫೭೪ 
- ದಕ್ಷಯಾಗವ ನಡೆಸಲೆಂದು ಅಜಮುಖ್ಯರಾದ ಸುರರೆಲ್ಲ 
ನೆರೆದು ಬಂದ ಬಾಯ ನೋಡಾ. 
ಬಾಯ ತಪ್ಪಿಸಿ ಉಣಬಂದ ದೈವದ ಬೆಂದ ಬಾಯ ನೋಡಾ. 
ಉಣ್ಣದೆ ಉಡದೆ ಹೊಗೆಯ ಕೈಯಲಿ ಸತ್ಯ ಅಣ್ಣಗಳ ಕೇಡ ನೋಡಾ 
ಕೂಡಲಸಂಗಮದೇವಾ. 

- 


|| ೪೮|| 


೫೭೫ 
ಏನಯ್ಯಾ , ವಿಪ್ರರು ನುಡಿದಂತೆ ನಡೆಯರು, ಇದೆಂತಯ್ಯಾ ? 
ತಮಗೊಂದು ಬಟ್ಟೆ , ಶಾಸ್ತ್ರಕೊಂದು ಬಟ್ಟೆ ! 
ಕೂಡಲಸಂಗಮದೇವಯ್ಯಾ , ಹೊಲೆಯರ ಬಸುರಲ್ಲಿ 
ವಿಪ್ರರು ಹುಟ್ಟಿ ಗೋಮಾಂಸ ತಿಂಬರೆಂಬುದಕ್ಕೆ ಇದೆ ದೃಷ್ಟ, 


|| ೪ 


|| 


೫೭೬ 
ಹೊಲೆಯೊಳಗೆ ಹುಟ್ಟಿ ಕುಲವನರಸುವೆ, 
ಎಲವೊ , ಮಾತಂಗಿಯ ಮಗ ನೀನು. 
ಸತ್ತುದನೆಳೆವನೆಳ ಹೊಲೆಯ ? 
ಹೊತ್ತು ತಂದು ನೀವುಕೊಲುವಿರಿ. 
ಶಾಸ್ತ್ರವೆಂಬುದು ಹೋತಿಂಗೆ ಮಾರಿ, 
ವೇದವೆಂಬುದು ನಿಮಗೆ ತಿಳಿಯದು. 
ನಮ್ಮ ಕೂಡಲಸಂಗನ ಶರಣರು . 


೧೪೪ 


ಬಸವಣ್ಣನವರ ವಚನಗಳು 


ಕರ್ಮವಿರಹಿತರು , ಶರಣಸನ್ನಿಹಿತರು , ಅನುಪಮಚಾರಿತ್ರರು. 
ಅವರಿಗೆ ತೋರಲು ಪ್ರತಿಯಿಲ್ಲವೋ . 


11೫OIL 


೫೭೭ 
ಇಟ್ಟಿಯ ಹಣ್ಣ ನರಿ ತಿಂದು ಸೃಷ್ಟಿ ತಿರುಗಿತ್ತೆಂಬಂತೆ 
ಮಟ್ಟಿಯನಿಟ್ಟ ದ್ವಿಜರ ಮಾತದೇಕೆ ? - 
ಹಗಲುಗಾಣದ ಗೂಗೆ ಇರುಳಾಯಿತ್ತೆಂದಡೆ, 
ಜಗಕ್ಕೆ ಇರುಳಪ್ಪುದೆ ಮರುಳೆ ? 
ಹೋಮದ ನೆವದಲ್ಲಿ ಹೋತನು ಕೊಂದು ತಿಂಬ 
ಅನಾಮಿಕರೊಡನಾಡಿ ಗೆಲಿವುದೇನು ? 
ಕೂಡಲಸಂಗಮದೇವಾ. 


|| ೫OIL 


೫೭೮ 
ಮೀಂಬುಲಿಗನ ಹಕ್ಕಿಯಂತೆ ನೀರ ತಡಿಯಲಿದ್ದು 
ಮೂಗ ಹಿಡಿದು ಧ್ಯಾನಮಾಡುವರಯ್ಯಾ . 
ಬಿಟ್ಟ ಮಂಡೆವೆರಸಿ ಬಾಯ ಮಿಡುಕಿಸುತ 
ಕಣ್ಣ ಮುಚ್ಚಿ ಬೆರಳನೆಣಿಸುವರಯ್ಯಾ 
[ ತ] ಮ್ಮ ಕೈಯಲಿ ಕಟ್ಟಿದ ದರ್ಭೆಯ ಹುಲ್ಲು 
ಕೂಡಲಸಂಗನನರಿಯದೆ ಮೊರೆಯಿಡುವಂತೆ. 


|| ೫೨II 


೫೭೯ 
ಮಾಣದೆ ಅರಳೆಯ ತಿಟ್ಟನೆ ತಿರುಗುವ ಗಾಣದೆತ್ತಿನಂತೆ, 
ಪೂರ್ವಲಿಖಿತ ಮುಂದುಗಾಣಲೀಯದು. 
ನೀವೆಲ್ಲ ವಾಯಕ್ಕೆ ಕೆಡಬೇಡ, ಮಾಣದೆ ಪೂಜಿಸು ಲಿಂಗವ . 
ಹೆರರ ಗೋಣಕೆಯ್ದೆ ನೆಂದು ಮಂತ್ರವನೋದುವ 
ನೇಣುಗಾರರ ಮೆಚ್ಚ ಕೂಡಲಸಂಗಮದೇವ. 


|| ೫೩ || 


೫೮೦ 
ನೀರ ಕಂಡಲ್ಲಿ ಮುಳುಗುವರಯ್ಯಾ , 
ಮರನ ಕಂಡಲ್ಲಿ ಸುತ್ತುವರಯ್ಯಾ . 
ಬತ್ತುವ ಜಲವ, ಒಣಗುವ ಮರನ 
ಮಚ್ಚಿದವರು ನಿಮ್ಮನೆತ್ತ ಬಲ್ಲರು ? 
ಕೂಡಲಸಂಗಮದೇವಾ. 


11೫೪|| 


೧೪೫ 


ಮಾಹೇಶ್ವರಸ್ಥಲ 


30 
ಕಣ್ಣ ಮಚ್ಚಿ ಕನ್ನಡಿಯ ತೋರುವಂತೆ, 
ಇರುಳು ಹಗಲಿನ ನಿದ್ರೆ ಸಾಲದೆ ? 
ಬೆರಳನೆಣಿಸಿ ಪರಮಾರ್ಥವ ಹಡೆವಡೆ 
ಚೋದ್ಯವಲ್ಲವೆ ? ಹೇಳಾ. 
ಮೂಗ ಮುಚ್ಚಿ ಮುಕ್ತಿಯ ಬಯಸುವ 
ನಾಚಿಕೆಯಿಲ್ಲದವರ ನಾನೇನೆಂಬೆ, 
ಕೂಡಲಸಂಗಮದೇವಾ ? 


11೫೫II 


೫೮೨ 


- ಬ್ರಹ್ಮ ಸಭೆ ನೆರೆದಲ್ಲಿ ಬ್ರಹ್ಮವಿತ್ತುಗಳು ಬ್ರಹ್ಮತ್ವವಡೆದು , 
ತಮ್ಮ ವಚನಬ್ರಹ್ಮರೆನಿಸಿಕೊಂಡು ನೆಮ್ಮುವರು ವಿಷ್ಣುವನು 
ತಮ್ಮ ದೈವವ ಬಿಡುವುದಾವುದುಚಿತ ? 
ವಿಷ್ಣು ಶಿವಭಕ್ತನಾಗಿ ನಿಷ್ಠೆಯಿಂದ ಕಣ್ಣನಿತ್ತು ಹಡೆದನು 
ಶಿವಭಕ್ತಿಯಿಂದ. 
ಕಷ್ಟಜಾತಿ ಜೀವಿಗಳಿಗೆ ಮುಟ್ಟಿ ಎಂತು ಬಂದತ್ತೋ ! 
ಮುಟ್ಟದೊಂದುವನು ಮೂವಿಧಿಬಟ್ಟರೊ ! 
ಹುಸಿವನೆ ಹೊಲೆಯನೆಂದು ವಚನವುಂಟು ಲೋಕದಲ್ಲಿ . 
ಹುಸಿದಜನ ಶಿರ ಹೋಯಿತ್ಯಾದಿಯಲ್ಲಿ , 
ಎಸವೋದ ಕಿರುಪಶುವನುಸರಲೀಯದೆ 
ವಿ [ ದಾರಿ] ಸಿ ತಿಂಬ ಜನ್ಮ ಅದಾವ ಫಲವೋ . 
ದಕ್ಷ ಯಾಗವ ಮಾಡಿ ನಿಕ್ಷೇತ್ರ ನೆರೆದ ಅಕಟಕಟಾ, 
ಕೇಳಿಯೂ ಏಕೆ ಮಾಣಿರೊ ? 
ಮಮಕರ್ತ ಕೂಡಲಸಂಗನ ಶರಣರು ಅಕ್ಷಯರಧಿಕರು, 
ವಿಪ್ರರು ಕೀಳು ಜಗವೆಲ್ಲರಿಯಲು ! 


11೫೬ || 


೫೮೩ 


ಕುಲದಲ್ಲಿ ಹಾರುವನು ಬ್ರಹ್ಮನಿಗೆ ಸಾರುವನು : 
ಆರೊ ಮಾಡಿದ ಪಾಪಕ್ಕೆ ತಾನೆ ಕೈಯಾನುವನು. 
ಸರಿಯೆ ದೇವಭಕ್ತಂಗಿವನು ? 
ಸರಿಯೆ ಲಿಂಗಭಕ್ತಂಗಿವನು ? 


೧೪೬ 


ಬಸವಣ್ಣನವರ ವಚನಗಳು 


ಬಡಗಿ ಮಾಚಲದೇವಿಯ ಕುಲಜೆಯ ಮಾಡಿಹೆವೆಂದು 
ಹೊನ್ನ ಕಪಿಲೆಯ ರವಣಶಾಖದ ಉಚ್ಚಿಷ್ಟದ ಹಾಲಿನಿಂದ 
ಕೂಳನಟ್ಟುಂಬವರನೇನೆಂಬೆ 
ಕೂಡಲಸಂಗಮದೇವಾ. 


11೫೭11 


೫೮೪ 


ನರಜನ್ಮದಲ್ಲಿ ಹುಟ್ಟಿ ಲಿಂಗಮುಖವನರಿಯದೆ 
ಉದಮದ ಸೊಕ್ಕಿ ತಲೆಗೇರಿತ್ತೆ ಅಯ್ಯಾ ? 
'ಜೀವೋ ಜೀವೇನ ಭಕ್ಷ್ಯತೇ ' : ಕರ್ಮಕರ್ಮದಲಿಪ್ಪೆಯಯ್ಯಾ . 
ಅಂದೊಮ್ಮೆ ದಕ್ಷನು ಹೋತನ ಕೊಂದಲ್ಲಿ 
ಘೋಳಿಡಲಿ ಘೋಳಿಡಲಿ ತಂದಿಕ್ಕಿ ವೇದ ? 
ಶಾಸ್ತ್ರಂಗಳು ಮೂರುತಿಗೊಂಡಲ್ಲಿ 
ಚತುರ್ವೆದಿಗಳಿಗೊಮ್ಮೆ ಅಕ್ಕಿ ಅಯ್ಯಾ ! 
ನಮ್ಮ ಕೂಡಲಸಂಗಮದೇವನನರಿಯದ ಕಾರಣ 
ನಾಯಕನರಕದಲ್ಲಿಕ್ಕಿತ್ತಯ್ಯಾ. 


1128011 


3038 


ಕಿಚ್ಚು ದೈವವೆಂದು ಹವಿಯನಿಕ್ಕುವ ಹಾರುವರ ಮನೆಯಲು 
ಕಿಚ್ಚೆದ್ದು ಸುಡುವಾಗ 
ಬಚ್ಚಲ ನೀರ, ಬೀದಿಯ ದೂಳ ಹೊಯ್ದು 
ಬೊಬ್ಬಿಟ್ಟೆಲ್ಲರ ಕರೆವರಯ್ಯಾ . 
ಕೂಡಲಸಂಗಮದೇವಾ, 
ವಂದನೆಯ ಮರೆದು ನಿಂದಿಸುತ್ತಿದ್ದರು. 


|| ೫ 


|| 


೫೮೬ 


ವೇದವನೋದಿದ ವಿಪ್ರರು ಹೊನಲಲ್ಲಿ ಹೋದ ಕೇಡ ನೋಡಿರೇ ! 
“ ಭರ್ಗೋ ದೇವಸ್ಯ ಧೀಮಹಿ' ಎಂಬರು, 
ಒಬ್ಬರಿಗಾಗಿ ವಿಚಾರವಿಲ್ಲ , ನೋಡಿರೇ 
ಕೂಡಲಸಂಗಮದೇವಾ. 


11೬OIL 


ಮಾಹೇಶ್ವರಸ್ಥಲ 


೧೪೭ 


೫೮೭ 
ಎನಿಸನೋದಿದಡೇನು ? ಎನಿಸ ಕೇಳಿದಡೇನು ? 
ಚತುರ್ವೇದಪಾಠ ತೀವ್ರವಾದಡೇನು ? 
ಲಿಂಗಾರ್ಚನೆ ಹೀನವಾದಡೆ, ಶಿವಶಿವಾ ! 
ಬ್ರಾಹ್ಮಣನೆಂಬೆನೆ ? ಎನಲಾಗದು. 
ಜನ್ಮನಾ ಜಾಯತೇ ಶೂದ್ರಃ ಕರ್ಮಣಾ ದ್ವಿಜ ಉಚ್ಯತೇ | | 
ಶ್ರುತೇನ ಸ್ತೋತ್ರಿಯಶೈವ ಬ್ರಹ್ಮ ಚರತಿ ಬ್ರಾಹ್ಮಣಾ|| ಎಂದುದಾಗಿ 
ಬ್ರಹ್ಮನಾಸ್ತಿ ಶ್ವಪಚರಧಮರೆಂದುದಾಗಿ, 
ಇದು ಕಾರಣ ಕೂಡಲಸಂಗಮದೇವಾ 
`ವೇದಭಾರಭರಾಕ್ರಾಂತಾ ಬ್ರಾಹ್ಮಣಾಃ ಗರ್ದಭಾಃ' ಎಂಬೆನು. 


8 


11೬೧|| 


೫೮೮ 


ನಿಮ್ಮನರಿಯದ ಕಾರಣ ಕೈಯಲ್ಲಿ ಹುಲ್ಲು ! 
ನಿಮಗೆರಗದ ಕಾರಣ ಕೊರಳಲ್ಲಿ ನೇಣು ! 
ಹಿಂಡಲೇಕೋ ? ತೊಳೆಯಲೇಕೋ ! 
ಮುಳುಗಿ ಮುಳುಗಿ ಮೂಗ ಹಿಡಿಯಲೇಕೋ ! 
ಕೂಡಲಸಂಗನ ಶರಣರಲ್ಲಿ 
ಡೋಹರ ಕಕ್ಕಯ್ಯನಾವ ತೊರೆಯಲಿ ಮಿಂದ ? 


|| ೬೨|| 


೫೮೯ 
ವ್ಯಾಸ ಬೋವಿತಿಯ ಮಗ, ಮಾರ್ಕಂಡೇಯ ಮಾತಂಗಿಯ ಮಗ, 
ಮಂಡೋದರಿ ಕಪ್ಪೆಯ ಮಗಳು. 
ಕುಲವನರಸದಿರಿಂ ಭೋ ! ಕುಲದಿಂದ ಮುನ್ನೇನಾದಿರಿಂ ಭೋ ! 
ಸಾಕ್ಷಾತ್ ಅಗಸ್ಯ ಕಬ್ಬಿಲ, ದುರ್ವಾಸ ಮುಚ್ಚಿಗ, ಕಶ್ಯಪ ಕಮ್ಮಾರ, 
ಕೌಂಡಿನ್ಯನೆಂಬ ಋಷಿ ಮೂರು ಭುವನರಿಯದೆ ನಾವಿದ ಕಾಣಿ ಭೋ ! 
ನಮ್ಮ ಕೂಡಲಸಂಗನ ವಚನವಿಂತೆಂದುದು : 
ಶ್ವಪಚೋಪಿಯಾದಡೇನು, ಶಿವಭಕ್ತನೆ ಕುಲಜಂ ಭೋ ! 


11೬೩ || 


೫೯೦ 
ಹೊಲೆಗಂಡಲ್ಲದೆ ಪಿಂಡದ ನೆಲೆಗಾಶ್ರಯವಿಲ್ಲ 
ಜಲ- ಬಿಂದುವಿನ ವ್ಯವಹಾರ ಒಂದೇ , 
ಆಶೆಯಾಮಿಷರೋಷಹರುಷ ವಿಷಯಾದಿಗಳೆಲ್ಲಾ ಒಂದೇ . 


೧೪೮ 


ಬಸವಣ್ಣನವರ ವಚನಗಳು 


ಏನನೋದಿ, ಏನ ಕೇಳಿ, ಏನು ಫಲ ? 
ಕುಲಜನೆಂಬುದಕ್ಕೆ ಆವುದು ದೃಷ್ಟ ? 
ಸಪ್ತಧಾತುಸಮಂ ಪಿಂಡಂ ಸಮಯೋನಿಸಮದ್ಭವಂ|| 
ಆತ್ಮಜೀವಸಮಾಯುಕ್ತಂ ವರ್ಣಾನಾಂ ಕಿಂ ಪ್ರಯೋಜನಂ || ಎಂದುದಾಗಿ, 
ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ , 
ಹಾಸನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರುವನಾದ. 
ಕರ್ಣದಲ್ಲಿ ಜನಿಸಿದರುಂಟೆ ಜಗದೊಳಗೆ ? 
ಇದು ಕಾರಣ ಕೂಡಲಸಂಗಮದೇವಾ, 
ಲಿಂಗಸ್ಥಲವನರಿದವನೆ ಕುಲಜನು. 

||೬೪|| 


೫೯೧ 


ಕೊಲುವನೇ ಮಾದಿಗ, ಹೊಲಸು ತಿಂಬವನೇ ಹೊಲೆಯ 
ಕುಲವೇನೊ ಅವದಿರ ಕುಲವೇನೊ ? .. 
ಸಕಲಜೀವಾತ್ಮರಿಗೆ ಲೇಸನೆ ಬಯಸುವ 
ನಮ್ಮ ಕೂಡಲಸಂಗನ ಶರಣರೆ ಕುಲಜರು. 


il೬೫11. 


೫೯೨ 
ಹಾರುವನ ಭಕ್ತಿ ಓಡಿನೊಳಗೆ ಅಗೆಯ ಹೊಯ್ದಂತೆ : 
ಕೆಳಯಿಂಕೆ ಬೇರೂರದು, ಮೇಲೆ ಫಲವಾಗದು. 
ಪ್ರಾಣಲಿಂಗದ ಪ್ರಸಾದವ ಮುಂದಿಟ್ಟುಕೊಂಡು 
` ಪ್ರಾಣಾಯ ಸ್ವಾಹಾ, ಅಪಾನಾಯ ಸ್ವಾಹಾ, ವ್ಯಾನಾಯ ಸ್ವಾಹಾ, 
ಉದಾನಾಯ ಸ್ವಾಹಾ, ಸಮಾನಾಯ ಸ್ವಾಹಾ' ಎಂಬ 
ಕರ್ಮಿಗಳನೇನೆಂಬೆ, ಕೂಡಲಸಂಗಮದೇವಾ. 


||೬೬|| 


೫೯೩ 
' ನಾನು ಭಕ್ತ , ನಾನು ಪ್ರಸಾದಿ' ಎಂದು 
ವಿಪ್ರಕರ್ಮದ ಮಾಡುವೆ ಕರ್ಮೀ : 
ಲಿಂಗದೇವನ ಮುಟ್ಟಿ ಮಜ್ಜನಕ್ಕೆರೆವ ಕೈಯಲು 
ವಿಪ್ರನ ಕಾಲ ತೊಳೆವಡೆ 
ಲಿಂಗೋದಕ ಹೃದಯದಲ್ಲಿ , 
ವಿಪ್ರನ ಕಾಲ ತೊಳೆದ ನೀರು ಮಂಡೆಯ ಮೇಲೆ! .. 


ಮಾಹೇಶ್ವರಸ್ಥಲ 


೧ರ್೪ 


ಶ್ರುತ್ಯತ್ಕಟದುರಾಚಾರೀ ಯಜ್ಞಕೂಪಸಘಾತಕಃ | 
ಉದ್ರೇಕೇಣ ಕೃತೇ ಶಾಂತೇ ವಿಪ್ರರೂಪೇಣ ರಾಕ್ಷಸಃ || 
ಇದು ಕಾರಣ ಕೂಡಲಸಂಗಮದೇವಾ, 
ಇಂತಪ್ಪ ದುರಾಚಾರಿಗಳ ಮುಖವ ನೋಡಲಾಗದು. 


||೬೭|| 


೫೯೪ 


ಹೊನ್ನ ನೇಗಿಲಲುತ್ತು ಎಕ್ಕೆಯ ಬೀಜವ ಬಿತ್ತುವರೆ ? 
ಕರ್ಪುರದ ಮರನ ತರಿದು ಕಳ್ಳಿಗೆ ಬೇಲಿಯನಿಕ್ಕುವರೆ ? 
ಶ್ರೀಗಂಧದ ಮರನ ತರಿದು ಬೇವಿಂಗೆ ಅಡೆಯನಿಕ್ಕುವರೆ ? 
ನಮ್ಮ ಕೂಡಲಸಂಗನ ಶರಣರಿಗಲ್ಲದೆ ಬೇರೆ ಇಚ್ಛಾಭೋಜನವನಿಕ್ಕಿದಡೆ 
ಕಿಚ್ಚಿನೊಳಗೆ ಉಚ್ಚೆಯ ಹೊಯಿದು ಹವಿಯ ಬೇಲ್ದಂತಾಯಿತ್ತು . 11೬೮|| 


೫೯೫ 
ಜಾತಿವಿಡಿದು ಸೂತಕವನರಸುವೆ 
ಜ್ಯೋತಿವಿಡಿದು ಕತ್ತಲೆಯನರಸುವೆ ! 
ಇದೇಕೊ ಮರುಳುಮಾನವಾ ? ಜಾತಿಯಲ್ಲಿ ಅಧಿಕನೆಂಬೆ ! 
ವಿಪ್ರ ಶತಕೋಟಿಗಳಿದ್ದಲ್ಲಿ ಫಲವೇನೊ ? 
' ಭಕ್ತನೆ ಶಿಖಾಮಣಿ' ಎಂದುದು ವಚನ. 
ನಮ್ಮ ಕೂಡಲಸಂಗನ ಶರಣರ ಪಾದಪರುಷವ ನಂಬು, 
ಕೆಡಬೇಡ ಮಾನವಾ . 


||೬೯ || 


೫೯೬ 


ಹೊಲೆಯ ಮಾದಿಗ ಭಕ್ತನಾದಡೆ ಆತನ ಮನೆಯ ಸೊಣಗಂಗೆ 
ಪಂಚಮಹಾವಾದ್ಯದಲಿ ಸನ್ಮಾನವ ಮಾಡೆನೆ ? 
ನೆಲನನುಗೂಡಿಸಿ ಉಘ ಚಾಂಗು ಭಲಾ ಎಂದು ! 
ಕುಲಕಧಿಕ ಹಾರುವಂಗೆ ಸಿದ್ದಿಗೆ ಎಯಿಸಲೆ ! 
ನಿಮ್ಮ ಶರಣರ ಮಹಿಮೆ ಘನಕ್ಕೆ ಘನ. 
ಎಲೆ ಎಲೆ ಕೂಡಲಸಂಗಮದೇವಾ, ನಿಮ್ಮ ನಂಬದವ ಹೊಲೆಯ . 


|| ೭Oll 


೫೯೭ 
ಕುರಿವಿಂಡು ಕಬ್ಬಿನ ಉಲಿವ ತೋಟವ ಹೊಕ್ಕು 
ತೆರನನರಿಯದೆ ತನಿರಸದ 


೧೫೦ 


ಬಸವಣ್ಣನವರ ವಚನಗಳು 


ಹೊರಗಣ ಎಲೆಯನೆ ಮೆಲಿದುವು ! 
ನಿಮ್ಮನರಿವ ಮದಕರಿಯಲ್ಲದೆ 
ಕುರಿ ಬಲ್ಲುದೆ ಕೂಡಲಸಂಗಮದೇವಾ ? 


|| ೭೧|| 


೫೯೮ 
ಪ್ರಣವನುಚ್ಚರಿಸುವ ಅಪ್ರಮಾಣಿಕರೆಲ್ಲರೂ 
ಪ್ರಣವಮಂತ್ರಾರ್ಥವನೋದಿ ಮಂತ್ರಾರ್ಥವನರಿಯರು. 
'ಪ್ರಣವ ಓಂ ನಮಃ ಶಿವಾಯ , ಪ್ರಣವ ಓಂ ನಮಃ ಶಿವಾಯ , 
ಪ್ರಣವ ಓಂ ನಮಃ ಶಿವಾಯ ' ಎಂದುವು ಶ್ರುತಿಗಳೆಲ್ಲಾ . 
' ಪ್ರಣವ ಓಂ ಭರ್ಗೋ ದೇವ' ಎಂದುವು ಶ್ರುತಿಗಳೆಲ್ಲಾ . 
ಕೂಡಲಸಂಗಯ್ಯನನರಿಯದ ದ್ವಿಜರೆಲ್ಲಾ ಭ್ರಮಿತರು . 


00 


_ 11೭೨|| 


೫೯೯ 
ವೇದವನೋದಿದಡೇನು ? ಶಾಸ್ತ್ರವ ಕೇಳಿದಡೇನಯ್ಯಾ ? 
ಜಪವ ಮಾಡಿದಡೇನು ? ತಪವ ಮಾಡಿದಡೇನಯ್ಯಾ ? 
ಏನ ಮಾಡಿದಡೇನು 
ನಮ್ಮ ಕೂಡಲಸಂಗಯ್ಯನ ಮನಮುಟ್ಟದನ್ನಕ್ಕ ? 


II೭೩ | | 


೬00 
ನೀವು ಹಿರಿಯರೆಂಬಿರಿ, ಕರ್ಮಿಗಳು , ನೀವು ಕೇಳಿರಿ , 
ನಿಮ್ಮ ವೇದಶಾಸ್ತ್ರಂಗಳು ಆರ ಹೊಗಳುತ್ತಿದ್ದಾವು ? 
“ ಓಂ ದ್ಯಾವಾ ಭೂಮೀ ಜನಯನ್ ದೇವ ಏಕಃ' 
ಎಂದು ಶ್ರುತಿ ಸ್ಮೃತಿಗಳು ಸಾರುತ್ತಿದ್ದಾವು. 
' ವರ್ಣಾನಾಂ ಬ್ರಾಹ್ಮಣೋ ಗುರುಃ' ಎಂಬುದು ಹುಸಿ , 
“ ವರ್ಣಾನಾಂ ಗುರುಃ' ನಮ್ಮ ಕೂಡಲಸಂಗನ ಶರಣರು . 


|| ೭೪।। 


೬೦೧ 
ನಿಜಭಾವ ಲಕ್ಷ್ಮಿ ಸರಸ್ವತಿ ಒಲಿದಡೆ ಕುಲವನರಸದೇಕೆ ? 
ಆ ದೇವನೊಲಿದ ಭಕ್ತಂಗೆ ಇನ್ನಾವ ಮಂತ್ರವೇಕೆಯೊ ? 
ಕಾಮಧೇನು ಮನೆಯಲಿರಲು ಬೇರೆ ಹಯನನರಸಲೇಕೆ ? 
ಮೋಹವುಳ್ಳ ಠಾವಿನಲ್ಲಿ ಲಜ್ಜೆಯನರಸಲೇಕೆಯೊ ? 
ಮಹಾದಾನಿ ಕೂಡಲಸಂಗಯ್ಯನೊಲಿದು 


ಮಾಹೇಶ್ವರಸ್ಥಲ 


೧೫೧ 


ಮಾದಾರ ಚೆನ್ನಯ್ಯನ ಮನೆಯಲುಂಡ . 
ವೇದವನೋದಿದವರು ಲಿಂಗವನೊಲಿಸಿ ತೋರಿರೋ . 


11೭೫11 


೬೦೨ 
ಆದ್ಯರಿಗಲ್ಲದೆ ವೇದ್ಯವಾಗದು ; ಮಾಣಿ ಭೋ , ಮಾಣಿ ಭೋ ! 
ಶಿವಭಕ್ತನೇ ಕುಲಜ, 
ಕೈವರ್ತಗರ್ಭಸಂಭೂತಮಾರ್ಕಂಡೇಯಮಹಾಮುನಿಃ | 
ತಪಸಾ ಜಾಯತೇ ವಿಪ್ರಕುಲಂ ಜಾತಿರ್ನ ವಿದ್ಯತೇ || 
ಜಾತನಲ್ಲ ಅಜಾತನಲ್ಲ , 
ಕೂಡಲಸಂಗನ ಶರಣರು ನಿಸ್ಸಿಮರಯ್ಯಾ . 


|| ೭೬ || 


೬೦೩ 
ಎಮ್ಮವರು ಅಧಿಕರು, ಎಲ್ಲರಿಂದ ಅಧಿಕರು ; 
ಪಾಕವ ಮಾಡುವ ಭಾಂಡ ಸೊಣಗನ ಡೊವಿಗೆಯಯ್ಯಾ ! 
ಕೆರಹಿನಲ್ಲಿ ಮುಚ್ಚುವುದು ಆವ ಆಗಮವಯ್ಯಾ ? 
ಕೂಡಲಸಂಗಮದೇವಾ, ನಿಮ್ಮ ವಚನವಿಂತೆಂದುದು 
' ಭವಿ ನೋಡಿದ ಓಗರ ಲಿಂಗಾರ್ಪಿತವಾಗದೆಂದೂ . 


11೭೭|| 


೬೦೪ 


ನಿಮ್ಮ ಶರಣರ ಚಮ್ಮಾವುಗೆಗೆ ಪೃಥ್ವಿ ಸಮಬಾರದು; 
ಸರಿಯಲ್ಲ , ನೋಡಾ. 
ಕೂಡಲಸಂಗಮದೇವಾ, 
ನಿಮ್ಮ ಶರಣರ ಚಮ್ಮಾವುಗೆಗೆ ! 


11೭೮ | 


- ೬೦೫ 
ದೇವಾ, ನಿಮ್ಮ ಪೂಜಿಸಿ ಚೆನ್ನನ ಕುಲ ಚೆನ್ನಾಯಿತ್ತು , 
ದೇವಾ, ನಿಮ್ಮ ಪೂಜಿಸಿ ದಾಸನ ಕುಲ ದೇಸೆವಡೆಯಿತ್ತು , 
ದೇವಾ, ನಿಮ್ಮಡಿಗೆರಗಿದ ಮಡಿವಾಳ ಮಾಚಯ್ಯನಿಮ್ಮಡಿಯಾದ . 
ನೀನೊಲಿದ ಕುಲಕೆ , ನೀನೊಲ್ಲದ ಹೊಲೆಗೆ ಮೇರೆಯುಂಟೆ ದೇವಾ ? 
ಶ್ವಪಚೋಪಿ ಮುನಿಶ್ರೇಷ್ಟೋ ಯಸ್ತು ಲಿಂಗಾರ್ಚನೇ ರತಃ || 
ಲಿಂಗಾರ್ಚನವಿಹೀನೋsಪಿ ಬ್ರಾಹ್ಮಣಃ ಶ್ವಪಚಾಧಮಃ || ಎಂದುದಾಗಿ , 
ಜಾತಿ -ವಿಜಾತಿಯಾದಡೇನು ಅಜಾತಂಗೆ ಶರಣೆಂದನ್ನದವನು ? 
ಆತನೇ ಹೊಲೆಯ , ಕೂಡಲಸಂಗಮದೇವಾ. 


| | ೭ 


| | 


೧೫೨ 


ಬಸವಣ್ಣನವರ ವಚನಗಳು 


೬೦೬ 
ಚತುರ್ವೇದಿಯಾದಡೇನು ? ಲಿಂಗವಿಲ್ಲದವನೆ ಹೊಲೆಯ ! 
ಶ್ವಪಚನಾದಡೇನು ಲಿಂಗವಿದ್ದವನೆ ವಾರಣಾಸಿ ! 
ಆತನ ನುಡಿಗಡಣ ಲೇಸು, ಆತ ಜಗಕ್ಕೆ ಪಾವನ , 
ಆತನ ಪ್ರಸಾದವೆನಗೆ ಅಮೃತಸೇವನೆ . 
ನ ಮೇ ಪ್ರಿಯಶ್ಚತುರ್ವೇದೀ ಮದ್ಭಕ್ತಃ ಶ್ವಪಚೋಪಿ ವಾ | 
ತಸ್ಮಿ ದೇಯಂ ತತೋ ಗ್ರಾಹ್ಯಂ ಸ ಚ ಪೂಜ್ಯೋ ಯಥಾಹ್ಯಹಂ|| ಎಂದುದಾಗಿ 
ಕೂಡಲಸಂಗಮದೇವರನರಿದು ಪೂಜಿಸಿದಾತ 
ಷಡುದರುಶನಕ್ಕಧಿಕ, ಜಗಕ್ಕೆ ಪಾವನ ನೋಡಾ. 

|| ೮OIL 


೬೦೭ 


ಭಕ್ತಿಹೀನನ ದಾಸೋಹವ ಸದ್ಭಕ್ತರು ಸವಿಯರು; 
ಬೇವಿನ ಹಣ್ಣು ಕಾಗೆಗೆ ಇನಿದಲ್ಲದೆ ಕೋಗಿಲೆಗೆ ಮೆಲಬಾರದು. 
ಲಿಂಗಸಂಬಂಧವಿಲ್ಲದವರ ನುಡಿ 
ಕೂಡಲಸಂಗನ ಶರಣರಿಗೆ ಸಮನಿಸದು. 


110011 


೬೦೮ 
ಬಂದು ಬಲ್ಲಹ ಬಿಡಲು ಹೊಲೆಗೇರಿ ಎಂಬ ಹೆಸರೊಳವೆ ಅಯ್ಯಾ ? 
ಲಿಂಗವಿದ್ದವರ ಮನೆ ಕೈಲಾಸವೆಂದು ನಂಬಬೇಕು, 
ಚಾಂಡಾಲವಾಟಿಕಾಯಾಂ ವಾ ಶಿವಭಕ್ತಃ ಸ್ಥಿತೋ ಯದಿ | 
ತತ್‌ಶ್ರೇಣಿಃ ಶಿವಲೋಕಸ್ಯ ತದ್ ಗೃಹಂ ಶಿವಮಂದಿರಮ್ || ಎಂದುದಾಗಿ, 
ಲೋಕದ ಡಂಬಕರ ಮಾತು ಬೇಡ, 
ಕೂಡಲಸಂಗನಿದ್ದುದೇ ಕೈಲಾಸ. 

11೮೨|| 


೬೦೯ 


ಲಿಂಗವಿಲ್ಲದೆ ನಡೆವವರ, ಲಿಂಗವಿಲ್ಲದೆ ನುಡಿವವರ 
- ಲಿಂಗವಿಲ್ಲದೆ ಉಗುಳ ನುಂಗಿದಡೆ 
ಅಂದಂದಿಗೆ ಕಿಷವಯ್ಯಾ - 
ಏನೆಂಬೆನೇನೆಂಬೆನಯ್ಯಾ ? 
ಲಿಂಗವಿಲ್ಲದೆ ನಡೆವವರ ಅಂಗ ಲೌಕಿಕ : ಮುಟ್ಟಲಾಗದು . 
ಲಿಂಗವಿಲ್ಲದೆ ನುಡಿವವರ ಶಬ್ದ ಸೂತಕ : ಕೇಳಲಾಗದು. 


ಮಾಹೇಶ್ವರಸ್ಥಲ 


೧೫೩ 


ಲಿಂಗವಿಲ್ಲದೆ ಗಮನಿಸಿದಡೆ ಆ ನಡೆನುಡಿಗೊಮ್ಮೆ ವ್ರತಗೇಡಿ 
ಕೂಡಲಸಂಗಮದೇವಾ. 


11೮೩ || 


ಇಪ್ಪತ್ತುನಾಲ್ಕು ತಿಥಿಯಿಂದ ವೆಗ್ಗಳ , 
ಗ್ರಹಣ- ಸಂಕ್ರಾಂತಿಯಿಂದ ವೆಗ್ಗಳ, 
ಏಕಾದಶಿ- ವ್ಯತೀಪಾತದಿಂದ ವೆಗ್ಗಳ, 
ಸೂಕ್ಷ್ಮಶಿವಪಥವನರಿದಂಗೆ 
ಹೋಮ-ನೇಮ- ಜಪ- ತಪದಿಂದ ವೆಗ್ಗಳ, 
ಕೂಡಲಸಂಗಮದೇವಾ ನಿಮ್ಮ ಮಾಣದೆ ನೆನೆವಂಗೆ. 


0೮೪| | 


೬೧೧. 
ಅಶ್ವಮೇಧಯಾಗವಂತಿರಲಿ, 
ಅಜಪೆ ಉಪದೇಶ ಸಮಾಧಿಯಂತಿರಲಿ , ಹೋ ! 
ಗಾಯತ್ರಿಯ ಜಪವಂತಿರಲಿ, ಹೋ ! 
ಜನಮೋಹನ ಮಂತ್ರವಂತಿರಲಿ, ಹೋ ! 
ಕೂಡಲಸಂಗನ ಶರಣರ ನುಡಿಗಡಣ 
ಎಲ್ಲ ಕ್ಯಧಿಕ ನೋಡಾ. 


|| ೮೫II 


೬೧೨ 
ವೇದಶಾಸ್ತ್ರದವರ ಹಿರಿಯರೆನ್ನೆ , 
ಮಾಯಾಭಾಂತಿ ಕವಿದ ಗೀತಜ್ಞರ ಹಿರಿಯರೆನ್ನೆ , 
ಇವರು ಹಿರಿಯರುಗಳೇ ? 
ಯಾಗನಟ್ಟುವಿಗಪಾಣರು, ಇವರಿಂದಧಿಕವ ಸಾಧಿಸುವರೇನು [8]ರಿಯರೆ ? 
ಇಂತು ವಿದ್ಯೆ ಗುಣ ಜ್ಞಾನ ಧರ್ಮ ಆಚಾರ ಶೀಲಂಗಳ , 
ನಮ್ಮ ಕೂಡಲಸಂಗನ ಶರಣರು ಸಾಧಿಸಿದ ಸಾಧನೆಯನೆ 
ಸಾಧಿಸುವುದು . 

|| ೮೬ || 


9 


೬೧೩ 
ಹಾರುವರೆಲ್ಲರೂ ನೆರೆದು ಶೂದ್ರನ ಹಾರುವನ ಮಾಡುವಲ್ಲಿ 
ನಂದಿಮುಖವಿಲ್ಲದೆ ಮತ್ತೇನನೂ ಮಾಡಲಾಗದು. 
ವಿಭೂತಿ[ ಯಿ ]ಲ್ಲದೆ ಮತ್ತೇನನೂ ಮಾಡಲಾಗದು. 


೧೫೪ 


ಬಸವಣ್ಣನವರ ವಚನಗಳು 


' ಭರ್ಗೋ ದೇವಃ' ಎಂಬ ಮಂತ್ರ [ ಎ] ಲ್ಲದೆ ಮತ್ತೇನನೂ ಮಾಡಲಾಗದು. 
ನಿಮ್ಮಿಂದ ಕುಲಜರಾಗಿ ಮತ್ತೆ ಅನ್ಯದೈವಕ್ಕೆರಗುವ 
ಜಗದನ್ಯಾಯಿಗಳನೇನೆಂಬೆ , ಕೂಡಲಸಂಗಮದೇವಾ ! 

11೮೭|| 


೬೧೫ 
ದೇವನೊಬ್ಬ, ನಾಮ ಹಲವು, 
ಪರಮ ಪತಿವ್ರತೆಗೆ ಗಂಡನೊಬ್ಬ. 
ಮತ್ತೊಂದಕ್ಕೆರಗಿದಡೆ ಕಿವಿ -ಮೂಗಕೊಯ್ದನು. 
ಹಲವು ದೈವದ ಎಂಜಲ ತಿಂಬವರನೇನೆಂಬೆ, 
ಕೂಡಲಸಂಗಮದೇವಾ ! 


|| ೮೮|| 


೬೧೫ 
ಕರ್ತಾರನ ಪೂಜಿಸಿ ಕುಚಿತ ದೈವಕ್ಕೆರಗುವವ 
ಕತ್ತೆ ಕುದುರೆಗೆ ಹುಟ್ಟಿದ ವೇಸರನಂತೆ. 
ಭಕ್ತರೆಂತೆಂಬೆ, ನೃತ್ಯರೆಂತೆಂಬೆ, ಶರಣರೆಂತೆಂಬೆನವರ ? 
ಎರಡುಳ್ಳ ಪ್ರಪಂಚಗಳ ಮೆಚ್ಚ 
ಕೂಡಲಸಂಗಮದೇವ. 


|| ೮ || 


೬೧೬ 
ಕಂಡಕಂಡವರೆ ಗಂಡನೆಂದೆಂಬ 
ದುಂಡೆಯನವಳ ಸಜ್ಜ [ ನ] ಎಂದೆನ್ನ ಬಹುದೆ ? 
ಲಿಂಗಪ್ರಸಾದವನುಂಡು ಅನ್ಯದೈವಂಗಳ ಕೊಂಡಾಡುವವರ 
ನಮ್ಮ ಕೂಡಲಸಂಗಮದೇವನು 
ಆ ಭಂಡರಿಗೆ ಮಾಡಿದ ಹುಳುಗೊಂಡವ ! 


||೯OIL 


೬೧೭ 
ನಂಬಿದ ಹೆಂಡತಿಗೆ ಗಂಡನೊಬ್ಬನೆ ಕಾಣಿರೋ , 
ನಂಬಬಲ್ಲ ಭಕ್ತಂಗೆ ದೇವನೊಬ್ಬನೆ ಕಾಣಿರೋ . 
ಬೇಡ ಬೇಡ, ಅನ್ಯ ದೈವದ ಸಂಗ ಹೊಲ್ಲ ! 
ಬೇಡ ಬೇಡ, ಪರದೈವದ ಸಂಗ ಹೊಲ್ಲ ! 
ಬೇಡ ಬೇಡ, ಅನ್ಯ ದೈವವೆಂಬುದು ಹಾದರ ಕಾಣಿರೋ , 
ಕೂಡಲಸಂಗಮದೇವ ಕಂಡಡೆ ಮೂಗಕೊಯ್ತ ಕಾಣಿರೋ . 


||೯OIL 


ಮಾಹೇಶ್ವರಸ್ಥಲ 


೬೧೮ 
ಊಡುವ ಉಡಿಸುವ ಗಂಡನಿದ್ದಂತೆ 
ಜೋಡೆ, ಮಿಂಡಂಗೆ ಕಣ್ಣ ಚೆಲ್ಲುವಳ 
ಕೇಡಿಂಗೆ ಬೆರಗಾದೆ ನಾನು . 
ಕೂಡಲಸಂಗಮದೇವನು 
ಸಿಂಗಾರದ ಮೂಗ ಬಣ್ಣಿಸಿ, ಹಲುದೋರೆಕೊಯ್ಯ , 


| ୧୬| 


೬೧೯ 


ಅಷ್ಟಮಿ ನವಮಿ ಎಂಬ ಕಲ್ಪಿತವೇಕೋ ಶರಣಂಗೆ ? 
ತಪ್ಪಿತ್ತು ಗಣಪದವಿ, ಲಿಂಗಕ್ಕೆ ದೂರ. 
ಒಬ್ಬರಿಗಾಳಾಗಿ , ಒಬ್ಬರನೋಲೈಸುವ 
ನಿರ್ಬುದ್ದಿ ಮನುಜರನೇನೆಂಬೆ, 
ಕೂಡಲಸಂಗಮದೇವಾ ! 


11೯೩11 


೬೨೦ 


ಎಲವೋ , ಎಲವೋ ಪಾಪಕರ್ಮವ ಮಾಡಿದವನೇ , 
ಎಲವೋ ಎಲವೋ ಬ್ರಹ್ಮತಿಯ ಮಾಡಿದವನೇ , 
ಒಮ್ಮೆ ಶರಣೆನ್ನೆ ಲವೋ . 
ಒಮ್ಮೆ ಶರಣೆಂದಡೆ ಪಾಪಕರ್ಮ ಓಡುವವು. 
ಸರ್ವಪ್ರಾಯಶ್ಚಿತ್ತಕ್ಕೆ ಹೊನ್ನ ಪರ್ವತಂಗಿದವು. 
ಒಬ್ಬಗೆ ಶರಣೆನ್ನು , ನಮ್ಮ ಕೂಡಲಸಂಗಮದೇವಂಗೆ. 


||೯೪|| 


೬೨೧ 
ಹಲವು ಕೊಂಬಿಂಗೆ ಹಾಯಲುಬೇಡ, 
ಬರುಕಾಯಕ್ಕೆ ನೀಡಲುಬೇಡ, 
ಲೋಗರಿಗೆ ಕೊಟ್ಟು ಭ್ರಮಿತನಾಗಿರಬೇಡ. 
ಆಚಾರವೆಂಬುದು ಹಾವಸೆಗಲ್ಲು , 
ಭಾವತಪ್ಪಿದ ಬಳಿಕ ಏಗೈದಡಾಗದು. 
ಅಂಜದಿರು , ಅಳುಕದಿರು, ಪರದೈವಕ್ಕೆರಗದಿರು, 
ಕೂಡಲಸಂಗಯ್ಯನ ಕೈಯಲು ಈಸುವುದೆನ್ನ ಭಾರ. 


|| ೯೫II 


೧೫೬ 


ಬಸವಣ್ಣನವರ ವಚನಗಳು 


೬೨೨ 


ದ್ವಿಜರಿಗೆ ಕೊಟ್ಟು ಹಲಬರು ಕೆಟ್ಟರು, 
ಉದ್ದರಿಸುವನೊಬ್ಬ, ಶಿವಶರಣ ಸಾಲದೆ ? 
ನಾರಾಯಣ ವೃದ್ದಬ್ರಾಹ್ಮಣನಾಗಿ ಬಂದು ಬಲಿಯ ಭೂಮಿಯ ಬೇಡಿದ, 
ಕೊಟ್ಟ ಬಲಿ ಬಂಧನಕ್ಕೆ ಸಿಕ್ಕಿದ. 
ಈಶ ಭಕ್ತನಾಗಿ ಬಂದು ದಾಸನ ವಸ್ತ್ರವ ಬೇಡಿದ, 
ಕೊಟ್ಟ ದಾಸ ತವನಿಧಿಯ ಪಡೆದ. 
ಕಪಟದಿಂದ ನಾರಾಯಣ ಹಾರುವನಾಗಿ ಬಂದು ಕರ್ಣನ ಕವಚವ ಬೇಡಿದ, 
ಕೊಟ್ಟ ಕರ್ಣ ಕಳದಲ್ಲಿ ಮಡಿದ. 
ಕಾಮಾರಿ ಜಂಗಮವಾಗಿ ಬಂದು ಸಿರಿಯಾಳನ ಮಗನ ಬೇಡಿದ , 
ಕೊಟ್ಟ ಸಿರಿಯಾಳಸೆಟ್ಟಿ ಕಂಚಿಯಪುರ ಕೈಲಾಸಕ್ಕೊಯ್ದ . 
ನಾರಾಯಣ ಹಾರುವನಾಗಿ ಬಂದು ನಾಗಾರ್ಜುನನ ಶಿರವ ಬೇಡಿದ, 
ಕೊಟ್ಟ ನಾಗಾರ್ಜುನನ ಶಿರಹೋಯಿತ್ತು , 
ಶಿವನು ಜಂಗಮವಾಗಿ ಬಂದು ಸಿಂಧುಬಲ್ಲಾಳ ವಧುವ ಬೇಡಿದ, 
ಕೊಟ್ಟ ಸಿಂಧುಬಲ್ಲಾಳ ಸ್ವಯಲಿಂಗವಾದ. 
ಇದು ಕಾರಣ ಇಲ್ಲಿಯೂ ಲೇಸು, ಅಲ್ಲಿಯೂ ಲೇಸು; 
ಕೊಡಿರೇ , ನಮ್ಮ ಕೂಡಲಸಂಗನ ಶರಣರಿಗೆ. 

||೯೬|| 


೬೨೩ 
ಎಚ್ಚು ಬಾಲಿಯ ಕೊಂದ, ಕಟ್ಟಿದನು ಶರಧಿಯನು, 
ಹತ್ತು ತಲೆಯ ರಾವಳನ ಒಂದೆ ಅಂಬಿನಲ್ಲಿ ಮಡಿಹಿದ, 
ಛಲದಿ ಲಂಕಾದ್ವೀಪವ ನೆಲವಣ್ಣ ಮಾಡಿದ, 
ಕಲಿ ವಿಭೀಷಣಂಗೆ ಪಟ್ಟ ಕಟ್ಟಿದ ರಾಮನ ತೋರಾ. 
ಮಾಯದ ಸಂಸಾರವ ನಚ್ಚಿ , ಕೆಟ್ಟು 
ಬರುದೊರೆವೊಗಬೇಡ. 
ಕರ್ತು ಕೂಡಲಸಂಗಂಗೆ ಶರಣೆನ್ನಿ ರಯಾ . 


||೯೭II 


೬೨೪ 
ವಿಪರ ಕರೆದು 'ನೃಪರುಗಳು ಇಪ್ಪರೆ 
ತಮ್ಮ ಶಿಶುವಿನೊಡನೆ'ಂದು ಬೆಸಗೊಂಡಡೆ, 
“ ಇಪ್ಪರು, ಇಪ್ಪರು, ತಾವು ಬಿತ್ತಿದ ಫಲಂಗಳ ತಾವು ಉಣ್ಣದವರುಂಟೆ ?" 
ಎಂದು ಕಣ್ಣ ಕಾಣದೆ ಹೇಳಿದರು , ಅಣ್ಣಗಳು, ಕರ್ಮದ ಬಟ್ಟೆಯನು. 


ಮಾಹೇಶ್ವರಸ್ಥಲ 


೧೫೭ 


ಅಂತೆಂದ ಮಾತ ಶಿಶು ಕೇಳಿ, 
ಕೆಟ್ಟೋಡಿ ಬಂದು, ಲಿಂಗದ ಹೊಟ್ಟೆಯ ಹೊಗಲು, 
ಅಟ್ಟಿಬಂದು ಖಂಡೆಯವ ಕಳೆದುಕೊಂಡು ಮಂಡೆಯನೊಡೆಯಲು, 
ಮಂಡೆ ಒಡೆದು ಭೂಮಂಡಲವರಿಯೆ ನಾಲ್ಕು ಪುರವಾಗಲು, 
ಘಟಸರ್ಪನ ತುಡುಕಿ ನಾಗನಾಥನಾಗಿ, 
ಇಪ್ಪತ್ತೇಳು ಬಸದಿಯನೊಡೆಯನೆ ? 
ಆಗಳಂತೆ ಎನ್ನ ಮಾಡಿದ ಕರ್ಮ ನಿಮ್ಮ ಕೈಯಲು ಕೆಡಿಸುವರು . 
ಮುನ್ನೊಬ್ಬ ಕೆಡಿಸಿಹನೆಂದು ಬಂದು ತುತ್ತನಿಟ್ಟು 
ಮರಳಿ ಕೈಯಿಡ ಹೋದಡೆ ತುತ್ತು ಹುಳುಗುಪ್ಪೆಯಾಗದೆ ? 
ಶಿವಧರ್ಮವ ಕೆಡಿಸಿದವನು ಅಧರ್ಮಕ್ಕಿಳಿವನು . 
ಕೂಡಲಸಂಗಮದೇವ ಸಾಕ್ಷಿಯಾಗಿ 
ಮಕರಭೋಜನವಾಗನೆ ವಿನಾಶಕ್ತಿರಾಯನು. 


|| ೯೮|| 


೬೨೫ 
- ಅರಸು ವಿಚಾರ , ಸಿರಿಯು, ಶೃಂಗಾರ, ಸ್ಥಿರವಲ್ಲ ಮಾನವಾ. 
ಕೆಟ್ಟಿತ್ತು ಕಲ್ಯಾಣ, ಹಾಳಾಯಿತ್ತು ನೋಡಾ. 
ಒಬ್ಬ ಜಂಗಮದ ಅಭಿಮಾನದಿಂದ 
ಚಾಳುಕ್ಯರಾಯನ ಆಳಿಕೆ ತೆಗೆಯಿತ್ತು , 
ಸಂದಿತ್ತು , ಕೂಡಲಸಂಗಮದೇವಾ ನಿಮ್ಮ ಕವಳಿಗೆಗೆ. 


೬೨೬ 
ಬೇವಿನ ಬೀಜವ ಬಿತ್ತಿ , ಬೆಲ್ಲದ ಕಟ್ಟಿಯ ಕಟ್ಟಿ , 
ಆಕಳ ಹಾಲನೆರೆದು, ಜೇನುತುಪ್ಪವ ಹೊಯ್ದಡೆ, 
ಸಿಹಿಯಾಗಬಲ್ಲುದೆ, ಕಹಿಯಹುದಲ್ಲದೆ ? 
ಶಿವಭಕ್ತರಲ್ಲದವರ ಕೂಡೆ ನುಡಿಯಲಾಗದು, 
ಕೂಡಲಸಂಗಮದೇವಾ. 


|| ೧೦OIL 


೬೨೭ 
ಕರ್ತನನರಿಯದವನು ವಿಪ್ರನಾದಡೇನು ? ಚತುರ್ವೇದಿಯಾದಡೇನು ? 
ಭುಕ್ತಿಕಾರಣ ಲೋಕದ ಇಚ್ಛೆಗೆ ನುಡಿದು ನಡೆವರಯ್ಯಾ ! 
ಭವಿಮಾಡಿದ ಪಾಕವ ತಂದು, 
ಲಿಂಗಕ್ಕರ್ಪಿಸುವ ಕಷ್ಟರ ಕಂಡು ನಾಚಿತ್ತೆನ್ನ ಮನವು, 
ಕೂಡಲಸಂಗನ ಶರಣರ ಒಕ್ಕುದ ಕೊಂಡು 


೧೫೮ 


ಬಸವಣ್ಣನವರ ವಚನಗಳು 


ಅನ್ಯವನಾಚರಿಸಿದಡೆ ತಪ್ಪದು 
ಸೂಕರ ಶುಚಿರ್ಭೂತತೆಯ ಪ್ರಾಣಿಯಂತೆ , 


II೧೦೧|| 


೬೨೮ 
ಉಂಬಲ್ಲಿ [ ಊ ] ಡುವಲ್ಲಿ ಕ್ರೀಯಳಿಯಿತ್ತೆಂಬರು , 
ಕೊಂಬಲ್ಲಿ ಕೊಡುವಲ್ಲಿ ಕುಲವನರಸುವರು , 
ಎಂತಯ್ಯಾ ಅವರ ಭಕ್ತರೆಂತೆಂಬೆ ? 
ಎಂತಯ್ಯಾ ಅವರ ಯುಕ್ತರೆಂತೆಂಬೆ ? 
ಕೂಡಲಸಂಗಮದೇವಾ ಕೇಳಯ್ಯಾ , 
ಹೊಲತಿ ಶುದ್ಧ ನೀರ ಮಿಂದಂತಾಯಿತ್ತಯ್ಯಾ . 


II೧೦೨l! 


೬೨೯ 
ಭಕ್ತರನಲ್ಲದೆ ಒಲ್ಲೆ ವೆಂದೆಂಬಿರಿ, 
ಭಕ್ತರಿಗಲ್ಲದೆ ಕೈಯಾನವೆಂಬಿರಿ , 
ಇದೇನ ಮಾಡುವಿರಿ ? ಇದೆಲ್ಲಿಗೊಯ್ಯುವಿರಿ ? 
ಪಾವನವಾದುದನು ಲಿಂಗಕ್ಕೆ ಮಾಡುವುದೆ ಆಚಾರ. 
ವಿಷಯಕ್ಕೆ ಇಕ್ಕಿ , ಅಸುಗತಿಗಿಳಿಯದಿರಿ 
ಕೂಡಲಸಂಗನಶರಣರ ಒಡೆವೆಯ . 


|| ೧೦೩ || 


೬೩೦ 
ಮಾರಿ ಮಸಣಿಯೆಂಬವು ಬೇರಿಲ್ಲ ಕಾಣಿರೋ 
ಮಾರಿಯೆಂಬುದೇನು ? 
ಕಂಗಳು ತಪ್ಪಿ ನೋಡಿದಡೆ ಮಾರಿ, 
ನಾಲಗೆ ತಪ್ಪಿ ನುಡಿದಡೆ ಮಾರಿ , 
ನಮ್ಮ ಕೂಡಲಸಂಗಮದೇವರ ನೆನಹ ಮರೆದಡೆ ಮಾರಿ. 


II೧೦೪|| 


೬೩೧ 
ಆಯುಧವಿಕ್ಕಿದವಂಗೆ ವೀರದ ಮಾತೇಕೆ ? 
ಲಿಂಗವು ಅಂತರಿಸಿದವಂಗೆ ಒಳುನುಡಿ ಏಕೆ ? 
ಐದೆ ಅಣಚಿಯಿಲ್ಲದವಳಿಗೆ ಸೌಭಾಗ್ಯದ ಹೂವಿನ ಬೊಟ್ಟೇಕೆ ? 
ಸತ್ಯವಿಲ್ಲದವಂಗೆ ನಿತ್ಯನೇಮವೇಕೆ ? 
ಕರ್ತಾರ, ನಿಮ್ಮ ಒಲವಿಲ್ಲದವಂಗೆ ಶಂಭುವಿನ ಬಂಧುಗಳೇಕೆ ? 


ಮಾಹೇಶ್ವರಸ್ಥಲ 


೧೫೯ 


ಕೂಡಲಸಂಗಮದೇವಯ್ಯಾ , 
ನೀವಿಲ್ಲದವಂಗೆ ಶಿವಾಚಾರದ ಮಾತೇಕೆ ? 


II೧೦೫II 


೬೩೨ 
ಇರುಳೆಂದೇನೋ ಕುರುಡಂಗೆ, ಹಗಲೆಂದೇನೋ ಕುರುಡಂಗೆ ! 
ತಾಳವ ಬಾರಿಸಿದಡೇನೋ , ಪಂಚಮಹಾಶಬುದವ ಬಾರಿಸಿದಡೇನೋ ಕಿವುಡಂಗೆ ! 
ಕೂಡಲಸಂಗಮದೇವಯ್ಯನ 
ಪಥವಿನ್ಯಾವುದೆಂದರಿಯದವಂಗೆ ! 

II೧೦೬ || 


೬೩೩ 
ಸಿಂಗದ ನಡು ಮುರಿಯಲಾ ಸಿಂಗವೇನು ಬಾತೆ ? 
ಸುಂಡಿಲು ಮುರಿಯಲು ಗಜವೇನು ಬಾತೆ ? 
ಸಂಗ್ರಾಮದಲ್ಲಿ ವೀರನುಳಿಯಲದೇನು ಬಾತೆ ? 
ಶೃಂಗಾರದ ಮೂಗು ಹೋದಡೆ ಶೃಂಗಾರವೇನು ಬಾತೆ ? 
ನಿಜ ತುಂಬಿದ ಭಕ್ತಿ ತುಳುಕಾಡದವರ ಸಂಗವೇನು ಬಾತೆ ? 
ಕೂಡಲಸಂಗಮದೇವಾ. 


II೧೦೭|| 


೬೩೪ 
ಮುನ್ನಿನ ಆದ್ಯರ ಪಥಂಗಳು ಇನ್ನಾರಿಗೂ ಅಳವಡವು ನೋಡಾ. 
ಬಲ್ಲೆನಾಗಿ ಒಲ್ಲೆನು ಅವರ, ಸಲ್ಲರು ಶಿವಪಥಕ್ಕೆ . 
ಒಳ್ಳಿಹ ಮೈಲಾರನ ಸಿಂಗಾರದಂತೆ, 
ವೇಶಿಯ ಬಾಯ ಎಂಜಲನುಂಬ ದಾಸಿಯ ಸಂಸಾರದಂತೆ, 
ಕೂಡಲಸಂಗನ ಶರಣರನರಿಯದೆ ಉಳಿದ ಭಂಗಿತರ. 


೧೦೮|| 


೬೩೫ 
ಗೀಜಗನ ಗೂಡು, ಕೋಡಗದಣಲ ಸಂಚ, 
ಬಾದುಮನ ಮದುವೆ, ಬಾವಲ ಬಿದ್ದಿನಂತೆ ಜೂಜುಗಾರನ ಮಾತು . 
ಬೀದಿಯ ಗುಂಡನ ಸೊಬಗು 
ಓಡಿನೊಳಗಗೆಯ ಹೊಯ್ದಂತೆ ಕಾಣಿರೋ . 
ಶಿವನಾದಿ ಅಂತುವನರಿಯದವನ ಭಕ್ತಿ 
ಸುಖಶೋಧನೆಗೆ ಮದ ಕೊಂಡಂತೆ, ಕೂಡಲಸಂಗಮದೇವಾ. 


|| ೧೦ || 


೧೬೦ 


ಬಸವಣ್ಣನವರ ವಚನಗಳು 


. 


೬೩೬ 
ತೊತ್ತಿನ ಕೊರಳಲ್ಲಿ ಹೊಂಬಿತ್ತಾಳೆಯ ಸಿಂಗಾರವ ಮಾಡಿದಂತೆ 
ಕುಚಿತರ ಸಂಗ, ಸುಸಂಗಿಗೆ ಸಂಗಡವಿಲ್ಲ ! 
ಗುರುಗುಂಜಿ ಮಾಣಿಕಕ್ಕೆ ಸರಿಯಪ್ಪುದೆ, 
ಕೂಡಲಸಂಗಮದೇವಾ ? 


II೧೧OIL 


೬೩೭ 
- ಕೆಂಚ ಕರಿಕನ ನೆನೆದಡೆ ಕರಿಕನಾಗಬಲ್ಲನೆ ? 
ಕರಿಕ ಕೆಂಚನ ನೆನೆದಡೆ ಕೆಂಚನಾಗಬಲ್ಲನೆ ? 
ದರಿದ್ರನು ಸಿರಿವಂತನ ನೆನೆದಡೆ ಸಿರಿವಂತನಾಗಬಲ್ಲನೆ ? 
ಸಿರಿವಂತ ದರಿದ್ರನ ನೆನೆದಡೆ ದರಿದ್ರನಾಗಬಲ್ಲನೆ ? 
ಮುನ್ನಿನ ಪುರಾತರ ನೆನೆದು ಧನ್ಯನಾದೆಹೆನೆಂಬ 
ಮಾತಿನ ರಂಜಕರನೇನೆಂಬೆ ಕೂಡಲಸಂಗಮದೇವಾ. 


| ೧೧೧|| 


೬೩೮ 
ಆನೆಯನೇರಿಕೊಂಡು ಹೋದಿರೇ ನೀವು, 
ಕುದುರೆಯನೇರಿಕೊಂಡು ಹೋದಿರೇ ನೀವು, 
ಕುಂಕುಮ ಕಸ್ತೂರಿಯ ಹೂಸಿಕೊಂಡು ಹೋದಿರೇ ಅಣ್ಣಾ ! 
ಸತ್ಯದ ನಿಲವನರಿಯದೆ ಹೋದಿರಲ್ಲಾ , 
ಸದ್ಗುಣವೆಂಬ ಫಲವ ಬಿತ್ತದೆ ಬೆಳೆಯದೆ ಹೋದಿರಲ್ಲಾ ! 
ಅಹಂಕಾರವೆಂಬ ಸದಮದಗಜವೇರಿ 
ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲಾ ! 
ನಮ್ಮ ಕೂಡಲಸಂಗಮದೇವನರಿಯದೆ 
ನರಕಕ್ಕೆ ಭಾಜನವಾದಿರಲ್ಲಾ ! 


|| ೧೧೨|| 


೬೩೯ 
ಇಂದ್ರಿಯ ನಿಗ್ರಹವ ಮಾಡಿದಡೆ ಹೊಂದುವವು ದೋಷಂಗಳು , 
ಮುಂದೆ ಬಂದು ಕಾಡುವವು ಪಂಚೇಂದ್ರಿಯಂಗಳು. 
ಸತಿಪತಿರತಿಸುಖವ ಬಿಟ್ಟರೆ ಸಿರಿಯಾಳ ಚಂಗಳೆಯವರು ? 
ಸತಿಪತಿರತಿಸುಖಭೋಗೋಪಭೋಗವ, ವಿಳಾಸವ 
ಬಿಟ್ಟನೆ ಸಿಂಧುಬಲ್ಲಾಳನು ? 
ನಿಮ್ಮ ಮುಟ್ಟಿ ಪರಧನ- ಪರಸತಿಯರಿಗೆಳಸಿದಡೆ 
ನಿಮ್ಯಾಚಾರಕ್ಕೆ ದೂರ, ಕೂಡಲಸಂಗಮದೇವಾ. 


II೧೧೩ || 


ಮಾಹೇಶ್ವರಸ್ಥಲ 


೧೬೧ 


- ೬೪೦ 
ಲಿಂಗ ಜಂಗಮ ಒಂದೆ ಎಂದು ನಂಬಿದ ಬಳಿಕ 
ಅವರಂಗನೆಯರು ಲಿಂಗದ ರಾಣಿವಾಸ. 
ಅಲ್ಲಿಯೂ ಮೇಳ, ಇಲ್ಲಿಯೂ ಮೇಳ, ಚೌಡೇಶ್ವರಿಯಲ್ಲಿಯೂ ಮೇಳವೇ ? 
ಮೊಲೆಯುಂಬ ಭಾವ ತಪ್ಪಿ ಅಪ್ಪಿದವರ 
ತಲೆಯ ಕೊಂಬ ಕೂಡಲಸಂಗಮದೇವ. 

II೧೧೪|| 


ಒಡೆಯರು ತಮ್ಮ ಮನೆಗೆ ಒಡಗೊಂಡು ಹೋದಡೆ, 
ತುಡುಗುಣಿತನದಲ್ಲಿ ಪರವಧುವ ನೋಡುವ ಸರಸ ಬೇಡ. 
ಕಾಣಿರಣ್ಣಾ ! ಒಡೆಯನರಸಿಯ ಸರಸಬೇಡ. 
ಕೂಳ ಸೊಕ್ಕು ತಲೆಗೇರಿ ರಾಣಿವಾಸದೊಡನೆ ಸರಸ ಬೇಡ. 
ಕೂಡಲಸಂಗಮದೇವ ಕರ ಸಿತಗನಯ್ಯಾ . 


II೧೧೫II 


೬೪೨ 
ನೋಡಲಾಗದು ನುಡಿಸಲಾಗದು ಪರಸ್ತ್ರೀಯ, ಬೇಡ ಕಾಣಿರೊ . 
ತಗರ ಬೆನ್ನಲಿ ಹರಿವ ಸೊಣಗನಂತೆ, ಬೇಡ ಕಾಣಿರೋ . 
ಒಂದಾಸೆಗೆ ಸಾಸಿರ ವರುಷ ನರಕದಲದ್ದು ವ 
ಕೂಡಲಸಂಗಮದೇವ. 


II೧೧೬ || 


೬೪೩ 
ತೊರೆಯ ಮೀವ ಅಣ್ಣಗಳಿರಾ, ತೊರೆಯ ಮೀವ ಸ್ವಾಮಿಗಳಿರಾ 
ತೊರೆಯಿಂ ಭೋ , ತೊರೆಯಿಂ ಭೋ | 
ಪರನಾರಿಯರ ಸಂಗವ ತೊರೆಯಿಂ ಭೋ ! 
ಪರಧನದಾಮಿಷವ ತೊರೆಯಿಂ ಭೋ ! 
ಇವ ತೊರೆಯದೆ ಹೋಗಿ ತೊರೆಯ ಮಿಂದಡೆ 
ಬರುದೊರೆ ಹೋಹುದು, ಕೂಡಲಸಂಗಮದೇವಾ. 


11೧೧೭|| 


೬೪೪ 
ಸತ್ಯ ಶೌಚ ನಿತ್ಯನೇಮವ ತಪ್ಪದೆ ಮಾಡಬಲ್ಲಡೆ ಅದು ಲೇಸು. 
ಮತ್ಮ ಕೂರ್ಮ ಮಂಡೂಕ ಜಲದೊಳಗಿರ್ದಲ್ಲಿ ಫಲವೇನು ? 


೧೬೨ 


ಬಸವಣ್ಣನವರ ವಚನಗಳು 


ಚಿತ್ರಮಂತರ್ಗತಂ ದೃಷ್ಯಾ ತೀರ್ಥಸ್ನಾನಾನ್ನ ಶುಧ್ಯತಿ| 
ಶತಕುಂಭಜಲೇ ಶೌಚಂ ಸುರಾಭಾಂಡವಿವಾಃ ಶುಚಿಃ|| 
ಆಗಡವ ಮಾಡಿ ಮಾಗುಡವ ಮಿಂದಡೆ, 
ತಾ [ಕ ] ಡಬಲ್ಲನೆ ಕೂಡಲಸಂಗಮದೇವ ? 

- 


II೧೧೮|| 


೬೪೫ 
ಕುಳ್ಳಿ ರ್ದು ಲಿಂಗವ ಪೂಜಿಸಿ ಅಲ್ಲದಾಟವನಾಡುವರಯ್ಯಾ , 
ಬೆಳ್ಳೆ ಎತ್ತಿನ ಮರೆಯಲಿರ್ದು ಹುಲ್ಲೆಗಂಬ ತೊಡುವಂತೆ 
ಕಳ್ಳ ಹಾದರಿಗರ ಕೈಯಲು ಪೂಜೆಯ ಕೊಳ್ಳ 
ನಮ್ಮ ಕೂಡಲಸಂಗಮದೇವ. 


|| ೧೧೯|| 


흔E 
ನುಡಿಯಲ್ಲಿ ಎಚ್ಚತ್ತು ನಡೆಯಲ್ಲಿ ತಪ್ಪಿದಡೆ 
ಹಿಡಿದಿರ್ದ ಲಿಂಗವು ಘಟಸರ್ಪನಯ್ಯಾ , 
ನುಡಿಯಲೂ ಬಾರದು, ನಡೆಯಲೂ ಬಾರದು, 
ಲಿಂಗದೇವನೆ ದಿವೊ ಅಯ್ಯಾ , 
ಬಡವನ ಕೋಪವು ಅವುಡಿಗೆ ಮೃತ್ಯುವಾದಂತೆ 
ಕಡೆಗೆ ದಾಂಟದು ಕಾಣಾ, ಕೂಡಲಸಂಗಮದೇವಾ. 


೧೨Oll 


೬೪೭ 
ತನು ಶುಚಿಯಿಲ್ಲದವನ ದೇಹಾರವೇಕೆ ? 
ದೇವರು ಕೊಡನೆಂಬ ಭ್ರಾಂತದೇಕೆ ? 
ಮನಕ್ಕೆ ಮನವೆ ಸಾಕ್ಷಿ , ಸಾಲದೆ ಲಿಂಗ ತಂದೆ ? 
ಹೇಂಗೆ ಮನ ಹಾಂಗೆ ಘನ ತಪ್ಪದು, 
ಕೂಡಲಸಂಗಮದೇವಾ. 

- 


II೧೨೧II 


೬೪೮ 
- ಶರಣ , ನಿಚ್ಚನಿಚ್ಚ ಪೂಜಿಸುವಂಗೆ ಇದಕ್ಕಿದೆ ದೃಷ್ಟ ದೀವಿಗೆ 
ಪಾದೋದಕ : ಕೋಶಪಾನವಲ್ಲದೆ ಏನೂ ಇಲ್ಲವಯ್ಯಾ. 
ಮಜ್ಜನಕ್ಕೆರೆವುದು ಲಿಂಗ; ಕರಸ್ಥಲದಿಬ್ಯ . 
ಗುರುವಚನ ; ಭಾಷಾಪತ್ರ ಶಿವಕರದಲ್ಲಿ . 


ಮಾಹೇಶ್ವರಸ್ಥಲ 


೧೬೩ 


ಸತ್ಯದಿಂದ ನಡೆವಂಗೆ ನಿತ್ಯನೇಮವಾಗಿ ಸಲಿಸುವನಲ್ಲದೆ 
ಹುಸಿವಂಗೆ ಮಡಿಲ ಕಿಚ್ಚಾಗಿ ಸುಡುವ. 
ಲಿಂಗವ ಪೂಜಿಸಿ ಮರಳಿ ಅನ್ಯಾಯಕ್ಕೆರಗಿದಡೆ 
ಕೂಡಲಸಂಗಮದೇವನವರ ಹಲ್ಲ ಕಳೆವ. 


11೧೨೨|| 


೬೪೯ 


ಪಾಪಿಗೆ ಕೊಪಿಗೆ ಭಕ್ತಿಯಾಗೆಂದಡಪ್ಪುದೆ ? 
ನಾರಿವಾಣವಕ್ಕುದೆ ನಾಯಿಗೆ ? 
ಕೂಡಲಸಂಗಮದೇವಾ, 
ನಿಮ್ಮ ನಂಬಿಯೂ ನಂಬದ ಡಂಭಕರಿಗೆ . 


II೧೨೩ || 


೬೫೦ 
ಕೋಪಿ ಮಜ್ಜನಕ್ಕೆರೆದಡೆ ರಕ್ತದ ಧಾರೆ , 
ಪಾಪಿ ಹೂವನೇರಿಸಿದಡೆ ಮಸೆದಡ್ಡಾಯುಧದ ಗಾಯ . 
ಕೂಪವರನಾರನೂ ಕಾಣೆನು ಮಾದಾರ ಚೆನ್ನಯ್ಯನಲ್ಲದೆ, 
ಕೂಪವರನಾರನೂ ಕಾಣೆನು ಡೋಹರ ಕಕ್ಕಯ್ಯನಲ್ಲದೆ, 
ವ್ಯಾಪ್ತಿಯುಳ್ಳವ ನಮ್ಮ ಮಡಿವಾಳ ಮಾಚಯ್ಯ . 
ನಿನ್ನ ಪತ್ನಿಗರಿವರಯ್ಯಾ , ಕೂಡಲಸಂಗಯ್ಯಾ . 


|| ೧೨೪ || 


೬೫೧ 
ಸದಾಚಾರ ಸದ್ಭಕ್ತಿಯಿಲ್ಲದವರನೊಲ್ಲನಯ್ಯಾ , 
ಅವರಾರಾಧನೆ ದಂಡ. 
ನಿಚ್ಚ ನಿಚ್ಚ ಪ್ರಾಯಶ್ಚಿತ್ತರನು ಒಲ್ಲ 
ಕೂಡಲಸಂಗಮದೇವ, ಭೂಮಿಭಾರಕರ . 


|| ೧೨೫|| 


೬೫೨ 
ನೂರನೋದಿನೂರ ಕೇಳಿ ಏನು ? 
ಆಸೆ ಬಿಡದು, ರೋಷ ಪರಿಯದು. 
- ಮಜ್ಜನಕ್ಕೆರೆದು ಫಲವೇನು ? 
ಮಾತಿನಂತೆ ಮನವಿಲ್ಲದ ಜಾತಿ [ ಡಂ] ಬರ ನೋಡಿ 
ನಗುವ ನಮ್ಮ ಕೂಡಲಸಂಗಮದೇವ. 


|| ೧೨೬ || 


೧೬೪ 


ಬಸವಣ್ಣನವರ ವಚನಗಳು 


೬೫೩ 


ತಂದೆ ಮಕ್ಕಳಿಗೆ ಬುದ್ದಿಯ ಹೇಳುವಲ್ಲಿ 
ತಪ್ಪಿಂಗೆ ಮುನಿವನಲ್ಲದೆ ಪ್ರಾಣಕ್ಕೆ ಮುನಿಯ . 
ಲಿಂಗವಂತನು ಲಿಂಗವಂತರಿಗೆ ಬುದ್ದಿಯ ಹೇಳುವಲ್ಲಿ 
ಅವಗುಣಕ್ಕೆ ಮುನಿವನಲ್ಲದೆ ಲಾಂಛನಕ್ಕೆ ಮುನಿಯ . 
ಲಿಂಗಭಕ್ತನು ಲಿಂಗಪಥವ ಹೇಳಿದಡೆ 
ಮಚ್ಚರಿಸುವರ ಮೆಚ್ಚ ಕೂಡಲಸಂಗಮದೇವ. 


|| ೧೨೭|| 


೬೫೪ 


ಗುರು ಉಪದೇಶ ಮಂತ್ರವೈದ್ಯ , ಜಂಗಮ ಉಪದೇಶ ಶಸ್ತ್ರವೈದ್ಯ ನೋಡಾ, 
ಭವರೋಗವ ಕಳೆವ ಪರಿಯ ನೋಡಾ. 
ಕೂಡಲಸಂಗನ ಶರಣರ ಅನುಭಾವ 
ಮಡಿವಾಳನ ಕಾಯಕದಂತೆ. 

|| ೧೨ | 


೬೫೪ 


ಕೇಳಿರೆ ಕೇಳಿರೆ ಹಿರಿಯರು, ಗುರುವಿನ ಉಪದೇಶವನು; 
ಒಂದು ಗೀಜಗನ ಉಪದೇಶದಿಂದ 
ಪೌಲಸ್ಕನಂದು ಹಡೆಯನೆ ದಶಮುಖನ ? 
ಶಿರವ ಹರಿದಿಕ್ಕೆ ಪರಮನಿದ್ದೆಡೆಯು ಕಾಣದೇನಿಳೆಯಲ್ಲಿ ? 
ಕರುಳ ತಂತಿಯು ಉಪದೇಶದಿಂದ 
ಅಸುರನಂದು ಹಡೆಯನೆ ಸುರಪದವ ? 
ತರುಣಿ ಹರಿಣಿಯ ಹಿತೋಪದೇಶದಿಂದ ಗತಿಮುಕ್ತಿಯ ಪಡೆದು 
ಬಟ್ಟೆಯ ಹತ್ತನೆ ವಿನಾಶಕ್ತಿರಾಯನು ? 
ರಂಭೆಯ ಉಪದೇಶದಿಂದ 
ಶಂಭುವಿನೋಲಗದಲ್ಲಿ ಕುಳ್ಳಿರನೆ ಶ್ವೇತನು ? 
ನಮ್ಮ ಕೂಡಲಸಂಗನ ಶರಣರ ಉಪದೇಶವ ಕೇಳಿದವರಿಗೆ 
ದುರಿತ ಪಾಪಂಗಳು ಬಿಟ್ಟು ಹೋಗಿ, 
ಮನ ನಿರುತರಾಗಿಪ್ಪರಾ ಲಿಂಗದಲ್ಲಿ . 


|| ೧೨೯ || 


ಮಾಹೇಶ್ವರಸ್ಥಲ 


೧೬ ೫ . 


೬೫೬ 
ಶಿವಚಿಂತೆ ಶಿವಜ್ಞಾನ ಭ್ರಮೆ ತಿಳಿದವಂಗಲ್ಲದೆ 
ಆಚಾರ ಶಿವಚಾರ ತಮತಮಗೆ ಸೂರೆಯೆ ? 
ಕೂಡಲಸಂಗಮದೇವನ ಪೂಜಿಸಿದವಂಗಲ್ಲದೆ. 


೧೩Oll 


೬೫೭ 
ಶ್ವಪಚನಾದಡೇನು ? ಲಿಂಗಭಕ್ತನೇ ಕುಲಜನು. 
ನಂಬಿ ನಂಬದಿದ್ದಡೆ ಸಂದೇಹಿ, ನೋಡಾ. 
ಕಟ್ಟಿದಡೇನು, ಮುಟ್ಟಿದಡೇನು, ಹೂಸಿದಡೇನು ಮನಮುಟ್ಟದನ್ನಕ್ಕ ? 
ಭಾವಶುದ್ಧವಿಲ್ಲದವಂಗೆ ಭಕ್ತಿ ನೆಲೆಗೊಳ್ಳದು. 
ಕೂಡಲಸಂಗಮದೇವ ಒಲಿದಂಗಲ್ಲದೆ. 


II೧೩OIL, 


೬೫೮ 
ಅವರ ನಡೆಯೊಂದು ನುಡಿಯೊಂದಾದಡೆ 
ಶಿವಾಚಾರಕ್ಕವರು ಸಲ್ಲರಯಾ ! 
ಬಲ್ಲನು, ಸಾತ್ವಿಕರಲ್ಲದವರನೊಲ್ಲನು. 
ಶಿವಾಚಾರವ ಬಲ್ಲನು. ಅಲ್ಲಿ ನಿಲ್ಲನು. 
ಪ್ರಪಂಚಿಯ ಮನವನೊಲ್ಲನು ಕೂಡಲಸಂಗಮದೇವನು . 


II೧೩೨|| 


೬೫೯ 
ನಿಧಾನವನರಸಿಹೆನೆಂದು ಹೋದಡೆ, ವಿಘ್ನ ಬಪ್ಪುದು ಮಾಬುದೆ ? 
ಸದಾಶಿವನೆಂದಡೆ , ಬೆದರಟ್ಟಿ ಸುಡುವುದು ಮಾಬುದೆ ? 
ಹದುಳಿಗನಾಗಿ ಉಳಿದಡೆ ಪದವನೀವ ಕಾಣಾ 
ಕೂಡಲಸಂಗಮದೇವ. 


|| ೧೩೩|| 


- ೬೬೦ 
ಅಡಿಗಡಿಗೆ ದೇವರಾಣೆ, ಅಡಿಗಡಿಗೆ ಭಕ್ತರಾಣೆ, 
ಅಡಿಗಡಿಗೆ ಗುರುವಿನಾಣೆ ಎಂಬ ವಚನವೆ ಹೊಲ್ಲ ! 
ಮುಂದೆ ಪಥಕ್ಕೆ ಸಲ್ಲರು. 
ಆದಿಯಿಂದ ಬಂದ ವಚನವೆಂದು ಶರಣರ ಕೂಡೆ ಸರಸವಾಡಿದಡೆ, 
ನಗುತಲಿರಿದುಕೊಂಡಡೆ ಅಲಗು ನೆಡದಿಹುದೆ 
ಕೂಡಲಸಂಗಮದೇವಾ ? 


|| ೧೩೪|| 


とと 


ಬಸವಣ್ಣನವರ ವಚನಗಳು 


೬೬೧ 
ಅರಗಿನ ಪುತ್ಥಳಿಯನುರಿಯ ನಾಲಗೆ ಹೊಯಿದು 
ಮಾತಾಡುವ ಸರಸ ಬೇಡ! 
ಬೆಣ್ಣೆಯ ಬೆನಕಂಗೆ ಕೆಂಡದುಂಡಲಿಗೆಯ ಮಾಡಿ 
ಚಲ್ಲವಾಡಿದಡೆ ಹಲ್ಲು ಹೋಹುದು ! 
ಕೂಡಲಸಂಗನ ಶರಣರೊಡನೆ ಸರಸವಾಡಿದಡೆ 
ಅದು ವಿರಸ ಕಾಣಿರಯ್ಯಾ . 


II೧೩೫|| 


೬೬೨ 
ಹಾವಿನ ಹೆಡೆಗಳ ಕೊಂಡು ಕೆನ್ನೆಯ ತುರಿಸುವಂತೆ, 
ಉರಿಯ ಕೊಳ್ಳಿಯ ಕೊಂಡು ಮಂಡೆಯ ಸಿಕ್ಕ ಬಿಡಿಸುವಂತೆ, 
ಹುಲಿಯ ಮೀಸೆಯ ಹಿಡಿದುಕೊಂಡು ಒಲಿದುಯ್ಯಲನಾಡುವಂತೆ, 
ಕೂಡಲಸಂಗನ ಶರಣರೊಡನೆ ಮರೆದು ಸರಸವಾಡಿದಡೆ 
ಸುಣ್ಣಕಲ್ಲ ಮಡಿಲಲ್ಲಿ ಕಟ್ಟಿಕೊಂಡು ಮಡುವ ಬಿದ್ದಂತೆ. 


11೧೩೬|| 


೬೬೩ 
ಉರಿವ ಕೊಳ್ಳಿಯ ಮಂಡೆಯಲಿಕ್ಕಿದಡುರಿವುದು ಮಾಬುದೆ ? 
ಕಲ್ಲು ಗುಗ್ಗರಿಯ ಮೆಲಿದಡೆ ಹಲ್ಲು ಹೋಹುದು ಮಾಬುದೆ ? 
ಶರಣರೊಡನೆ ಸರಸವಾಡಿದಡೆ ನರಕ ತಪ್ಪದು ಕಾಣಾ 
ಕೂಡಲಸಂಗಮದೇವಾ. 


|| ೧೩೭II 


흐트 
ಕೋಣನ ಹೇರಿಂಗೆ ಕುನ್ನಿ ಬಸುಕುತ್ಬಡುವಂತೆ 
ತಾವೂ ನಂಬರು, ನಂಬುವರನೂ ನಂಬಲೀಯರು, 
ತಾವೂ ಮಾಡರು , ಮಾಡುವರನೂ ಮಾಡಲೀಯರು. 
ಮಾಡುವ ಭಕ್ತರ ಕಂಡು ಸೈರಿಸಲಾರದವರ, 
ಕೂಗಿದೆ ಕೂಗಿಡೆ, ನರಕದಲ್ಲಿ ಕುವ ಕೂಡಲಸಂಗಮದೇವ. 


II೧೩೮|| 


೬೬೫ 
ಚೇಳಿಂಗೆ ಬಸುರಾಯಿತ್ತೆ ಕಡೆ ! ಬಾಳೆಗೆ ಫಲವಾಯಿತ್ತೆ ಕಡೆ ! 
ರಣರಂಗದಲ್ಲಿ ಕಾದುವ ಓಲೆಕಾರಂಗೆ ಓಸರಿಸಿ ಕಡೆ ! 


ಮಾಹೇಶ್ವರಸ್ಥಲ 


೧೬೭ 


ಮಾಡುವ ಭಕ್ತಂಗೆ ಮನಹೀನವಾದಡೆ ಅದೇ ಕಡೆ 
ಕೂಡಲಸಂಗಮದೇವಾ. 


|| ೧೩ || 


೬೬೬ 
ಹುಲಿಯ ಹಾಲು ಹುಲಿಗಲ್ಲದೆ ಹೊಲದ ಹುಗುಣಬಾರದು, 
ಕಲಿಯ ಕಾಲ ತೊಡರು ಛಲದಾಳಿಗಲ್ಲದೆ ಇಕ್ಕಬಾರದು. 
ಅಳಿಮನದಾಸೆಯವರ ಮೂಗ ಹಲುದೋರೆಕೊಟ್ಟ 
ಕೂಡಲಸಂಗಮದೇವ. 


II೧೪OIL 


೬೬೭ 
'ಅರ್ಥ ಪ್ರಾಣ ಅಭಿಮಾನ ನಿಮ್ಮದೆಂಬಿರಿ , 
ಒತ್ತಿ ನೋಡಿದಡೆ ಮುಟ್ಟಲೀಯಿರಿ. 
ಮುಟ್ಟೆ ಬಂದಲ್ಲಿ ಕಠಾರಿಯ ಕಾಳಗವ ನೀವಾಡಿಸುವಿರಲ್ಲದೆ 
ಲಿಂಗಜಂಗಮವಂತನಾಗಬಾರದು. 
ಕೂಡಲಸಂಗಮದೇವಾ, ವೇಷಡಂಭಕರಿಗೆ ಭಕ್ತಿ ಎಂತಪ್ಪು ದಯಾ . 


|| ೧೪೧II 


೬೬೮ 
ಅಲಗಲಗು ಮೋಹಿಸಿದಲ್ಲದೆ ಕಲಿತನವ ಕಾಣಬಾರದು. 
ನುಡಿದ ನುಡಿ ಜಾರಿದಡೆ ಮನಕ್ಕೆ ಮನ ನಾಚಬೇಕು, 
ಶಬ್ದ ಬೊಟ್ಟೆಯತನದಲ್ಲಿ ಎಂತಪ್ಪು ದಯಾ ಭಕ್ತಿ , 
ಪಾಪಿಯ ಕೂಸನೆತ್ತಿದಂತೆ, 
ಕೂಡಲಸಂಗಮದೇವರ ಭಕ್ತಿ 
ಅಳಿಮನದವರಿಗೆ ಅಳವಡದಯಾ . 


II೧೪೨II 


೬೬೯ 
ಹರಬೀಜವಾದಡೆ ಹಂದೆ ತಾನಪ್ಪನೆ ? 
ಒರೆಗಟ್ಟಿ ಇರಿಯದವರ ಲೋಕ ಮೆಚ್ಚುವುದೆ ? 
ಉಟ್ಟ ಚಲ್ಲಣ ಕೈಯ ಪಟ್ಟೆಯನಿಡಿದು, 
ಗರುಡಿಯ ಕಟ್ಟಿ ಶವವ ಮಾಡುವಂತೆ 
ತನ್ನ ತಪ್ಪಿಸಿಕೊಂಡಡೆ ಶಿವ ಮೆಚ್ಚುವನೆ ? 
ಅರಿಯದವರಿಗೆ ಒಳ್ಳೆ ಹೆಡೆಯನೆತ್ತಿಯಾಡುವಂತೆ 
ಬೊಳ್ಳೆಗನ ಭಕ್ತಿ ಕೂಡಲಸಂಗಮದೇವಾ. 


|| ೧೪೩ || 


ozes 


ಬಸವಣ್ಣನವರ ವಚನಗಳು 


೬೭೦ 


* ಮೊನೆ ತಪ್ಪಿದ ಬಳಿಕ ಅಲಗೇನ ಮಾಡುವುದು ? 
ವಿಷ ತಪ್ಪಿದ ಬಳಿಕ ಹಾವೇನ ಮಾಡುವುದು ? 
ಭಾಷೆ ತಪ್ಪಿದ ಬಳಿಕ ದೇವಾ, ಬಲ್ಲಿದ ಭನೇನ ಮಾಡುವನಯ್ಯಾ ? 
ಭಾಷೆ ತಪ್ಪಿದ ಬಳಿಕ ಪ್ರಾಣದಾಸೆಯನು ಹಾರಿದಡೆ 
ಮೀಸಲನು ಸೊಣಗ ಮುಟ್ಟಿದಂತೆ 
ಕೂಡಲಸಂಗಮದೇವಾ. 

|| ೧೪ | 


೬೭೧ 


ಶರಣ ಸಂಬಂಧವನರಿದ ಬಳಿಕ 
ಮರಳಿ ಭವಿಯ ಬೆರಸಲಾಗದು . 
ಬ್ರಹ್ಮತಿ ಭ್ರೂಣಹತ್ಯ ವೈತರಣಿ ದುರ್ಗತಿ 
ಪಂಚಮಹಾಪಾತಕದಿಂದಧಿಕ ನೋಡಾ. 
ಅಳುಪಿ ಭವಿಯೊಡನುಂಡಡೆ ಭಕ್ತನಲ್ಲ 
ಕೂಡಲಸಂಗಮದೇವಾ. 


II೧೪೫ು 


೬೭೨ 
ವೀರವ್ರತಿ ಭಕ್ತನೆಂದು ಹೊಗಳಿಕೊಂಬಿರಿ ಕೇಳಿರಯ್ಯಾ ; 
ವೀರನಾದಡೆ ವೈರಿಗಳು ಮೆಚ್ಚಬೇಕು, 
ವತಿಯಾದಡೆ ಅಂಗನೆಯರು ಮೆಚ್ಚಬೇಕು, 
ಭಕ್ತನಾದಡೆ ಜಂಗಮವೆ ಮೆಚ್ಚಬೇಕು. 
ಈ ನುಡಿಯೊಳಗೆ ತನ್ನ ಬಗೆಯಿರೆ 
ಬೇಡಿದ ಪದವಿಯನೀವ ಕೂಡಲಸಂಗಮದೇವ. 


|| ೧೪೬ || 


೬೭೩ 
ಕಲಿತನ ತನಗುಳ್ಳಡೆ ಸೂಜಿ ಬಾಳು ಮೊದಲಾಗಿ ಕಾದಲೆಬೇಕು. 
ಶರಣಪಥ ತನಗುಳ್ಳಡೆ ಶಿವಭಕ್ತರ ಮನೆಯಲ್ಲಿ ಶಿವರಸವ 
ಪಂಚಾಮೃತವ ಮಾಡಿಕೊಳ್ಳಬೇಕು. 
ಭ್ರಾಂತುವಿಡಿದು ಲಿಂಗಕೊಗರವನರಸುವ 
ಪಾತಕರ ಮೆಚ್ಚ ಕೂಡಲಸಂಗಮದೇವ. 


|| ೧೪೭|| 


ಮಾಹೇಶ್ವರಸ್ಥಲ 


೧೬೯ 


೬೭೪ 
ಕಟ್ಟಿ ಬಿಡುವನೆ ಶರಣನು ? ಬಿಟ್ಟು ಹಿಡಿವನೆ ಶರಣನು ? 
ನಡೆದು ತಪ್ಪುವನೆ ಶರಣನು ? ನುಡಿದು ಹುಸಿವನೆ ಶರಣರನು ? 
ಸಜ್ಜನಿಕೆ ತಪ್ಪಿದಡೆ, ಕೂಡಲಸಂಗಯ್ಯ 
ಮೂಗ ಹಲುದೋರೆಕೊಟ್ಟು, 


II೧೪೮ 


೬೭೫ | 
ಹುಟ್ಟುವಲ್ಲಿ ಭವಿ , ಮರಳಿ ಭಕ್ತನ ಮಾ [ 3] , ಪೂರ್ವಾಶ್ರಯವ ಕಳೆದು, 
ಹೊಂದುವಲ್ಲಿ ಭವಿಯಾಗಿ ಹೋಹರ ಮುಟ್ಟಲಾಗದು. 
ಅವನ ಮುಟ್ಟಿದವ ಮುನ್ನ ವೆ ವ್ರತಗೇಡಿ. 
ಅವನ ಶ್ರಾದ್ಧ ಕಾಲವೆ ಶ್ವಾನಮಾಂಸ, 
ಕ್ರಿಯಾಕಾಲವೆ ಕ್ರಿಮಿಗಳು, ತದ್ದಿನವೆ ಮದ್ಯಮಾಂಸ, 
ಇದು ಕಾರಣ , ಕೂಡಲಸಂಗಮದೇವಾ, 
ಅವನ ಮನೆಯ ವಿಚಾರಿಸದೆ ಹೊಕ್ಕವಂಗೆ ನಾಯಕನರಕ. 

II೧೪೯ || 


೬೭೬ 
ಒಡನೆ ಹುಟ್ಟಿದುದಲ್ಲ , ಒಡನೆ ಬೆಳೆದುದಲ್ಲ , 
ಎಡೆಯಲಾದ ಒಂದು ಉಡುಗೆಯನುಟ್ಟು 
ಸಡಿಲಿದಡೆ ಲಜ್ಜೆ ನಾಚಿಕೆಯಾಯಿತ್ತೆಂಬ ನುಡಿ 
ದಿಟವಾಯಿತ್ತು ಲೌಕಿಕದಲ್ಲಿ , 
ಹಡೆದ ಗುರುಕರುಣವ, ಒಡನೆ ಹುಟ್ಟಿದ ನೇಮವನು ಬಿಡದಿರೆಲಿ . 
ಬಿಟ್ಟಡೆ ಕಷ್ಟ , ಕೂಡಲಸಂಗಮದೇವನಡಸಿ 
ಕೆಡಹುವ ನಾಯಕನರಕದಲ್ಲಿ . 

- 


II೧೫OII 


೬೭೭ 
ಛಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ , 
ಛಲಬೇಕು ಶರಣಂಗೆ ಪರಸತಿಯನೊಲ್ಲೆನೆಂಬ , 
ಛಲಬೇಕು ಶರಣಂಗೆ ಪರದೈವವನೊಲ್ಲೆನೆಂಬ , 
ಛಲಬೇಕು ಶರಣಂಗೆ ಲಿಂಗಜಂಗಮವನೊಂದೆಂಬ, 
ಛಲಬೇಕು ಶರಣಂಗೆ ಪ್ರಸಾದ ದಿಟವೆಂಬ, 
ಛಲವಿಲ್ಲದವರ ಮೆಚ್ಚ ಕೂಡಲಸಂಗಮದೇವ. 


II೧೫OIL 


೧೭೦ 


ಬಸವಣ್ಣನವರ ವಚನಗಳು 


೬೭೮ 


ಜಂಬೂದ್ವೀಪ ನವಖಂಡ ಪೃಥ್ವಿಯೊಳಗೆ 
ಕೇಳಿರಯ್ಯಾ ಎರಡಾಳಿನ ಭಾಷೆಯ 
ಕೊಲುವೆನೆಂಬ ಭಾಷೆ ದೇವನದು, ಗೆಲುವೆನೆಂಬ ಭಾಷೆ ಭಕ್ತನದು . 
ಸತ್ಯವೆಂಬ ಕೂರಲಗನೆ ಕಳೆದುಕೊಂಡು 
ಸದ್ಭಕ್ತರು ಗೆದ್ದರು ಕಾಣಾ, ಕೂಡಲಸಂಗಮದೇವಾ. 


II೧೫೨II 


ಮುನ್ನಿನ ಕಲಿ ವೀರಧೀರರು ಕಾದಿದ ರಣಗಳನು 
ಪರಿಪರಿಯಲಿ ಬಣ್ಣಿಸಿ ಹೇಳಲುಬಹುದಲ್ಲದೆ 
ಆ ದಳವಿದಿರಾದಲ್ಲಿ ಬಿರಿದ ಪಚಾರಿಸಿ, ಕಾದಿ ತೋರಲುಬಾರದು. 
ಮುನ್ನಿನ ಪುರುಷಬ್ರತಿಯರು ಒಲಿಸಿದ ಆಯತವ 
ಪರಿಪರಿಯಲು ಬಣ್ಣಿಸಲು ಬಹುದಲ್ಲದೆ 
ಪುರುಷನಿರ್ವಾಣಕ್ಕುರಿವಗ್ನಿಯ 
ಬಂದು ಹೊಕ್ಕು ತೋರಲುಬಾರದು . 
ಮುನ್ನಿನ ಪುರಾತನರೆಲ್ಲರು ತನುಮನಧನವನ್ನಿತ್ತು ದ . 
ಮಾಡಿ, ನೀಡಿ ಲಿಂಗವ ಕೂಡಿದ ಪರಿಗಳನು ಬುರ್ಕಿನಾ 3 ಎ .. 
ಅನುಭವದಲರ್ಥೈಸಿ ಹೇಳಬಹುದಲ್ಲದೆ 

ದಕ ತಂದಿಡಲು 
ಮಾಡಿ, ನೀಡಿ ತೋರಲುಬಾರದು. ಪ್ರತಿ ಪ . ಪಂರಕರಂಗ ದವು 
ಇಂತೀ ಅರೆಬಿರಿದಿನ ಬಂಟರು , ಪುರುಷಪ್ರತಿಯರು, ಪುರಾತನರು ಪಾವತಿ 
ಬರಿಯ ಮಾತನಾಡಿ ಹೊರಗೆ ಮೆರೆವರಲ್ಲಾ ! ಅದಕರಾಕರದುವರಿ 
ಪರೀಕ್ಷೆಯುಂಟಾಗಿಯಿದ್ದಡೆ ಒಳಗಣವರ ಹೆಸರ ಹಿಡಿದು 
ಪರಿಪರಿಯಲು ಹೊಗಳುವರು. 
ಶರೀರಮರ್ಥಪ್ರಾಣ ಗುರುಲಿಂಗಜಂಗಮಕ್ಕೆ ಪರೀಕ್ಷೆಯುಂಟಾಗಿಯೆ 
` ಆತ ಮಹೇಶ್ವರ ಪುರಾತವಳಿ' ಯೆಂಬ ತಿಪರತಂದಿರಾ ಕ್ರೀಡಾ 
ಪರಮಬಂಧುಗಳಾತನ ನೆನೆನೆನೆದು ಬದುಕುವರು. ಪದದ 1007ರ ತಿಂಡಿ 
ಇಂತೀ ಅನುಭಾವದಲೋದಿ, ಅಕ್ಷರಾಭ್ಯಾಸವ ಸಾಧಿಸಿ 10ರತ ಕಾದಿತ್ತು 
ತರ್ಕಿಸಿ ನಿಂದಿಸಲಾಗದು. ಆಂಟಿಡಿ ವಾಪರ ಕಾಂಡ 
ಕೂಡಲಸಂಗನ ಶರಣರಿಗಲ್ಲದನುಭಾವವಿಲ್ಲ , ಅವಕವಿಂದ ರದದ ೨೧೫೩|| 


ಮಾಹೇಶ್ವರಸ್ಥಲ 


೧೭೧ 


೬೮೦ 


ಕಬ್ಬಿನ ಹಣಿದವನಾಡುವರಲ್ಲದೆ, ಕಾಯದ ಹಣಿದವನಾಡುವರೆ ? 
ಮೇಲೊಡ್ಡವಾಯಿತ್ತೆಂದು ಕೂಡಲಸಂಗಮದೇವಾ, 
ನೀನಿಕ್ಕಿದ ಜೂಜಿಂಗೆ ಹೊಯಿದು ಗೆದ್ದ ಸಿರಿಯಾಳ. 

* II೧೫೪11. 


දුර. 


ಅರ್ಥ ಪ್ರಾಣ ಅಭಿಮಾನವ ಕೊಟ್ಟೆನೆಂಬರಲ್ಲದೆ 
ಕೊಟ್ಟ ಭಕ್ತರನಾರನೂ ಕಂಡುದಿಲ್ಲ ; 
ದಾಸ ತನ್ನ ವಸ್ತ್ರವ ಕೊಟ್ಟನಲ್ಲದೆ ತನ್ನ ಕೊಟ್ಟುದಿಲ್ಲ , 
ಸಿರಿಯಾಳ ತನ್ನ ಮಗನ ಕೊಟ್ಟನಲ ದೆ ತನ್ನ ಕೊಟ್ಟುದಿಲ್ಲ , 
ಬಲ್ಲಾಳ ತನ್ನ ವಧುವ ಕೊಟ್ಟನಲ್ಲದೆ ತನ್ನ ಕೊಟ್ಟುದಿಲ್ಲ . 
ಇವೆಲ್ಲ ಹೊರಗಣ ಮಾತು , 
ಕೂಡಲಸಂಗಮದೇವರಲ್ಲಿ ತನ್ನ ಕೊಟ್ಟ ಸಿಂಧುಮರಾಳ . 


110921 


೬೮೨ 
ಒಂದು ಮಾತೆನ್ನಬಹುದೆ ಶಬ್ದ ಸಾರಾಯವನು ? 
ಒಂದು ಮಾತೆನ್ನಬಹುದೆ ಶರಣ ಸಂಬಂಧವನು ? 
ಕೂಡಲಸಂಗಮದೇವರು 
ನಂಬಿಗೆ ಓ ಎಂದುದನೊಂದು ಮಾತೆನ್ನಬಹುದೆ ? 


II೧೫೬ || 


೬೮೩ 
ಭಕ್ತರೇ ಸಮರ್ಥರು, ಅಸಮರ್ಥರೆಂದನಲುಂಟೆ ? 
ಚೆನ್ನನೆ , ಚೋಳನೆ ? 
ಚೆನ್ನನೊಡನುಂಡ ಶಿವ ಆಹಾ ! ಅಯ್ಯಾ ! 
ಚೆನ್ನ , ಚೋಳನ ಮನೆಯ ಕಂಪಣಿಗನಯಾ ! 
ಕೂಡಲಸಂಗಮದೇವ ಭಕ್ತಿಲಂಪಟನಯ್ಯಾ ! 


|| ೧೫೭11 


೬೮೪ 
ನಿಮ ಗುಗ್ಗುಳವನಿಕ್ಕಿದವನೊಬ್ಬ ಶರಣ, 
ಉಘ ಚಾಂಗು ಭಲಾ ಎಂಬ ಹೊಗೆ ಗಗನವ ತೀವೆ. 
ಓಹಿಲನ ಮೆರೆದ ಸೌರಾಷ್ಟ್ರ ಮಂಡಲದಲ್ಲಿ 
ಕೂಡಲಸಂಗಮದೇವ ಭವತ್ಸಲನಾಗಿ, 


1103011 


೧೭೨ 


ಬಸವಣ್ಣನವರ ವಚನಗಳು 


೬೮೫ 
ಲಿಂಗವಶದಿಂದ ಬಂದ ನಡೆಗಳು , ಲಿಂಗವಶದಿಂದ ಬಂದ ನುಡಿಗಳು , 
ಲಿಂಗವಂತರು ತಾವು ಅಂಜಲದೇಕೆ ? 
ಲಿಂಗವಿರಿಸಿದಂತಿಪ್ಪುದಲ್ಲದೆ, 
ಕೂಡಲಸಂಗಮದೇವ ಭಕ್ತರಭಿಮಾನ ತನ್ನದೆಂಬನಾಗಿ. 

|| ೧೫ || 


೬೮೬ 
ಶಿವಭಕ್ತನಾಗಿ ತನ್ನ ಹಿಡಿದೆಹೆನೆಂದು ಹೋದಡೆ; 
ನುಗ್ಗು ಮಾಡುವ, ನುಸಿಯ ಮಾಡುವ, 
ಮಣ್ಣ ಮಾಡುವ, ಮಸಿಯ ಮಾಡುವ. 
ಕೂಡಲಸಂಗಮದೇವರ ನೆರೆ ನಂಬಿದನಾದಡೆ; 
ಕಡೆಗೆ ತನ್ನಂತೆ ಮಾಡುವ. 


II೧೬Oll 


೬೮೭ 
ಅರೆವನಯ್ಯಾ ಸಣ್ಣವಹನ್ನಕ್ಕ , 
ಒರೆವನಯ್ಯಾ ಬಣ್ಣಗಾಬನಕ್ಕ . 
ಅರೆದಡೆ ಸಣ್ಣವಾಗಿ, ಒರೆದಡೆ ಬಣ್ಣವಾದಡೆ 
ಕೂಡಲಸಂಗಮದೇವನೊಲಿದು ಸಲಹುವನು . 


. 


|| ೧೬೧ 


೬೮೮ 
ಅಂಜಿದಡೆ ಮಾಣದು , ಅಳುಕಿದಡೆ ಮಾಣದು , 
ವಜ್ರಪಂಜರದೊಳಗಿದ್ದಡೆ ಮಾಣದು, ತಪ್ಪದುವೋ ಲಲಾಟಲಿಖಿತ. 
ಕಕ್ಕುಲತೆಗೆ ಬಂದಡೆ ಆಗದು ನೋಡಾ. 
ಧೃತಿಗೆಟ್ಟು , ಮನ ಧಾತುಗಟ್ಟಡೆ ಅಪ್ಪುದು ತಪ್ಪದು, 
ಕೂಡಲಸಂಗಮದೇವಾ. 

... 


II೧೬೨ll 


೬೮೯ 
ಹುಟ್ಟಿದ ಬಳಿಕ ಕೊಟ್ಟ ಭೋಗಂಗಳ ತಪ್ಪಿಸಿಹೆನೆಂದಡೆ 
ತಪ್ಪದು ನೋಡಾ. 
ಎನಗಿನ್ನೆಂತೊ , ಎನಗಿನ್ನೆಂತೊ , ಎನಗಿನ್ನೆಂತೆಂದೆನಬೇಡಯ್ಯಾ . . . . . 
'ನಾಭುಕ್ತಂ ಕ್ಷೀಯತೇ ಕರ್ಮ' ಎಂಬ ಶ್ರುತಿ ತಪ್ಪದು, 
ಕೂಡಲಸಂಗಮದೇವಾ. 

. 

೧೬೩|| 


ಮಾಹೇಶ್ವರಸ್ಥಲ 


೧೭೩ 


೬೯೦. 
ಆಯುಷ್ಯ ತೀರಿದಲ್ಲದೆ ಮರಣವಿಲ್ಲ , 
ಭಾಷೆ ತಪ್ಪಿದಲ್ಲದೆ ದಾರಿದ್ರವಿಲ್ಲ . 
ಅಂಜಲದೇಕೋ ಲೋಕ ವಿಗರ್ಭಣೆಗೆ ? 
ಅಂಜಲದೇಕೋ , ಕೂಡಲಸಂಗಮದೇವಾ ನಿಮ್ಮಾಳಾಗಿ. 


|| ೧೬೪|| 


೬೯೧ 


ಮನಕ್ಕೆ ಮನ ಒಂದಾಗಿ, ಧನಕ್ಕೆ ಧನ ಒಂದಾಗಿ 
ನಚ್ಚಿದ ಮಚ್ಚು ಅಚೊತ್ತಿದಂತಿರಬೇಕು. 
ಪ್ರಾಣಕ್ಕೆ ಪ್ರಾಣ ಒಂದಾಗಿ, ಶುಭಸೂಚನೆ ಒಂದಾಗಿರದ 
ನಚ್ಚು ಮಚ್ಚು ಪಾರವೈದುವುದೆ ? 
ಶಿರ ಹರಿದಡೇನು, ಕರುಳು ಕುಪ್ಪಳಿಸಿದಡೇನು ? 
ಇಂತಪ್ಪ ಸಮಸ್ತವಸ್ತುವೆಲ್ಲವೂ ಹೋದಡೇನು ? 
ಚಿತ್ರ ಮನ ಬುದ್ದಿ ಒಂದಾದ ಮಚ್ಚು , ಬಿಚ್ಚಿ ಬೇರಾಗದಿದ್ದಡೆ 
ಮೆಚ್ಚುವ ನಮ್ಮ ಕೂಡಲಸಂಗಮದೇವ. 


| ೧೬೫11 


ಮಾಹೇಶ್ವರನ ಮಾಹೇಶ್ವರಸ್ಥಲ 

೬೯೨ 
ಎನಿಸೆನಿಸೆಂದಡೆ ನಾ ಧೃತಿಗೆಡೆನಯಾ . 
ಎಲುದೋರಿದಡೆ, ನರ ಹರಿದಡೆ, ಕರುಳು ಕುಪ್ಪಳಿಸಿದಡೆ 
ನಾ ಧೃತಿಗೆಡೆನಯ್ಯಾ . 
ಶಿರಹರಿದು ಅಟ್ಟೆ ನೆಲಕ್ಕೆ ಬಿದ್ದಡೆ 
ನಾಲಗೆ ಕೂಡಲಸಂಗಾ ಶರಣೆನುತ್ತಿದ್ದಿ ತಯಾ. 


|| ೧೬೬ || 


೬೯೩ 


ಒಣಗಿಸಿ ಎನ್ನ ಘಣಘಣಲನೆ ಮಾಡಿದಡೆಯೂ , 
ಹರಣವುಳ್ಳನ್ನಕ್ಕೆ ನಿಮ್ಮ ಚರಣದ ನೆನೆವುದ ಮಾಣೆ, ಮಾಣೆ. 
ಶರಣೆಂಬುದ ಮಾಣೆ, ಮಾಣೆ. 


೧೭೪ 


ಬಸವಣ್ಣನವರ ವಚನಗಳು 


ಕೂಡಲಸಂಗಮದೇವಯ್ಯಾ , ಎನ್ನ ಹೆಣನ ಮೇಲೆ 
ಕಂಚಿಟ್ಟುಂಡಡೆಯೂ ಮಾಣೆ, ಮಾಣೆ. 


|| ೧೬೬|| 


೬೯೪ 
ಜಾಗ್ರಸ್ವಪ್ನ ಸುಷುಪ್ತಿಯಲ್ಲಿ ಮತ್ತೊಂದ ನೆನೆದಡೆ ತಲೆದಂಡ, ತಲೆದಂಡ ! 
ಹುಸಿಯಾದಡೆ, ದೇವಾ ತಲೆದಂಡ, ತಲೆದಂಡ ! 
ಕೂಡಲಸಂಗಮದೇವಾ, 
ನೀವಲ್ಲದೆ ಅನ್ಯವ ನೆನೆದಡೆ ತಲೆದಂಡ, ತಲೆದಂಡ ! 

|| ೧೬೮ | 


೬೯೫ 
ಸುಖ ಬಂದಡೆ ಪುಣ್ಯದ ಫಲವೆನ್ನೆನು, 
ದುಃಖ ಬಂದಡೆ ಪಾಪದ ಫಲವೆನ್ನೆನು. 
ನೀ ಮಾಡಿದಡಾಯಿತ್ತೆಂದೆನ್ನೆನು, 
ಕರ್ಮಕೆ ಕರ್ತುವೆ ಕಡೆಯೆಂದೆನ್ನೆನು, 
ಉದಾಸೀನವಿಡಿದು ಶರಣೆನ್ನೆನು. 
ಕೂಡಲಸಂಗಮದೇವಾ, ನೀ ಮಾಡಿದುಪದೇಶವು ಎನಗೀ ಪರಿಯಲ್ಲಿ 
ಸಂಸಾರವ ಸವೆಯೆ ಬಳಸುವೆನು . 


|| ೧೬೯|| 


೬೯೬ 


ಕಾಯದ ಕಳವಳಕ್ಕಂಜಿ , 'ಕಾಯಯಾ' ಎನ್ನೆನು, 
ಜೀವನೋಪಾಯಕ್ಕೆ 'ಈಯಯ್ಯಾ' ಎನ್ನೆನು. 
'ಯದ್ ಭಾವಂ ತದ್ ಭವತಿ' ಉರಿ ಬರಲಿ , ಸಿರಿ ಬರಲಿ 
ಬೇಕು ಬೇಡೆನ್ನೆನಯ್ಯಾ . 
ಆ ನಿಮ್ಮ ಹಾರೆನು , ಮಾನವರ ಬೇಡೆನು . 
ಆಣೆ ನಿಮ್ಮಾಣೆ, ಕೂಡಲಸಂಗಮದೇವಾ. 


| ೧೭೦ | 


- ೬೯೭ 
ನಾಳೆ ಬಪ್ಪುದು ನಮಗಿಂದೆ ಬರಲಿ. 
ಇಂದು ಬಪ್ಪುದು ನಮಗೀಗಲೆ ಬರಲಿ , 
ಇದಕಾರಂಜುವರು , ಇದಕಾರಳುಕುವರು ? 
` ಜಾತಸ್ಯ ಮರಣಂ ಧ್ರುವಂ' ಎಂದುದಾಗಿ 
ನಮ್ಮ ಕೂಡಲಸಂಗಮದೇವರು ಬರೆದ ಬರೆಹವ ತಪ್ಪಿಸುವಡೆ 
ಹರಿಬ್ರಹ್ಮಾದಿಗಳಿಗಳವಲ್ಲ . 


|| ೧೭೧|| 


ಮಾಹೇಶ್ವರಸ್ಥಲ . 


೧೭೫ 


೬೯೮ 


ಕಳಹೋದಡೆ ಕನ್ನದುಳಿಯ ಹಿಡಿವೆ, 
ಬಂದಿವಿಡಿದಡೆ ನಿಮ್ಮಿಂದ ಮುಂದೆ ನಡೆವೆನು. 
ಮನಭೀತಿ ಮನಶಂಕೆಗೊಂಡೆನಾದಡೆ 
ನಿಮ್ಮಾಣೆ, ನಿಮ್ಮ ಪುರಾತನರಾಣೆ . 
ಆಳರ ನಡೆ ಸದಾಚಾರವೆನ್ನದಿರ್ದಡೆ, 
ಕಟ್ಟಾಳು ಶಿಷ್ಟತನಕ್ಕೆ ಹೋಹ ಕಷ್ಟವ ನೋಡಾ, 
ಕೂಡಲಸಂಗಮದೇವಾ. 


|| ೧೭೨li 


೬೯೯ 
ಜೋಳವಾಳಿಯಾನಲ್ಲ , ವೇಳೆವಾಳಿಯವ ನಾನಯ್ಯಾ . 
ಹಾಳುಗೆಟ್ರೋಡುವ ಆಳು ನಾನಲ್ಲ ವಯಾ . 
ಕೇಳು, ಕೂಡಲಸಂಗಮದೇವಾ, 
ಮರಣವೇ ಮಹಾನವಮಿ . 


|| ೧೭ || 


೭೦೦ 
ಕರ್ಮವೆಂಬ ಅಂಕದೊಡನೆ ತೊಡರಿದೆ . 
ಬಿನ್ನಪ ಅವಧಾರು ! ನಿಮ್ಮಾಳಿನ ಭಾಷೆಯ ; 
ಕಡೆಗಳಕ್ಕೆ ನೂಂಕುವೆ, ಕೆಡಹುವೆನಂಕವ. 
ಕರೆದಡೋ ಎನಿಸದಡೆ ನಿಮಾಳಲ್ಲ . 
ಶಿವಶರಣೆಂಬ ದಂಡೆಯ ಹೂಡಿ 
ಗಣಮೇಳಾಪವೆಂಬ ಅಲಗಿನಿಂದಿರಿವೆ, ಕೂಡಲಸಂಗಮದೇವಾ. 


| ೧೭೪|| 


೭೦೧ 
ಕಟ್ಟಿದೆನೊರೆಯ , ಬಿಟ್ಟೆ ಜನ್ನಿಗೆಯರ, 
ಮುಟ್ಟಿ ಬಂದಿರಿದಡೆ ಓಸರಿಸುವನಲ್ಲ . 
ಓಡದಿರು ಓಡದಿರು , 
ನಿಮ್ಮ ಶರಣರ ಮನೆಯ ಬಿರಿದಿನ ಅಂಕಕಾರ. 
ಓಡದಿರು , ಓಡದಿರು , ಎಲೆ ಎಲೆ ದೇವಾ, 
ಎಲೆ ಎಲೆ ಸ್ವಾಮಿ , ಎಲೆ ಎಲೆ ಹಂದೆ 
ಕೂಡಲಸಂಗಮದೇವಾ. 


|| ೧೭ || 


೧೭೬ 


ಬಸವಣ್ಣನವರ ವಚನಗಳು 


೭೦೨ 


ಗರುಡಿಯ ಕಟ್ಟಿ ಅರುವತ್ತುನಾಲ್ಕು ಕೋಲ ಅಭ್ಯಾಸವ ಮಾಡಿದೆನಯ್ಯಾ . 
ಇರಿವ ಘಾಯ , ಕಂಡೆಯ ಭೇದವಿನ್ನೂ ತಿಳಿಯದು. 
ಪ್ರತಿಗರುಡಿಕಾರ ಬಿರಿದ ಪಾಡಿಂಗೊದಗೆ] 
ವೀರಪ[ ಟ್ಟವು ಕಟ್ಟಿ , ತಿಗುರನೇರಿಸಿಕೊಂಡು, 
ಗುರು ಕಳನನೇರಿ, ಕಠಾರಿಯ ಕೊಂಡಲ್ಲಿ 
`ಹೋಯಿತ್ತು ಗಳೆ' ಎಂದಡೆ | 
ಎನ್ನ ನಿನ್ನಲ್ಲಿ ನೋಡು, ಕೂಡಲಸಂಗಮದೇವಾ. 

11೧೭೬ || 


೭೦೩ 
ಶರಣರೊಡನೆ ಶ್ರವವ ಮಾಡಿ, ಮಾರುಗೋಲ ಬಿಡುವೆನಯ್ಯಾ . 
ತಾಗಲಿ, ತಪ್ಪಲಿ ಗೆಲವೆನ್ನದೆಂಬೆನಯ್ಯಾ . 
ಕಳನಿಂದ ಕಡೆಗಳಕ್ಕೆ ಓಡುವೆ, 
ಕೂಡಲಸಂಗಯ್ಯಾ . 


|| ೧೭೭|| 


೭೦೪ 
ಎಲೆ ಗಂಡುಗೂಸೆ ನೀ ಕೇಳಾ, ನಿನಗೊಬ್ಬಗೆಂದುಟ್ಟೆ ಗಂಡುಡಿಗೆಯನು. 
ಮತ್ತೊಮ್ಮೆ ಆನು ಗಂಡಪ್ಪೆನಯ್ಯಾ , 
ಮತ್ತೊಮ್ಮೆ ನಾನು ಹೆಣ್ಣಪ್ಪೆನಯ್ಯಾ . 
ಕೂಡಲಸಂಗಮದೇವಾ, 
ನಿಮ್ಮಡಿಗೆ ವೀರನಪ್ಪೆ , ನಿಮ್ಮ ಶರಣರಿಗೆ ವಧುವಪ್ಪೆ . 

II೧೭೮II 


ಮಾಹೇಶ್ವರನ ಭಕ್ತಸ್ಥಲ 

೭೦೫ | 
ಕಟ್ಟುವೆನುಪ್ಪರಗುಡಿಯ ಜಗವರಿಯೆ : 
ಮಾಡುವೆನೆನ್ನ ಕಾಯ ಕೆಡೆವನ್ನಕ್ಕ . 
ಬೇಡುವುದೆನ್ನ ತನುಮನಧನವ. 
ಬೇಡಲಾರದ ಹಂದೇ , ನೀ ಕೇಳಾ, 
ಈ ಬಿರಿದು ಸಂದಿತ್ತು , ಕೂಡಲಸಂಗಮದೇವಾ. 


|| ೧೭ || 


ಮಾಹೇಶ್ವರಸ್ಥಲ 


೧೭೭ 


೭೦೬ 


ಹುಟ್ಟುತ್ತ ದ್ರವ್ಯವನರಿಯದವಂಗೆ ಐಶ್ವರ್ಯವಂತ ಮಗನಾದಡೆ 
ಲಕ್ಷ ಸಂಖ್ಯೆಯ ಹಿರಣ್ಯವ ತಂದು ಸಂತೋಷಪಡಿಸುವಂತೆ, 
ಕಾಳೆಗಮುಖವಾವುದೆಂದರಿಯದ ಹಂದೆ ನೃಪಂಗೆ 
ಒಬ್ಬ ಕೃತಿಯನಹ ಕುಮಾರ ಹುಟ್ಟಿ , ಕಿಗ್ಗಡಲ ರಕ್ತದ ಹೊನಲಲ್ಲಿ 
ಕಡಿದು ಮುಳುಗಾಡುವ ಕೊಳುಗುಳವ ಕಂಡು ಪರಿಣಾಮಿಸುವಂತೆ 
ಆನು ಪರಿಣಾಮಿಸುವೆನಯಾ , ಕೂಡಲಸಂಗಮದೇವಾ 
ನೀವು ಬಂದೆನ್ನ ಬೇಡಿದಡೆ. 


೧೮OI1 


೭೦೭ 


ಅರ್ಥವನರ್ಥವ ಮಾಡಿ ಕೋಳಾಹಳಂಗೆಯುತ್ತಿರಲಿ, 
ಹುಟ್ಟಿದ ಮಕ್ಕಳ ನವಖಂಡವ ಮಾಡಿ ಕಡಿವುತ್ತಿರಲಿ, 
ಮುಟ್ಟುವ ಸ್ತ್ರೀಯ ಕಣ್ಣ ಮುಂದೆ 
ಅಭಿಮಾನಂಗೊಂಡು ನೆರೆವುತ್ತಿರಲಿ, 
ಇಂತೀ ತ್ರಿವಿಧವೂ ಹೊರಗಣವು. 
ಇನ್ನೆನ್ನಂಗದ ಮೇಲೆ ಬರಲಿ, ಹಿಡಿಖಂಡವ ಕೊಯ್ಯಲಿ, 
ಇಕ್ಕುವ ಶೂಲ ಪ್ರಾಪ್ತಿಸಲಿ, 
ಹಾಕೊಂದೆಸೆ ಹನ್ನೊಂದೆಸೆಯಾಗಿ ಮಾಡುತ್ತಿರಲಿ. 
ಮತ್ತೆಯೂ ಲಿಂಗಾರಾಧನೆಯ ಮಾಡುವೆ, 
ಜಂಗಮಾರಾಧನೆಯ ಮಾಡುವೆ, ಪ್ರಸಾದಕ್ಕೆ ತಪ್ಪೆ . 
ಇಂತಪ್ಪ ಭಾಷೆ ಕಿಂಚಿತ್ತು ಹುಸಿಯಾದಡೆ 
ನೀನಂದೆ ಮೂಗಕೊಯಿ, ಕೂಡಲಸಂಗಮದೇವಾ. 


NOCOU 


೭೦೮ 


ತನುವ ಬೇಡಿದಡೀವೆ, ಮನವ ಬೇಡಿದಡೀವೆ, ಧನವ ಬೇಡಿದಡೀವೆ, 
ಬೇಡು, ಬೇಡೆಲೆ ಹಂದೆ. 
ಕಣ್ಣ ಬೇಡಿದಡೀವೆ, ತಲೆಯ ಬೇಡಿದಡೀವೆ, 
ಕೂಡಲಸಂಗಮದೇವಾ, ನಿಮಗಿತ್ತು ಶುದ್ದನಾಗಿಪ್ಪೆ , 
ನಿಮ್ಮ ಪುರಾತರ ಮನೆಯಲ್ಲಿ . 

|| ೧೮೨11 


೧೭೮ 


ಬಸವಣ್ಣನವರ ವಚನಗಳು 


೭೦೯ 
ನಾನು ಆರಂಭವ ಮಾಡುವೆನಯ್ಯಾ , ಗುರುಪೂಜೆಗೆಂದು, 
ನಾನು ಬೆವಹಾರವ ಮಾಡುವೆನಯಾ , ಲಿಂಗಾರ್ಚನೆಗೆಂದು, 
ನಾನು ಪರಸೇವೆಯ ಮಾಡುವೆನಯಾ , ಜಂಗಮದಾಸೋಹಕ್ಕೆಂದು. 
ನಾನಾವಾವ ಕರ್ಮಂಗಳ ಮಾಡಿದಡೆಯು 
ಆ ಕರ್ಮಫಲಭೋಗವ ನೀ ಕೊಡುವೆ ಎಂಬುದ ನಾನು ಬಲ್ಲೆನು. 
ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದಕ್ಕೆ ಮಾಡೆನು, 
ನಿಮ್ಮ ಸೊಮ್ಮಿಂಗೆ ಸಲಿಸುವೆನು . 
ನಿಮ್ಮಾಣೆ ಕೂಡಲಸಂಗಮದೇವಾ. 


11೧೮೩ || 


- ೭೧೦ 
ಹೊತ್ತಾರೆ ಎದ್ದು ಕಣ್ಣ ಹೊಸೆಯುತ್ತ , 
ಎನ್ನ ಒಡಲಿಂಗೆ, ಎನ್ನ ಒಡವೆಗೆಂದು ಎನ್ನ ಮಡದಿ- ಮಕ್ಕಳಿಗೆಂದು, 
ಕುದಿದೆನಾದಡೆ ಎನ್ನ ಮನಕ್ಕೆ ಮನವೆ ಸಾಕ್ಷಿ , 
ಆಸನೇ ಶಯನೇ ಯಾನೇ ಸಂಪರ್ಕೇ ಸಹಭೋಜನೇ | 
ಸಂಚರಂತಿ ಮಹಾಘೋರೇ ನರಕೇ ಕಾಲಮಕ್ಷಯಂ || 
ಎಂಬ ಶ್ರುತಿಯ ಬಸವಣ್ಣನೋದುವನು, 
ಭವಿ ಬಿಜ್ಜಳನ ಗದ್ದುಗೆಯ ಕೆಳಗೆ ಕುಳ್ಳಿರ್ದು 
ಓಲೈಸಿಹನೆಂದು ನುಡಿವರಯ್ಯಾ ಪ್ರಮಥರು . 
ಕೊಡುವೆನೆ ಉತ್ತರವನವರಿಗೆ ? ಕೊಡಲಮ್ಮೆ . 
ಹೊಲೆಹೊಲೆಯರ ಮನೆಯ ಹೊಕ್ಕಾದಡೆಯೂ 
ಸಲೆ ಕೈಕೂಲಿಯ ಮಾಡಿಯಾದಡೆಯೂ , 
ನಿಮ್ಮ ನಿಲವಿಂಗೆ ಕುದಿವೆನಲ್ಲದೆ, ಎನ್ನ ಒಡಲವಸರಕ್ಕೆ ಕುದಿದೆನಾದಡೆ 
ತಲೆದಂಡ ಕೂಡಲಸಂಗಮದೇವಾ ! 

- II೧೮೪|| 


೭೧೧. 
ದೇವ, ದೇವಾ ಬಿನ್ನಹ ಅವಧಾರು; 
ವಿಪ್ರ ಮೊದಲು, ಅಂತ್ಯಜ ಕಡೆಯಾಗಿ 
ಶಿವಭಕ್ತರಾದವರನೆಲ್ಲನೊಂದೆ ಎಂದೆ. 
ಹಾರುವ ಮೊದಲು, ಶ್ವಪಚ ಕಡೆಯಾಗಿ 
ಭವಿಯಾದವರನೆಲ್ಲರನೊಂಬೆ ಎಂದೆ. 
ಹೀಂಗೆಂದು ನಂಬದೆನ್ನ ಮನ. 


ಮಾಹೇಶ್ವರಸ್ಥಲ 


೧೭೯ 


ಈ ನುಡಿದ ನುಡಿಯೊಳಗೆ ಎಳ್ಳ ಮೊನೆಯಷ್ಟು ಸಂದೇಹವುಳ್ಳಡೆ 
ಹಲುದೊರೆಮೂಗಕೊಯಿ, ಕೂಡಲಸಂಗಮದೇವಾ. 


II೧೮೫11 


೭೧೨ 
ಒಲ್ಲೆನಯ್ಯಾ , ಒಲ್ಲೆನಯ್ಯಾ , ನಿಮ್ಮವರಲ್ಲದವರ , 
ಒಲ್ಲೆನಯ್ಯಾ , ಒಲ್ಲೆನಯ್ಯಾ , ಜಗವೆಲ್ಲರಿಯಲು, 
ಒಲ್ಲೆನಯ್ಯಾ , ಒಲ್ಲೆನಯ್ಯಾ , ನೀ ಮುನಿದಡೆ ಮುನಿ. 
ಕೂಡಲಸಂಗಮದೇವಾ, ನಿಮ್ಮಾಣೆ, ನಿಮ್ಮ ಪ್ರಮಥರಾಣೆ. 


11೧೮೬ || 


೭೧೩ 
ಆದಿಯಲಾಗಲಿ , ವೇದದಲಾಗಲಿ , ಶಾಸ್ತ್ರದಲಾಗಲಿ, ಸಮಯದಲಾಗಲಿ. 
ಎನ್ನ ವರೆನ್ನೆನು, ಎನ್ನ ವರೆನ್ನೆನು. 
ಎನ್ನವರೆಂದಡೆ ಸಂಗಾ ನಿಮ್ಮಲ್ಲಿಗೆ ದೂರ. 
ಎನ್ನವರೆಂದಡೆ ಜನ್ನಕ್ಕೆ ನಡೆವರೆ ? 
ಎನ್ನ ವರಲ್ಲ , ಕೂಡಲಸಂಗಾ ನಿಮ್ಮಾಣೆ. 

|| ೧೮೭|| 


೭೧೪ 
ಅಣ್ಣ , ತಮ್ಮ , ಹೆತ್ತಯ್ಯ ಗೋತ್ರವಾದಡೇನು ? 
ಲಿಂಗಸಾಹಿತ್ಯರಲ್ಲದವರ ಎನ್ನವರೆನ್ನೆನಯ್ಯಾ . 
ನಂಟುಭಕ್ತಿ ನಾಯಕನರಕ , 
ಕೂಡಲಸಂಗಮದೇವಾ. 


|| ೧೮೮!! 


೭೧೫ 
ಒಡೆಯರಿಲ್ಲದ ಮನೆಯ ತುಡುಗುಣಿ ನಾಯಿ ಹುಗುವಂತೆ, 
ನೀನಿಲ್ಲದವರ ಮನೆಯ ಹೊಗೆನು , ಸಂಗಯಾ , 
ಶ್ವಪಚೋಪಿಗಳಾಗಲಿ , ಕೂಡಲಸಂಗಯ್ಯಾ 
ನೀನಿದ್ದವನೆ ಕುಲಜನು. 


|| ೧೮ || 


೭೧೬ 


ಹೊನ್ನು ಹೆಣ್ಣು ಮಣ್ಣೆಂಬ ಕರ್ಮದ ಬಲೆಯಲ್ಲಿ ಸಿಲುಕಿ, 
ವೃಥಾಯ ಬರುದೊರೆ ಹೋಹ ಕೆಡುಕ ಹಾರುವ ನಾನಲ್ಲ . 


೧೮೦ 


ಬಸವಣ್ಣನವರ ವಚನಗಳು 


ಹಾರುವೆನಯಾ ಭಕ್ತರ ಬರವ ಗುಡಿಗಟ್ಟಿ , 
ಹಾರುವೆನಯ್ಯಾ ಶರಣರ ಬರವ ಗುಡಿಗಟ್ಟಿ , 
ಕೂಡಲಸಂಗಮದೇವನು ವಿಪ್ರಕರ್ಮವ ಬಿಡಿಸಿ, 
ಅಶುದ್ದನ ಶುದ್ಧನ ಮಾಡಿದನಾಗಿ , 


II೧೯OIL 


೭೧೭ 
ವೇದಕ್ಕೆ ಒರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳವನಿಕ್ಕುವೆ, 
ತರ್ಕದ ಬೆನ್ನ ಬಾರನೆತ್ತುವ, ಆಗಮದ ಮೂಗಕೊಯಿವೆ, ನೋಡಯಾ . 
ಮಹಾದಾನಿ ಕೂಡಲಸಂಗಮದೇವಾ, 
ಮಾದಾರ ಚೆನ್ನಯ್ಯನ ಮನೆಯ ಮಗ ನಾನಯ್ಯಾ . 

II೧೯೧II 


೭೧೮ 


ಆವ ಕುಲವಾದಡೇನು ? ಶಿವಲಿಂಗವಿದ್ದವನೆ ಕುಲಜನು , 
ಕುಲವನರಸುವರೆ ಶರಣರಲ್ಲಿ , ಜಾತಿಸಂಕರನಾದ ಬಳಿಕ ? 
ಶಿವಧರ್ಮಕುಲೇಜಾತಃ ಪುನರ್ಜನ್ಮ ವಿವರ್ಜಿತಃ | 
ಉಮಾ ಮಾತಾ ಪಿತಾ ರುದ್ರ ಐಶ್ವರಂ ಕುಲಮೇವ ಚ || ಎಂದುದಾಗಿ, 
ಒಕ್ಕುದ ಕೊಂಬೆನವರಲ್ಲಿ , ಕೂಸ ಕೊಡುವೆ. 
ಕೂಡಲಸಂಗಮದೇವಾ, ನಂಬುವೆ ನಿಮ್ಮ ಶರಣನು . 

li୦୧i 


೭೧೯ 


ಕಳ್ಳ , ಬಂದಿಕಾರ, ಹಾವಾಡಿಗ , ಹಾದರಿಗ, 
ಬಂಟನೋಲೆಯಕಾರನೆಂದೆನಾದಡೆ, 
ನೀ ಮುಂತಾಗಿ ಬಂದ ಭಕ್ತರ ನೀನೆಂದೆನ್ನ ದಿದ್ದಡೆ ಅದೇ ದ್ರೋಹ. 
ನಡೆನುಡಿ ಹುಸಿಯುಂಟಾದಡೆ, 
ಕೂಡಲಸಂಗನ ತೋರಿದ ಚೆನ್ನಬಸವಣ್ಣನಾಣೆ. - 


II೧೯೩|| 


` ೭೨೦ 
ಎಡದ ಕೈಯಲಿ ಕತ್ತಿ , ಬಲದ ಕೈಯಲಿ ಮಾಂಸ, 
ಬಾಯಲಿ ಸುರೆಯ ಗಡಿಗೆ , ಕೊರಳಲಿ ದೇವರಿರಲು 
ಅವರ ಲಿಂಗನೆಂಬೆ, ಸಂಗನೆಂಬೆ, 
ಕೂಡಲಸಂಗಮದೇವಾ, ಅವರ ಮುಖಲಿಂಗಿಗಳೆಂಬೆನು. 


II೧೯೪|| 


೧೮೧ 


ಮಾಹೇಶ್ವರಸ್ಥಲ 


೭೨೧ 
ಗುಮ್ಮಡಿಯಂತಪ್ಪ ತಾಯಿ ನೋಡೆನಗೆ , 
ಕಲಕೇತನಂತಪ್ಪ ತಂದೆ ನೋಡೆನಗೆ. 
ಮೋಟನಂತಪ್ಪ ಗಂಡ ನೋಡೆನಗೆ, 
ಮರಗಾಲಲಟ್ಟಟ್ಟಿ ಸದೆದ ನೋಡಯ್ಯಾ . 
ಇಂದೆನ್ನ ಒಕ್ಕತನ ಹೋದಡೆ ಹೋಗಲಿ 
ಮರಗಾಲ ಬಿಟ್ಟಡೆ, ಸಂಗಾ ನಿಮ್ಮಾಣೆ. 


|| ೧೯೫II 


೭೨೨ 
ತನುವ ಬಂದು ಅಲೆವರಯ್ಯಾ ಎನ್ನ , 
ಮನವ ಬಂದು ನೋಡುವರಯ್ಯಾ ಎನ್ನ , 
ಧನವ ಬಂದು ಸೂರೆಗೊಂಬರಯ್ಯಾ ಜಂಗಮವನವರತ. 
ಕೂಡಲಸಂಗಮದೇವಾ, 
ನಿಮ್ಮ ಬಯ್ಕೆಯ ಭಂಡಾರಕ್ಕೆ ನಾನು ಶುದ್ದನಯ್ಯಾ . 


II೧೯೬ || 


೭೨೩ 
ಒಡೆಯರೊಡವೆಯ ಕೊಂಡಡೆ ಕಳ್ಳಂಗಳಲಾಯಿತ್ತೆಂಬ 
ಗಾದೆ ಎನಗಿಲ್ಲಯ್ಯಾ. 
ಇಂದೆನ್ನ ವಧುವ, ನಾಳೆನ್ನ ಧನವ, 
ನಾಡಿದ್ದೆನ್ನ ತನುವ ಬೇಡರೇಕಯ್ಯಾ ? 
ಕೂಡಲಸಂಗಮದೇವಾ, ಆನು ಮಾಡಿದುದಲ್ಲದೆ 
ಬಯಸಿದ ಬಯಕೆ ಸಲುವುದೆ ಅಯಾ . 


| ೧೯೭|| 


೭೨೪ 
ಕಲಿ ಕರುಳ ತಕ್ಕೆಸಿ ಹರಿಯಬಲ್ಲನಲ್ಲದೆ 
ಸಾಯ ಕಾದಿಸುವಡೆ, ಎಡೆಗೋಲನಿಕ್ಕುವಡೆ, ದಾತಾರನಾಧೀನವಲ್ಲವೆ?]. 
ಕೂಡಲಸಂಗಮದೇವಾ ನೀ ಮಾಡಿದಂತಹುದಯ್ಯಾ , 
ತನುಮನಧನದಲ್ಲಿ ವಂಚನೆಯ 
ಆನು ಬಯಸಿದಡೆಂತಹುದಯ್ಯಾ ? 

II೧೯೮|| 


೧೮೨ 


ಬಸವಣ್ಣನವರ ವಚನಗಳು 


೭೨೫ 


- ಬಾಲಾಭ್ಯಾಸವ ಮಾಡಹೋದಡೆ ಎನ್ನ ಸುರಗಿ ಎನ್ನ ನಟ್ಟಿತು, 
ಎಂತಯ್ಯಾ ಕಲಿಯೊಡನೆ ಶ್ರವವ ಮಾಡುವೆನು ? 
ರಾಯ ರಾಜಗುರು ಜಗದ ಬಿನ್ನಾಣಿಯ ತೊಡಕ ಬಿಡಿಸಬಾರದು. 
ಸರಸದ ಮೇಲೆ ಹಿಡಿಯ ಹೋದಡೆ 
ಚದುರಂಗದ ಮೇಲೆ ಮಸಿಯ ತೋರಿದ ಕೂಡಲಸಂಗಮದೇವ. 


II೧೯೯|| 


೭೨೬ 
ಸಮಚಿತ್ತವೆಂಬ ನೇಮದ ಹಲಗೆಯ ಹಿಡಿದು, 
ಶಿವಚಿತ್ರವೆಂಬ ಕೂರಲಗ ಕೊಂಡು, 
ಶರಣಾರ್ಥಿಯೆಂಬ ಶವಗಲಿತಡೆ, 
ಆಳುತನಕ್ಕೆ ದೆಸೆಯಷ್ಟೆ ನೋಡಾ. 
ಮಾರಂಕ ಜಂಗಮ ಮನೆಗೆ ಬಂದಲ್ಲಿ ಇದಿರೆ ನಡೆವುದು, 
ಕೂಡಲಸಂಗಮದೇವನನೊಲಿಸುವಡಿದು ಚಿಕ್ಕ ! 


|| ೨೦OIL 


೭೨೭ 


ಅಟ್ಟಟ್ಟಿಕೆಯ ಮಾತನಾಡಲದೇಕೋ ? 
ಮುಟ್ಟಿ ಬಂದುದಕ್ಕಂಜಲದೇಕೋ ? 
ಕಾದಿದಲ್ಲದೆ ಮಾಣೆನು , ಓಡಿದಡೆ ಭಂಗ ಹಿಂಗದಾಗಿ , 
ಕೂಡಲಸಂಗಮದೇವಾ, ಎನ್ನ ಭಂಗ ನಿಮ್ಮದಾಗಿ. 


|| ೨೦೧|| 


೭೨೮ 


ಲಿಂಗಕ್ಕಲ್ಲದೆ ಮಾಡೆನೀ ಮನವನು, 
ಜಂಗಮಕ್ಕಲ್ಲದೆ ಮಾಡೆನೀ ಧನವನು , 
ಪ್ರಸಾದಕ್ಕಲ್ಲದೆ ಮಾಡೆನೀ ತನುವನು, 
ಲಿಂಗಜಂಗಮಪ್ರಸಾದಕ್ಕಲ್ಲದೆ ಬಾಯೆರೆಯೆನೆಂಬುದೆನ್ನ ಭಾಷೆ. 
ಅನರ್ಪಿತವಾದಡೆ ತಪ್ಪೆನ್ನದು, 
ಮೂಗಕೊಯಿ, ಕೂಡಲಸಂಗಮದೇವಾ. 


|| ೨೦೨|| 


೧೮೩ 


ಮಾಹೇಶ್ವರಸ್ಥಲ . 


ಮಾಹೇಶ್ವರನ ಪ್ರಸಾದಿಸ್ಥಲ 

೭೨೯ 
ಅಂಕ ಕಂಡಾ,ಕೊಲಾಸೆ ಮತ್ತೇಕಯ್ಯಾ ? 
ಲೆಂಕ ಕಂಡಾ, ಪ್ರಾಣದಾಸೆ ಮತ್ತೇಕಯ್ಯಾ ? 
ಭಕ್ತ ಕಂಡಾ, ತನುಮನಧನದಾಸೆ ಮತ್ತೇಕಯ್ಯಾ ? 
ನಿಮ್ಮ ಅಂಕೆಗೆ ಝಂಕೆಗೆ ಶಂಕಿತನಾದಡೆ 
ಎನ್ನ ಲೆಂಕತನಕ್ಕೆ ಹಾನಿ ಕೂಡಲಸಂಗಮದೇವಾ. 


11೨೦೩ || 


೭೩೦ 


ನೀವಿರಿಸಿದ ಮನದಲ್ಲಿ ನಾನಂಜೆನಯ್ಯಾ , 
ಮನವು ಮಹಾಘನಕ್ಕೆ ಶರಣುಗತಿವೊಕ್ಕುದಾಗಿ . 
ನೀವಿರಿಸಿದ ಧನದಲ್ಲಿ ನಾನಂಜೆನಯ್ಯಾ , 
ಧನವು ಸತಿಸುತಮಾತಾಪಿತರಿಗೆ ಸವೆಯದಾಗಿ , 
ನೀವಿರಿಸಿದ ತನುವಿನಲ್ಲಿ ನಾನಂಜೆನಯ್ಯಾ , 
ತನುವು ಸರ್ವಾರ್ಪಿತದಲ್ಲಿ ನಿಯತಪ್ರಸಾದಭೋಗಿಯಾಗಿ , 
ಇದು ಕಾರಣ, ವೀರಧೀರಸಮಗ್ರನಾಗಿ 
ನಿಮಗಾನಂಜೆ , ಕೂಡಲಸಂಗಮದೇವಾ. 


೨೦೪ 


೭೩೧ 
ಹಲ್ಲು ಹತ್ತಿ ನಾಲಗೆ ಹೊರಳದಿದ್ದಲ್ಲಿ 
ಮನವೆರಡಾದಡೆ ಆಣೆ, ನಿಮ್ಮಾಣೆ, 
ಮಾಡುವ ನೇಮಕ್ಕೆ ಛಲವಿಲ್ಲದಿದ್ದಡೆ ಆಣೆ, ನಿಮ್ಮಾಣೆ. 
ಕೂಡಲಸಂಗಮದೇವ ಎನ್ನ ಮನವ ನೋಡಲೆಂದಟ್ಟಿದಡೆ 
ಪ್ರಸಾದವಲ್ಲದೆ ಕೊಂಡೆನಾದಡೆ ಆಣೆ , ನಿಮಾಣೆ ! 


|| ೨೦೫II. 


೭೩ .೨ 

G . 
ಹೊಕ್ಕಲ್ಲಿ ಹೊಕ್ಕು ನಿಮ್ಮೊಕ್ಕುದನುಂಬವನ ಕುಲವೇನೋ ! 
ದೇವಾ ನೀನೊಲಿದವನ, ಸ್ವಾಮೀ ನೀ ಹಿಡಿದವನ ಕುಲವೇನೋ ! 
ಕುಲಕ್ಕೆ ತಿಲಕ ನಮ್ಮ ಮಾದಾರ ಚೆನ್ನಯ್ಯ ,ಾರದ ತಿಂಡಿತಿಂದು 
ನಿಮ್ಮಿಂದಧಿಕ ಕೂಡಲಸಂಗಮದೇವಾ. ಅದಾದ 


೨೦೬ || 


ಬಸವಣ್ಣನವರ ವಚನಗಳು 


೭೩೩ 


ಹುಟ್ಟಿದ ಮಕ್ಕಳೆಲ್ಲ ಅರ್ಥ ಪ್ರಾಣ ಅಭಿಮಾನಕ್ಕೆ 
ಒಡೆಯರಾದ ಪರಿಯ ನೋಡಾ. 
ಅಟ್ಟ ಅಡಿಗೆಯ ವಿಷವನು ನಿಮಗೆ ಕೊಟ್ಟಲ್ಲದೆ ಉಣ್ಣೆನೆಂಬ ಭಾಷೆ ! 
ಕೂಡಲಸಂಗಮದೇವಯ್ಯಾ , ನಿಮಗೆಂದಟ್ಟಡಿಗೆಯ 
ನೀಡ ಕಲಿಸಿದಾತ ಕೆಂಭಾವಿಯ ಭೋಗಯ್ಯ . 

|| ೨೦೭|| 


೭೩೪ 


ಅಂಗದ ಮೇಲಣ ಲಿಂಗ ಹಿಂಗಿ ಬಂದ ಸುಖವನಾರಿಗರ್ಪಿಸುವೆ ? 
ಹಿಂಗಲಾಗದು, ಭಕ್ತಿಪಥಕ್ಕೆ ಸಲ್ಲದಾಗಿ , 
ಹಿಂಗಲಾಗದು, ಶರಣಪಥಕ್ಕೆ ಸಲ್ಲದಾಗಿ, 
ಕೂಡಲಸಂಗಮದೇವರ ಹಿಂಗಿ ನುಂಗಿದುಗುಳು ಕಿಷ. 


|| ೨೦೮।। 


೭೩೫ 


ಬತ್ತೀಸಾಯುಧದಲಿ ಅಭ್ಯಾಸವ ಮಾಡಿದಡೇನು ? 
ಹಗೆಯ ಕೋಲುವಡೆ, ಒಂದಲಗು ಸಾಲದೆ ? 
ಲಿಂಗವ ಗೆಲುವಡೆ, 'ಶರಣಸತಿ ಲಿಂಗವತಿ' ಯೆಂಬಲಗು ಸಾಲದೆ ? 
ಎನಗೆ ನಿನಗೆ ಜಂಗಮಪ್ರಸಾದವೆಂಬ ಅಲಗು ಸಾಲದೆ ? 
ಕೂಡಲಸಂಗಮದೇವಾ. 


II೨೦೯ || 


ಮಾಹೇಶ್ವರನ ಪ್ರಾಣಲಿಂಗಿಸ್ಥಲ 


೭೩೬ 
ಕೊಲ್ಲೆನಯ್ಯಾ ಪ್ರಾಣಿಗಳ, ಮೆಲ್ಲೆನಯ್ಯಾ ಬಾಯಿಚ್ಛೆಗೆ, 
ಒಲ್ಲೆನಯಾ ಪರಸತಿಯರ ಸಂಗವ, 
ಬಲ್ಲೆನಯ್ಯಾ ಮುಂದೆ ತೊಡಕುಂಟೆಂಬುದ. 
ಬಳ್ಳದ ಬಾಯಂತೆ ಒಂದೆ ಮನ ಮಾಡಿ 
ನಿಲ್ಲೆಂದು ನಿಲಿಸಯ್ಯಾ , ಕೂಡಲಸಂಗಮದೇವಾ. 


|| ೨೧OI ! 


ಮಾಹೇಶ್ವರಸ್ಥಲ 


೧೮೫ 


- ೭೩೭ 
ಆನೆ ಅಂಕುಶಕ್ಕೆ ಅಂಜುವುದೆ ಅಯ್ಯಾ ? 
ಮಾಣದೆ ಸಿಂಹದ ನಖವೆಂದು ಅಂಜುವುದಲ ದೆ. 
ಆನೀ ಬಿಜ್ಜಳಂಗಜುವೆನೆ ಅಯ್ಯಾ ? 
ಕೂಡಲಸಂಗಮದೇವಾ, 
ನೀನು ಸರ್ವಜೀವದಯಾಪಾರಿಯಾದ ಕಾರಣ 
ನಿನಗಂಜುವೆನಲ್ಲದೆ. 


|| ೨೧ || 


೭೩೮ 
ಬಂದೆಹೆನೆಂದು ಬಾರದೆ ಇದ್ದಡೆ, ಬಟ್ಟೆಗಳ ನೋಡುತ್ತಿದ್ದೇನಯ್ಯಾ . 
ಇನ್ನಾರನಟ್ಟುವೆ, ಇನ್ನಾರನಟ್ಟುವೆ, ಇನ್ನಾರ ಪಾದವ ಹಿಡಿವೆನಯ್ಯಾ ? 
ಕೂಡಲಸಂಗನ ಶರಣರು ಬಾರದಿದ್ದಡೆ 
ಅಟ್ಟುವೆನೆನ್ನ ಪ್ರಾಣವನು. 

|| ೨೧೨|| 


ಮಾಹೇಶ್ವರನ ಶರಣಸ್ಥಲ 

- ೭೩೯ 
ಅರಸರು ಮಂಚಕ್ಕೆ ಬರಿಸಿ , ಎನ್ನ ಬೆರಸಿದ ಬಳಿಕ 
ಆನು ಅಂಜುವಳೇ ? ಆನು ಸಿರಿಯಕ್ಕನೇ . 
ಪರುಷ ಮುಟ್ಟಿದ ಬಳಿಕ ಲೋಹವೇ ? 
ಕೂಡಲಸಂಗಮದೇವ, ಎನ್ನನೊಲ್ಲ ದಡಾನು ಬದುಕುವೆನೆ ? 


11೨೧೩ || 


೭೪ಂ 
ಎಲ್ಲಿ ಹೊಕ್ಕಲ್ಲಿ ನಿನ್ನ ವಿಕಾರವ ಬಿಡೆ, ಮಾಣೆ, ಗರುವತನವೆ ? 
ದಾಸನ ವಸ್ತ್ರವ ಸೀಳುವುದೊಂದು ಗರುವತನವೆ ? 
ಸಿರಿಯಾಳನ ಮಗನ ಬೇಡುವುದೊಂದು ಗರುವತನವೆ ? 
ಬಲ್ಲಾಳನ ವಧುವ ಬೇಡುವುದೊಂದು ಗರುವತನವೆ ? 
ಕೋಡಗವ ಹುಲ್ಲಲಿ ಮುಸುಕಿದಂತೆ 
ಕೂಡಲಸಂಗಮದೇವಾ, ನಿನ್ನ ಪರಿ. 


|| ೨೧೪ || 


೧೮೬ 


ಬಸವಣ್ಣನವರ ವಚನಗಳು 


೭೪೧ 
ಸಿರಿಯಾಳನ ಮಗನ ಬಾಣಸವ ಮಾಡಿಸಿ ಉಣಲೊಲ್ಲದೆ, ಕಾಡಿದೆ. 
ಚೋಳನ ಮನೆಯಲು ಉಣಲೊಲ್ಲದೆ, ಚೆನ್ನನ ಮನೆಯಲುಂಡೆ. 
ಒಬ್ಬರಿಗೊಂದು ಪರಿಯ ಮಾಡಿದೆ, ಕೂಡಲಸಂಗಮದೇವಾ. 

- || ೨೧೫|| 


೭೪೨ 
ಒಬ್ಬನ ಮನೆಯಲುಂಡು ಹೊತ್ತುಗಳೆದೆ, 
ಒಬ್ಬನ ಮನೆಯಲುಡಿಂದ ಗಳಿಸಿದೆ, 
ಗರ್ವ ಬೇಡ ಬೇಡ ನಿನಗೆ. 
ಚೆನ್ನಯ್ಯನ ಮನೆಯಲಂಬಲಿಯನುಂಡು ಬದುಕಿದೆ. 
ಗರ್ವ ಬೇಡ ಬೇಡ. 
ಕೂಡಲಸಂಗಯ್ಯಾ , ಸಿರಿಯಾಳನಿಂದ ಮಾನಿಸಲೋಕಗಂಡೆ. 


|| ೨೧೬|| 


೭೪೩ 
ಹರಿಯಜ ಮುನಿಗಳೆಲ್ಲರು, ನಿಚ್ಚ ನಿಮ್ಮ ಬಾಗಿಲ ಕಾಯ್ದಿ ಹರು, 
ಏನು ಕಾರಣ ನೀವು ಬಾಣನ ಬಾಗಿಲ ಕಾಯ್ದಿರಿ ? 
ಡಿಂಗರಿಗನ ಮನೆಗೆ ಅಂಗಜಾಹವಕ್ಕೆ ಹೋಗಿ ಇದ್ದವರೊಳರೆ 
ಕೂಡಲಸಂಗಮದೇವಾ ? 


|| ೨೧೭|| 


೭೪೪ 
ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, 
ಪಾತಾಳದಿಂದವೆ ಅತ್ತತ್ತ ನಿಮ್ಮ ಶ್ರೀಚರಣ, 
ಬ್ರಹ್ಮಾಂಡದಿಂದವೆ ಅತ್ತತ್ತ ನಿಮ್ಮ ಶ್ರೀಮಕುಟ, 
ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೆ, ಕೂಡಲಸಂಗಮದೇವಯ್ಯಾ , 
ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯಾ . 

|| ೨೧೮|| 


ಗೋತ್ರನಾಮವ ಬೆಸಗೊಂಡಡೆ 
ಮಾತು ನೂಕದೆ ಸುಮ್ಮನಿದ್ದಿರಿದೇನಯ್ಯಾ ? 
ತಲೆಯ ಕುತ್ತಿ ನೆಲನ ಬರೆವುತ್ತಿದ್ದಿರಿದೇನಯ್ಯಾ ? 
ಗೋತ್ರನಾಮ , ಮಾದಾರ ಚೆನ್ನಯ್ಯ , ಡೋಹರ ಕಕ್ಕಯ್ಯನೆಂಬುದೇನು, 
ಕೂಡಲಸಂಗಯ್ಯಾ . 

| ೨೧೯ || 


ಮಾಹೇಶ್ವರಸ್ಥಲ 


೧೮೭ 


- ೭೪೬ 
ನಿಷ್ಠೆಯಿಂದ ಲಿಂಗವ ಪೂಜಿಸಿ 
ಮತ್ತೊಂದು ಪಥವನರಿಯದ ಶರಣರು 
ಸರ್ಪನ ಹೆಡೆಯ ಮಾಣಿಕದಂತೆ ಇಪ್ಪರು, ಭೂಷಣರಾಗಿ ! 
ದರ್ಪಣದೊಳಗಣ ಪ್ರತಿಬಿಂಬದಂತೆ ಹಿಂಗದಿಪ್ಪರು 
ಕೂಡಲಸಂಗಮದೇವಾ, ನಿಮ್ಮ ಶರಣರು. 


|| ೨೨OI1 


೭೪೭ 
ಶಿವಲೋಕಕ್ಕೆ ಸರಿ ಬೇರೆ ಲೋಕವಿಲ್ಲ , 
ಶಿವಮಂತ್ರಕ್ಕೆ ಸರಿ ಬೇರೆ ಮಂತ್ರವಿಲ್ಲ . 
ಜಗಕ್ಕೆ ಇಕ್ಕಿದೆ ಮುಂಡಿಗೆಯನೆತ್ತಿಕೊಳ್ಳಿ; 
ಕೂಡಲಸಂಗಯ್ಯನೊಬ್ಬನೆ ದೈವವೆಂದು. 


|| ೨೨೧|| 


೭೪೮ 


'ಈಶ್ವರಸಾವೇ ಕಿಂ ಪ್ರಮಾಣಂ" 
ಎಂಬ ಮೀಮಾಂಸಕನ ಮೂಗಿನ ಕೊನೆಯನು 
ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖೋ 
ವಿಶ್ವತೋ ಬಾಹುರುತ ವಿಶ್ವತಃ ಪಾತ್ || 
ಸಂ ಬಾಹುಳ್ಯಾಂ ಧಮತಿ ಸಂ ಪತಃ 
ದ್ಯಾವಾಭೂಮೀ ಜನಯನ್ ದೇವ ಏಕಃ || 
ಎಂಬ ಸುರಗಿಯಲ್ಲಿ ಅರಿದು, ವೈಶೇಷಿಕವೆಂಬ ಇಟ್ಟಿಗೆಯಿರಸಿ, 
ಕೂಡಲಸಂಗಯ್ಯನೆಂಬ ಕನ್ನಡಿಯ ತೋರುವೆನು. 


|| ೨೨೨|| 


೮೪೯ 


ಪಂಚಬ್ರಹ್ಮವ ಕೆಡಿಸಿತ್ತು , ಪ್ರಣವಮಂತ್ರವನೀಡಾಡಿತ್ತಲ್ಲಾ 
ಕರ್ಮಂಗಳನೆ ಕಳೆಯಿತ್ತು , ಕೀಗಳನೆ ಮೀರಿತ್ತಲ್ಲಾ . 
ಆಗಮದ ಹಲ್ಲನೆ ಕಳೆಯಿತ್ತು 
ಕೂಡಲಸಂಗಯ್ಯನ ಭಕ್ತಿಗಜ ಹೋ ! 


|| ೨೨೩ || 


೭೫೦ 
ವೇದ ನಡನಡುಗಿತ್ತು , ಶಾಸ್ತ್ರವಗಲಿ ಕೆಲಕ್ಕೆ ಸಾರಿದ್ದಿ ತಯ್ಯಾ ! 
ತರ್ಕ ತರ್ಕಿಸಲರಿಯದೆ ಮೂಗುವಟ್ಟಿದ್ದಿ ತಯ್ಯಾ ! 


රජර් 


ಬಸವಣ್ಣನವರ ವಚನಗಳು 


ಆಗಮ ಹೆರತೊಲಗಿ ಅಗಲಿದ್ದಿ ತಯ್ಯಾ ! 
ನಮ್ಮ ಕೂಡಲಸಂಗಯ್ಯನು 
ಮಾದಾರ ಚೆನ್ನಯ್ಯನ ಮನೆಯಲುಂಡ ಕಾರಣ. 


|| ೨೨೪|| 


೭೫೧ 
ಚಿಕ್ಕ ಒಂದು ಹೊತ್ತಗೆ, ಬೆನಕನ ಕರಡಗೆಯಯ್ಯಾ, 
ನೀ ಡುಂಡುಟಿ ಗೊರವನಯ್ಯಾ , 
ಪುಣ್ಯವೇನಾದಡಾಗಲಿ ಡಕ್ಕೆಯ ಮೇಲೆ ಅಕ್ಕಿಯ ತಳೆದೆನು. 
ನಮ್ಮ ಕೂಡಲಸಂಗಮದೇವನಲ್ಲದೆ 
ಅನ್ಯದೈವ ಉಂಟೆನ್ನದಿರು ಕಂಡಾ! 


|| ೨೨೫ || 


೭೫೨ 


ನೀನಲ್ಲ ದನ್ಯದೈವವುಂಟೆಂಬವನ ಬಾಯ , 
ಕೆನ್ನೆ ವಾರೆ ಸೀಳಿದಲ್ಲದೆ ಎನ್ನ ಮುನಿಸು ಹೋಗದಯ್ಯಾ . 
ಎನ್ನ ಕೋಪವಡಗದಯ್ಯಾ . 
ಎನ್ನ ಬಿನ್ನ ಪವನವಧರಿಸು ಕೂಡಲಸಂಗಮದೇವಾ. 


|| ೨೨೬ || 


೭೫೩ 
ಆರು ಮುನಿದು ನಮ ನೇನ ಮಾಡುವರು ? 
ಊರು ಮುನಿದು ನಮ್ಮ ನೆಂತು ಮಾಡುವರು ? 
ನಮ್ಮ ಕುನ್ನಿಗೆ ಕೂಸಕೊಡಬೇಡ. 
ನಮ್ಮ ಸೊಣಗಂಗೆ ತಳಿಗೆಯಲಿಕ್ಕ ಬೇಡ. 
ಆನೆಯ ಮೇಲೆ ಹೋಹವನ ಶ್ವಾನ ಕಚ್ಚಬಲ್ಲುದೆ, 
ನಮಗೆ ನಮ್ಮ ಕೂಡಲಸಂಗನುಳ್ಳನ್ನಕ್ಕ ? 


|| ೨೨೭|| 


೭೫೪ 


ನ್ಯಾಯನಿಷ್ಟುರಿ: ದಾಕ್ಷಿಣ್ಯಪರ ನಾನಲ್ಲ , 
ಲೋಕವಿರೋಧಿ: ಶರಣನಾರಿಗಂಜುವನಲ್ಲ . 
ಕೂಡಲಸಂಗಮದೇವರ ರಾಜತೇಜದಲ್ಲಿ ಪ್ರನಾಗಿ .. 


|| ೨೨೮|| 


O೮೯ 


ಮಾಹೇಶ್ವರಸ್ಥಲ 


೭೫೫ 
ಊರ ಮುಂದೆ ಹಾಲ ಹಳ್ಳ ಹರಿವುತ್ತಿರಲು , 
ಒರೆಯಾವಿನ ಬೆನ್ನ ಹರಿಯಲದೇಕಯ್ಯಾ ? 
ಲಜ್ಜೆಗೆಡಲೇಕೆ ? ನಾಣುಗೆಡಲೇಕೆ ? 
ಕೂಡಲಸಂಗಮದೇವನುಳ್ಳನ್ನಕ್ಕ 
ಬಿಜ್ಜಳನ ಭಂಡಾರವೆನಗೇಕಯ್ಯಾ . 


|| ೨೨೯ || 


೭೫೬ 
ಹೋಗಬಿಟ್ಟು , ಮರಳಿ ಹಿಂದೆ ನೋಡಿ, 
ಮತ್ತಾಗಬೇಕೆಂಬ ಸಂದೇಹವುಳ್ಳನ್ನಕ್ಕ 
ಅದೆ ಪರದ್ವಾರ ನಾಯಕನರಕ ತಪ್ಪದು. 
ಅನ್ಯವಧುವೆಂಬುದು ನಿಮ್ಮ ರಾಣಿವಾಸ, 
ಇದೇ ದಿಬ್ಬ ಕೂಡಲಸಂಗಮದೇವಾ. 


|| ೨೩OIL 


೭೫೭ 
ಕಂಡುದಕ್ಕೆಳಸೆನೆನ್ನ ಮನದಲ್ಲಿ , ನೋಡಿಸೋಲೆನೆನ್ನ ಕಂಗಳಲ್ಲಿ , 
ಆಡಿ ಹುಸಿಯನೆನ್ನ ಜಿಹ್ನೆಯಲ್ಲಿ . 
ಕೂಡಲಸಂಗಮದೇವಾ. 
ನಿಮ್ಮ ಶರಣನ ಪರಿ ಇಂತುಟಯ್ಯಾ . 


|| ೨೩OIL 


೭೫೮ 


ಆಪ್ಯಾಯನಕ್ಕೆ ನೀಡುವೆ , ಲಾಂಛನಕ್ಕೆ ಶರಣೆಂಬೆ . 
ಲಾಂಛನಕ್ಕೆ ತಕ್ಕ ಆಚರಣೆ ಇಲ್ಲದಿದ್ದಡೆ 
ಕೂಡಲಸಂಗಮದೇವಾ, 
ನೀ ಸಾಕ್ಷಿಯಾಗಿ ಛೀ ಎಂಬೆನು. 


11೨೩೨II 


೭೫೯ 


ಮಾಡುವ ನೀಡುವ ಭಕ್ತನ ಕಂಡಡೆ 
ನಿಧಿ ನಿಧಾನವ ಕಂಡಂತಾಯಿತ್ತು , 
ಪಾದೋದಕ ಪ್ರಸಾದಜೀವಿಯ ಕಂಡಡೆ 
ಹೋದ ಪ್ರಾಣ ಬಂದಂತಾಯಿತ್ತು . 
ಅನ್ಯರ ಮನೆಗೆ ಹೋಗಿ, ತನ್ನ ಉದರವ ಹೊರೆಯದ 
ಅಚ್ಚ ಶರಣರ ಕಂಡಡೆ 
ನಿಶ್ಚಯವಾಗಿ ಕೂಡಲಸಂಗಯ್ಯನೆಂಬೆನು . 


11 .೨೩೩ || 


೧೯೦ 


ಬಸವಣ್ಣನವರ ವಚನಗಳು 


೭೬೦ 
- ಗುರುಭಕ್ತಿಯ ಮಾಡಬಹುದಲ್ಲದೆ, ಲಿಂಗಭಕ್ತಿಯ ಮಾಡಬಾರದು . 
ಲಿಂಗಭಕ್ತಿಯ ಮಾಡಬಹುದಲ್ಲದೆ, ಜಂಗಮಭಕ್ತಿಯ ಮಾಡಬಾರದು. 
ಜಂಗಮಭಕ್ತಿಯ ಮಾಡಬಹುದಲ್ಲದೆ, ಸಮಯಭಕ್ತಿಯ ಮಾಡಬಾರದು. 
ಸಮಯಭಕ್ತಿಯ ಮಾಡಬಹುದಲ್ಲದೆ, ಸಮಯ ಸಂತೋಷವ ಮಾಡಬಾರದು 
ಇವೆಲ್ಲವನ್ನು ಮಾಡಬಹುದಲ್ಲದೆ, ತನ್ನ ತಾನರಿಯಬಾರದು ! 
ತನ್ನ ತಾನರಿದೆಹೆನೆಂಬ ಅಹಂಕಾರವುಳ್ಳಡೆ ನಿಮ್ಮವರಿಗೆ ದೂರ. 
ಎಲೆ ದೇವಾ, ಅನ್ಯಕ್ಕೆ ಆಸೆ ಮಾಡಿದೆನಾದಡೆ 
ನಿಮ್ಮಾಣೆ, ನಿಮ್ಮ ಪ್ರಮಥರಾಣೆ ಕೂಡಲಸಂಗಮದೇವಾ. 

|| ೨೩೪|| 


೭೬೧. 
ದಾಸನಂತೆ ತವನಿಧಿಯ ಬೇಡುವನಲ್ಲ , 
ಚೋಳನಂತೆ ಹೊನ್ನ ಮಳೆಯ ಕರೆಸೆಂಬವನಲ್ಲ , 
ಅಂಜದಿರು ಅಂಜದಿರು ಅವರಂದದವ ನಾನಲ್ಲ . 
ಎನ್ನ ತಂದೆ, ಕೂಡಲಸಂಗಮದೇವಾ, 
ಸದ್ಭಕ್ತಿಯನೆ ಕರುಣಿಸೆನಗೆ . 


|| ೨೩೫|| 


೭೬೨ 
ಲಿಂಗದಲ್ಲಿ ಸಮ್ಯಕ್ಕರು, ಲಿಂಗದಲ್ಲಿ ಸದರ್ಥರು, 
ಲಿಂಗದ ಸೋಮು ಸಂಬಂಧವರಿತ ಸ್ವಾಮಿಜೃತ್ಯರೆಲ್ಲರು 
ನಿಮ್ಮ ಬೇಡೆನಂಜದಿರಿ. 
ಎನಗೆ ಮರ್ತಲೋಕದ ಮಹಾಗಣಂಗಳುಂಟು. 
ಇದು ಕಾರಣ , ಕೂಡಲಸಂಗಮದೇವರ ಲೋಕವ 
ಹಂಚಿಕೊಳ್ಳಿ ನಿಮನಿಮಗೆ. 


|| ೨೩೬|| 


ಮಾಹೇಶ್ವರನ ಐಕ್ಯಸ್ಥಲ 


قطع 


ಅಂದಂದಿನ ಹೊದ್ದಿಗೆಯ ಬಿಂದುಮಾತ್ರದಲಾದ 
ಅಂದವ ಕೆಡಿಸಲರಿಯದ ಅಂಧಕರ ನೋಡಾ. 
ಸಮರಸವಿಲ್ಲದೆ ನೆರಹಿ ಮಾಡಿ, ಭಕ್ತರಾದೆವೆಂಬವರನೇನೆಂಬೆ ? 


ಮಾಹೇಶ್ವರಸ್ಥಲ 


೧೯೧ 


ಆಚಾರವಂಚಕರ ಎನಗೆ ತೋರದಿರು 
ಕೂಡಲಸಂಗಮದೇವಾ, ನಿಮ್ಮ ಧರ್ಮ ! 


|| ೨೩೭|| 


೭೬೪ 
ಕಲಿಯ ಕೈಯ ಕೈದುವಿನಂತಿರಬೇಕಯ್ಯಾ , 
ಎಲುದೋರೆ ಸರಸವಾಡಿದಡೆ ಸೈರಿಸಬೇಕಯ್ಯಾ , 
ರಣದಲ್ಲಿ ತಲೆ ಹರಿದು ನೆಲಕ್ಕೆ ಬಿದ್ದು 
ಬೊಬ್ಬಿಡಲದಕ್ಕೆ ಒಲಿವ ಕೂಡಲಸಂಗಮದೇವ. 


|| ೨೩೮।। 


೭೬೫ 


ಆಸೆ ರೋಷ ಹರುಷಾದಿಗಳೆಂಬ ಕರಣೇಂದ್ರಿಯಂಗಳೆಂಬವ ಮುಟ್ಟಲೀಯದೆ, 
ಆಚಾರವ ಶಿವಾಚಾರವ ಮಾಡುವೆ, 
ಭಯಭಕ್ತಿಯಿಂದ ತೋರುವೆ. 
ಮನದಲ್ಲಿ ವಂಚನೆಯಿಲ್ಲದೆ, ಭಾವಶುದ್ಧ ಪೂಜೆಯ ಮಾಡುವೆ. 
ಎನ್ನ ಪ್ರಾಣಶಕ್ತಿಯಿಂದ ಕೂಡುವೆ 
ಕೂಡಲಸಂಗಮದೇವಾ. 

|| ೨೩ || 


೭೬೬ 
ಪೂರ್ವಬೀಜ ವಾಯುಪ್ರಾಣಿಯಲ್ಲ , 
ಲಿಂಗಪ್ರಾಣಿಯಾ ಶರಣನು. 
ಏಕೋಗ್ರಾಹಿ ಭಾವಭೇದವಿಲ್ಲವಾಗಿ 
ಮನಃಪ್ರವೇಶಿಯಾ ಶರಣನು . 
ನಿಮ್ಮುವ ಪೂಜಿಸಿ ತನುಧರ್ಮವ ಮರೆದು 
ನಿಮ್ಮ ಪ್ರತಿಬಿಂಬದಂತಿಪ್ಪ 
ಕೂಡಲಸಂಗಮದೇವಾ, ನಿಮ್ಮ ಶರಣನು. 


|| ೨೪OIL 


ಪ್ರಸಾದಿಸ್ಥಲ 


೧೯೫ 


ಪ್ರಸಾದಿಸ್ಥಲ 
ಪ್ರಸಾದಿಯ ಜ್ಞಾನಿಸ್ಥಲ 


* ೭೬೭ 
ಹಸಿವಾಯಿತ್ತೆಂದು ಅರ್ಪಿತವ ಮಾಡುವರಯ್ಯಾ , 
ತೃಷೆಯಾಯಿತ್ತೆಂದು ಮಜ್ಜನಕ್ಕೆರೆವರಯ್ಯಾ , 
ಹಸಿವು ತೃಷೆ ವಿಷಯಕ್ಕೆ ಬಳಲುವರಯ್ಯಾ . 
ಹಸಿವಾಯಿತ್ತೆಂದು ಅರ್ಪಿತವ ಮಾಡಲಿಲ್ಲ , 
ತೃಷೆಯಾಯಿತ್ತೆಂದು ಮಜ್ಜನಕ್ಕೆರೆಯಲಿಲ್ಲ , 
ಇದು ಕಾರಣ ಕೂಡಲಸಂಗಮದೇವ ಪೂಜಿಸಿ , 
ಪ್ರಸಾದವ ಹಡೆವರೊಬ್ಬರೂ ಇಲ್ಲ . 


TIO 


೭೬೮ 
ಮುತ್ತು ನೀರಲ್ಲಿ ಹುಟ್ಟಿ ಮತ್ತೆ ನೀರಪ್ಪುದೆ ? 
ಗುರುಕಾರುಣ್ಯವ ಹಡೆದ ಭಕ್ತನು ಹಿಂದಣ ಪೂರ್ವಾಶ್ರಯವ ಬೆರಸಿದಡೆ, 
ಗುರುದ್ರೋಹ ಲಿಂಗದ್ರೋಹ ಜಂಗಮದ್ರೋಹ 
ಆಚಾರದ್ರೋಹ ಪ್ರಸಾದದ್ರೋಹ. 
ಇಂತೀ ಪಂಚಮಹಾಪಾತಕಂಗಳು 
ಭಕ್ತಂಗಲ್ಲದೆ ಭವಿಗೆಲ್ಲಿಯದೊ ? 
ಗುರುವಿದು, ಲಿಂಗವಿದು, ಜಂಗಮವಿದು 
ಆಚಾರವಿದು, ಪ್ರಸಾದವಿದೆಂದರಿಯದಿದ್ದಡೆ 
ಕುಂಭಿಪಾತಕ ನಾಯಕನರಕ 
ಕೂಡಲಸಂಗಮದೇವಾ. 

|| ೨|| 


| | ೨ | | 


೭೬೯ 


ಸೂಳೆಗೆ ಮಚ್ಚಿ ಸೂಳೆಯ ಬಂಟರೆಂಜಲ ತಿಂಬುದೀ ಲೋಕ. 
ಅಡಗ ಮಚ್ಚಿ ಸೊಣಗನೆಂಜಲ ತಿಂಬುದೀ ಲೋಕ. 
ಲಿಂಗವ ಮಚ್ಚಿ ಜಂಗಮಪ್ರಸಾದವ ಕೊಂಬವರ ನೋಡಿ ನಗುವವರ 
ಕುಂಭಿಪಾತಕ ನಾಯಕನರಕದಲ್ಲಿಕ್ಕುವ 
ಕೂಡಲಸಂಗಮದೇವ. 


|| ೩ || 


೧೯೬ 


ಬಸವಣ್ಣನವರ ವಚನಗಳು 


೭೭೦ 


ಹೊಲೆಯುಂಟೆ ಲಿಂಗವಿದ್ದೆಡೆಯಲ್ಲಿ ? 
ಕುಲವುಂಟೆ ಜಂಗಮವಿದ್ದೆಡೆಯಲ್ಲಿ ? 
ಎಂಜಲುಂಟೆ ಪ್ರಸಾದವಿದ್ದೆಡೆಯಲ್ಲಿ ? 
ಅಪವಿತ್ರದ ನುಡಿಯ ನುಡಿವ ಸೂತಕವೆ ಪಾತಕ . 
ನಿಷ್ಕಳಂಕ ನಿಜೈಕ್ಯ ತ್ರಿವಿಧನಿರ್ಣಯ , 
ಕೂಡಲಸಂಗಮದೇವಾ, ನಿಮ್ಮ ಶರಣರಿಗಲ್ಲದಿಲ್ಲ . 


|| ೪|| 


೭೭೧. 
ಬಾರದು ಬಾರದು, ಭಕ್ತಂಗೆ ಪರಧನ ಪರಸತಿ, 
ಬಾರದು ಬಾರದು, ವಿಷಯಿಗೆ ಪಶುಪತಿಬ್ರತವು, 
ಬಾರಡು ಬಾರದು , ಭವಭಾರಿಗೆ 
ಕೂಡಲಸಂಗಮದೇವನ ಒಕ್ಕುದ ಕೊಳಬಾರದು. 


II೫II 


೭೭೨ 
ಹುತ್ತದ ಮೇಲಣ ರಜ್ಜು ಮುಟ್ಟಿದಡೆ ಸಾವರು ಶಂಕಿತರಾದವರು , 
ದರ್ಪದಷ್ಟವಾದಡೆಯೂ ಸಾಯರು ನಿಶ್ಯಂಕಿತರಾದವರು. 
ಕೂಡಲಸಂಗಮದೇವಯ್ಯಾ , 
ಶಂಕಿತಂಗೆ ಪ್ರಸಾದ ಸಿಂಗಿ, ಕಾಳಕೂಟವಿಷವು. 


|| ೬ || 


೭೭೩ 


ನಂಬಿದಡೆ ಪ್ರಸಾದ; ನಂಬದಿದ್ದಡೆ ವಿಷವು. 
ತುಡುಕಬಾರದು ನೋಡಾ, ಲಿಂಗನ ಪ್ರಸಾದ, 
ಕೂಡಲಸಂಗನ ಪ್ರಸಾದ ಸಿಂಗಿ , ಕಾಳಕೂಟ ವಿಷವು. 


|| ೭|| 


೭೭೪ 
ಪಂಡಿತನಾಗಲಿ , ಮೂರ್ಖನಾಗಲಿ ಸಂಚಿತಕರ್ಮ ಉಂಡಲ್ಲದೆ ಮಾಣದು, 
ಪ್ರಾರಬ್ಧ ಕರ್ಮ ಭೋಗಿಸಿದಲ್ಲದೆ ಹೋಗದೆಂದು 
ಶ್ರುತಿ ಸಾರುತ್ತೆದಾವೆ ನೋಡಾ, 
ತಾನಾವಾವ ಲೋಕದೊಳಗಿದ್ದಡೆಯೂ ಬಿಡದು, 
ಕರ್ಮಫಲಗೂಡಿಕೂಡಲಸಂಗಮದೇವಂಗೆ 
ಆತ್ಮ ನೈವೇದ್ಯವ ಮಾಡಿದವನೆ ಧನ್ಯ . 

- II೮II . 


ಪ್ರಸಾದಿಸ್ಥಲ 


೧೯೭ 


೭೭೫ 
ಒಲ್ಲೆನೆಂಬುದು ವೈರಾಗ್ಯ , ಒಲಿವೆನೆಂಬುದು ಕಾಯಗುಣ. 
ಆವ ಪದಾರ್ಥವಾದಡೇನು ? ತನ್ನಿದ್ದೆಡೆಗೆ ಬಂದುದ 
ಲಿಂಗಾರ್ಪಿತವ ಮಾಡಿ ಭೋಗಿಸುವುದೆ ಆಚಾರ. 
ಕೂಡಲಸಂಗಮದೇವರನೊಲಿಸ ಬಂದ 
ಪ್ರಸಾದಕಾಯವ ಕೆಡಿಸಲಾಗದು . 


|| ೯ || 


೭೭೬ 
ಒಪ್ಪವ ನುಡಿವಿರಯ್ಯಾ ತುಪ್ಪವ ತೊಡೆದಂತೆ , 
ಶರಣ ತನ್ನ ಮೆರೆವನೆ ಬಿನ್ನಾಣಿಯಂತೆ ? 
ಕೂಡಲಸಂಗನ ಪ್ರಸಾದದಿಂದ ಬದುಕುವನಲ್ಲದೆ : 
ತನ್ನ ಮೆರೆವನೆ ? 


|| ೧೦|| 


೭೭೭ 


ಅರ್ಪಿತ ಅರ್ಪಿತವೆಂದೆನುತ್ತಿಹಿರಿ : 
ಗುರುವಿಂಗೆ ಕೊಡುವುದು ಅರ್ಪಿತವೆ ? ಸವಿಸವಿದು ಕೊಡಬೇಕಲ್ಲದೆ, 
ಅರ್ಪಿತ ಅರ್ಪಿತವೆಂದೆನುತ್ತಿಹಿರಿ : 
ಲಿಂಗಕ್ಕೆ ಕೊಡುವುದು ಅರ್ಪಿತವೆ ? ಸವಿಸವಿದು ಕೊಡಬೇಕಲ್ಲದೆ. 
ಅರ್ಪಿತ ಅರ್ಪಿತವೆನುತಿಹರೆಲ್ಲರು 
ಅರ್ಪಿತಮುಖವನರಿಯರು ನೋಡಾ. 
ಜಂಗಮಕ್ಕೆ ನೀಡಿ ಜಂಗಮಪ್ರಸಾದವ ಕೊಂಡಡೆ 
ನಿನಗರ್ಪಿತ ಕಾಣಾ, ಕೂಡಲಸಂಗಮದೇವಾ. 


JIOOIL 


ಪ್ರಸಾದಿಯ ಪ್ರಸಾದಿಸ್ಥಲ 


೭೭೮ 
ಗುರುಲಿಂಗಜಂಗಮದಿಂದ ಪಾದೋದಕ ಪ್ರಸಾದವಾಯಿತ್ತು . 
ಆ ಭಾವವೇ ಮಹಾನುಭಾವವಾಗಿ , 
ಎನಗೆ ಮತ್ತೆ ಬೇರೆ ಪ್ರಸಾದವೆಂಬುದಿಲ್ಲ , 
ಕೂಡಲಸಂಗಮದೇವಾ. 


|| ೧೨|| 


೧೯೮ 


ಬಸವಣ್ಣನವರ ವಚನಗಳು 


೭೭೯ 


ದಾಸೋಹವೆಂಬ ಸೋಹಗೊಂಡು ಹೋಗಿ, 
ಗುರುವ ಕಂಡೆ, ಲಿಂಗವ ಕಂಡೆ, ಜಂಗಮವ ಕಂಡೆ, ಪ್ರಸಾದವ ಕಂಡೆ. 
ಇಂತೀ ಚತುರ್ವಿಧಸಂಪನ್ನನಾದೆ ಕಾಣಾ, 
ಕೂಡಲಸಂಗಮದೇವಾ. 


|| ೧೩ || 


ಪ್ರಸಾದಿಯ ಭಕ್ತಸ್ಥಲ 


೭೮೦ 


ಸಜ್ಜನ ಶರಣರ ಕಂಡು ಎನ್ನ ಮನ ಉಬ್ಬಿತ್ತು ನೋಡಿರಯ್ಯಾ . 
ಶ್ರೀಗುರುಪಾದವ ಹಿಡಿದು ಪಾವನನಾದೆನಯ್ಯಾ . 
ಪಾದೋದಕ ಪ್ರಸಾದದಿಂದ ಭವಗೆಟ್ಟೆನು, 
ಕೂಡಲಸಂಗಮದೇವಾ. 


II೧೪ . 


೭೮೧ 


ಕಿವಿಯ ಸೂತಕ ಹೋಯಿತ್ತು , ಸದ್ಗುರುವಿನ ವಚನದಿಂದ, 
ಕಂಗಳ ಸೂತಕ ಹೋಯಿತ್ತು , ಸದ್ಭಕ್ತರ ಕಂಡೆನಾಗಿ, 
ಕಾಯದ ಸೂತಕ ಹೋಯಿತ್ತು , ನಿಮ್ಮ ಚರಣವ ಮುಟ್ಟಿದೆನಾಗಿ, 
ಬಾಯ ಸೂತಕ ಹೋಯಿತ್ತು . ನಿಮ್ಮ ಒಕ್ಕುದ ಕೊಂಡೆನಾಗಿ, 
ನಾನಾ ಸೂತಕ ಹೋಯಿತ್ತು , ನಿಮ್ಮ ಶರಣರ ಅನುಭಾವಿಯಾಗಿ . 
ಕೂಡಲಸಂಗಮದೇವಾ ಕೇಳಯಾ 
ಎನ್ನ ಮನದ ಸೂತಕ ಹೋಯಿತ್ತು , ನೀವಲ್ಲದಿಲ್ಲೆಂದರಿದೆನಾಗಿ , 


|| ೧೫| | 


೭೮೨ 


ಲಿಂಗಪ್ರಸಾದಿಗಳಲ್ಲದವರ ಸಂಗ 
ಭಂಗವೆಂದುದು ಗುರುವಚನ. 
ಲಿಂಗಪ್ರಸಾದಿಗಳಲ್ಲದವರ ಸಂಗಡ 
ಪಂಚಮಹಾಪಾತಕವೆಂದುದು ಲಿಂಗವಚನ. 
ಆಸನೇ ಶಯನೇ ಯಾನೇ ಸಂಪರ್ಕೆ ಸಹಭೋಜನೇ | 
ಸಂಚರಂತಿ ಮಹಾಘೋರೇ ನರಕೇ ಕಾಲಮಕ್ಷಯಂ || 


ಪ್ರಸಾದಿಸ್ಥಲ 


೧೯೯ 


ಇಂತೆಂದುದಾಗಿ ಕೂಡಲಸಂಗಮದೇವಾ, 
ನಿಮ್ಮ ಶರಣರಿಗೆ ಶರಣೆಂದು ಶುದ್ಧ ನಯಾ . 


11೧೬ || 


೭೮೩ 


ಸಯದಾನವ ತಂದು ನೀಡುವೆನಲ್ಲದೆ 
ಸಂಬಂಧಿ ನಾನಲ್ಲಯ್ಯಾ . 
ಕರ್ತಂಗೆ ನೃತ್ಯಾಚಾರವ ಮಾಡಿ 
ಒಕ್ಕುದ ಕೊಂಡಿಪ್ಪೆನಯ್ಯಾ . 
ಭೋಗಾದಿಭೋಗವ ಸಮವಾಗಿ ಭೋಗಿಸಲು 
ಅಘೋರನರಕದಲ್ಲಿಕ್ಕುವ ಕೂಡಲಸಂಗಮದೇವ. 


|| ೧೭|| 


೭೮೪ 
ಶುದ್ದವ ಗುರುವಿಂಗೆ ಕೊಟ್ಟು , ಶುದ್ದವಾಯಿತ್ತೆಂಬೆನಯ್ಯಾ , 
ಸಿದ್ದವ ಲಿಂಗಕ್ಕೆ ಕೊಟ್ಟು, ಸಿದ್ದವಾಯಿತ್ತೆಂಬೆನಯ್ಯಾ , 
ಪ್ರಸಿದ್ದವ ಜಂಗಮಕ್ಕೆ ಕೊಟ್ಟು, ಪ್ರಸಿದ್ಧವಾಯಿತ್ತೆಂಬೆನಯ್ಯಾ , 
ಗುರುಲಿಂಗಜಂಗಮವ ಏಕತ್ರಯವಾಗಿ ಕಾಣಲರಿಯದಿದ್ದಡೆ 
ಶುದ್ದ ಸಿದ್ದ ಪ್ರಸಿದ್ದ ಒಡನೆ ನಗುತ್ತೈದಾವೆ. 
ತನುಮನಧನವ ನಿವೇದಿಸಲರಿಯೆನಾಗಿ 
ಕೂಡಲಸಂಗಮದೇವ, ಒಲಿ ಎಂದಡೆಂತೊಲಿವ ? 


|| ೧೮|| 


ಪ್ರಸಾದಿಯ ಮಾಹೇಶ್ವರಸ್ಥಲ 


೭೮೫ 
ಒಡಲ ಕಳವಳಕ್ಕೆ , ಬಾಯ ಸವಿಗೆ, 
ಬಯಸಿ ಉಂಡೆನಾದಡೆ ನಿಮ್ಮ ತೊತ್ತಿನ ಮಗನಲ್ಲ , 
ಬೇಡೆ, ಬೇಡೆ, ನಿಮ್ಮ ನಂಬಿದ ಸದ್ಭಕರ. 
ಅವರೊಕ್ಕುದನುಂಬೆನೆಂದಂತೆ ನಡೆವೆ. 
ಎನ್ನೊಡೆಯ ಕೂಡಲಸಂಗಮದೇವನೊಲ್ಲದವರ ಹಿಡಿದೆನಾದಡೆ 
ನಿಮ್ಮ ಪಾದದಾಣೆ. 


|| ೧೯ || 


೨೦೦ 


ಬಸವಣ್ಣನವರ ವಚನಗಳು 


೭೮೬ 
ಲಿಂಗಮುಖದಿಂದ ಬಂದ ಪ್ರಸಾದವಲ್ಲದೆ ಕೊಂಡೆನಾದಡೆ 
ನಿಮ್ಮಾಣೆ, ನಿಮ್ಮ ಪ್ರಮಥರಾಣೆ. 
ಲಿಂಗಾರ್ಪಿತವಲ್ಲದೆ ಉದಕವ ಮುಕ್ಕುಳಿಸಿದಡೆ 
ಸಲ್ಲೆನು ನಿಮ್ಮ ಗಣಾಚಾರಕ್ಕಯ್ಯಾ. 
ಲಿಂಗಾರ್ಪಿತವಲ್ಲದೆ ಹಲ್ಲು ಕಡ್ಡಿಯ ಕೊಂಡಡೆ 
ಬಲೆ , ಮುಂದೆ ಭವ ಘೋರನರಕವೆಂಬುದು 
ನಿಮಗೆತ್ತಿದ ಕರದಲ್ಲಿ ಮತ್ತೊಂದಕ್ಕೆ ಕೈಯಾನೆನು . 
ಅಳವರಿಯದೆ ನುಡಿದೆನು . 
ಕಡೆ ಮುಟಿ ಸಲೆಸದಿದ ಡೆ ತಲೆದಂಡ, ತಲೆದಂಡ, 
ಕೂಡಲಸಂಗಮದೇವಾ. 

|| ೨೦|| 


ಪ್ರಸಾದಿಯ ಪ್ರಾಣಲಿಂಗಿಸ್ಥಲ 


೭೮೭ 


ಮೌನದಲುಂಬುದು ಆಚಾರವಲ್ಲ . 

ಅದರಲ್ಲಿ 
ಲಿಂಗಾರ್ಪಿತವ ಮಾಡಿದ ಬಳಿಕ 
ತುತಿಗೊಮ್ಮೆ ಶಿವಶರಣೆನುತ್ತಿರಬೇಕು. 
ಕರಣವೃತ್ತಿಗಳಡಗುವವು, 
ಕೂಡಲಸಂಗನ ನೆನೆವುತ್ತ ಉಂಡಡೆ . 


|| ೨೧|| 


೭೮೮ 
ಕಾಯದ ಕರಣದ ಕೈಯಲು ಪದಾರ್ಥವ ಹಿಡಿವಲ್ಲಿ 
ನಿಮಗೆ ಕೊಡುವ ಭರದ ಭೀತಿಯಿಂದ ಆನರಿಯದಿಷ್ಟೆನಾಗಿ, 
ಎನ್ನ ನೀನರಿದು ಸಲಹುತ್ತಿಯಯ್ಯಾ , 
ಕೂಡಲಸಂಗಮದೇವಾ. 


೭೮೯ 
ಆಳಿಕಾರನೆನಗೊಬ್ಬ ಮಗ ಹುಟ್ಟಿದನೆಂದು 
ಆಳಿಕೆಯ ಕೆಡಲೀಸದೆ ನಡೆಸುವ ನಮ್ಮಯ್ಯ . 


ಪ್ರಸಾದಿಸ್ಥಲ 


ಪಂಚಭೂತಕಾಯವ ಭವಿಯೆಂದೆನಿಸಲೀಯದೆ 
ಪ್ರಸಾದಕಾಯವ ಮಾಡಿ ಸಲಹುವ ನಮ್ಮಯ್ಯ , 
ಆಳಿ ಸವೆವಲ್ಲಿ ಅವಧಾನಿಯಾಗಿದ್ದಡೆ 
ಆಳ ನು ನಮ್ಮ ಕೂಡಲಸಂಗಮದೇವ. 


|| ೨೩ || 


೭೯೦ 


ಶಿವಾಚಾರವೆಂಬುದೊಂದು ಬಾಳಬಾಯ ಧಾರೆ; 
ಲಿಂಗ ಮೆಚ್ಚಬೇಕು, ಜಂಗಮ ಮೆಚ್ಚಬೇಕು, 
ಪ್ರಸಾದ ಮೆಚ್ಚಿ ತನ್ನಲ್ಲಿ ಸ್ವಾಯತವಾಗಿರಬೇಕು. 
ಬಿಚ್ಚಿ ಬೇರಾದಡೆ ಮೆಚ್ಚಿ ನಮ್ಮ ಕೂಡಲಸಂಗಮದೇವ. 


|| ೨೪|| 


ಪ್ರಸಾದಿಯ ಶರಣಸ್ಥಲ 

೭೯೧ 
- ತ್ರಿವಿಧಪ್ರಸಾದವೆಂದೆಂಬರು, ಅದೆಂತಹುದೇ ? 
ಶುದ್ದ ಪ್ರಸಾದ ಗುರುವಿನದು, ಸಿದ್ದ ಪ್ರಸಾದ ಲಿಂಗದದು, 
ಪ್ರಸಿದ್ದ ಪ್ರಸಾದ ಜಂಗಮದದು. 
ಇಂತೀ ತ್ರಿವಿಧ ಒಂದಾದವರ ತೋರಾ 
ಕೂಡಲಸಂಗಮದೇವಾ. 


|| ೨೫|| 


- ೭೯೨ 
ಆವಾವ ಭಾವದಲ್ಲಿ ಶಿವನ ನಂಬಿದ ಶರಣರು ಎಂತಿದ್ದ ಡೇನಯ್ಯಾ ? 
ವಾವ ಭಾವದಲ್ಲಿ ಶಿವನ ನಂಬಿದ ಮಹಿಮರು ಎಂತಿದ್ದ ಡೇನಯ್ಯಾ ? 
ಸುಚರಿತ್ರರು ಎಂತಿದ್ದ ಡೇನಯ್ಯಾ ? 
ಅವಲೋಹವ ಕಳೆವ ಪರುಷ ಎಂತಿದ್ದಡೇನಯ್ಯಾ ? 
ಕೂಡಲಸಂಗನ ಶರಣರು 
ರಸದ ವಾರುಧಿಗಳು ಎಂತಿದ್ದ ಡೇನಯ್ಯಾ ? 

|| ೨೬ || 


೭೯೩ 
ಉರೆ ತಾಗಿದ ಮೃಗವು ಒಂದಡಿಯನಿಡುವುದೆ ? 
ತನುವ ತಾಗಿದ ಸುಖವು ಅಗಲುವುದೆ ? 


೨೦೨ 


ಬಸವಣ್ಣನವರ ವಚನಗಳು 


ಕೂಡಲಸಂಗನ ಶರಣರ ಅನುಭಾವವರಿದವರ 
ಮರಳಿ ಮರ್ತ್ಯರೆಂದೆನಬಹುದೆ ? 


|| ೨೭|| 


೭೯೪ 
ನಿಮ್ಮ ಶ್ರೀಪಾದವ ಮುಟ್ಟಿ ಕರ್ಮ ಹರಿಯಿತ್ತು . 
ನಿಮ್ಮ ಪ್ರಸಾದದಿಂದ ಭವಗೆಟ್ಟೆ ನೋಡಯ್ಯಾ ! 
ಮನಪರುಷ, ದೃಷ್ಟಿಪರುಷ, ಭಾವಪರುಷ, ಲಿಂಗಗಣಂಗಳು. 
ಕೂಡಲಸಂಗಮದೇವಾ, 
ನಿಮ್ಮ ಶರಣರ ಅನುಭಾವದಿಂದ ಸುಖಿಯಾದೆನು . 


|| ೨೮|| 


ಪ್ರಸಾದಿಯ ಐಕ್ಯಸ್ಥಲ 


೭೯೫ 
ನಡೆ ಚೆನ್ನ , ನುಡಿ ಚೆನ್ನ , ಎಲ್ಲಿ ನೋಡಿದಡಲ್ಲಿ ಚೆನ್ನ , 
ಪ್ರಮಥರೊಳಗೆ ಚೆನ್ನ , ಪುರಾತರೊಳಗೆ ಚೆನ್ನ . 
ಸವಿದು ನೋಡಿ ಅಂಬಲಿ 
ರುಚಿಯಾಯಿತ್ತೆಂದು 
ಕೂಡಲಸಂಗಮದೇವಂಗೆ ಬೇಕೆಂದು 
ಕೈದೆಗೆದ ನಮ್ಮ ಚೆನ್ನ . 


|| ೨೯ || 


೭೯೬ 
ಲಿಂಗವಿಕಾರಿಗೆ ಅಂಗವಿಕಾರವೆಂಬುದಿಲ್ಲ , 
ಜಂಗಮವಿಕಾರಿಗೆ ಧನವಿಕಾರವೆಂಬುದಿಲ್ಲ , 
ಪ್ರಸಾದವಿಕಾರಿಗೆ ಮನೋವಿಕಾರವೆಂಬುದಿಲ್ಲ . 
ಇಂತೀ ತ್ರಿವಿಧ ಗುಣವನರಿದಾತನು 
ಅಚ್ಚ ಲಿಂಗೈಕ್ಯನು ಕೂಡಲಸಂಗಮದೇವಾ. 


|| ೩OI! 


ಪ್ರಾಣಲಿಂಗಿಸ್ಥಲ 


ಪ್ರಾಣಲಿಂಗಿಸ್ಥಲ 


೨೦೫ 


ಪ್ರಾಣಲಿಂಗಿಯ ಜ್ಞಾನಿಸ್ಥಲ 


೭೯೭ 
ಪ್ರಾಣಲಿಂಗ ಪ್ರತಿಗ್ರಾಹಕನಾದ ಬಳಿಕ , 
ಲಿಂಗವಿರಹಿತನಾಗಿ ನಡೆವ ಪರಿಯೆಂತೊ ? 
ಲಿಂಗವಿರಹಿತನಾಗಿ ನುಡಿವ ಪರಿಯೆಂತೊ ? 
ಪಂಚೇಂದ್ರಿಯ ಸುಖವನು ಲಿಂಗವಿರಹಿತನಾಗಿ ಭುಂಜಿಸಲಾಗದು, 
ಲಿಂಗವಿರಹಿತವಾಗಿ ಉಗುಳ ನುಂಗಲಾಗದು, 
ಇಂತೆಂದುದು ಕೂಡಲಸಂಗನ ವಚನ . 


II೧II 


೭೯೮ 


ಹತ್ತುಸಾವಿರ ಗೀತವ ಹಾಡಿ ಅರ್ಥವಿಟ್ಟಲ್ಲಿ ಫಲವೇನು 
ಮುಟ್ಟುವ ತೆರನನರಿಯದನ್ನಕ್ಕ ? 
ಕಟ್ಟಿದಡೇನು ಬಿಟ್ಟಡೇನು 
ಮನವು ಲಿಂಗದಲ್ಲಿ ಮುಟ್ಟದನ್ನಕ್ಕ ? 
ಮಾತಿನಲೆ ಒಲಿಸಿ ಮಹತ್ತಪ್ಪ ಲಿಂಗವ ಕಂಡೆಹೆನೆಂಬ 
ಪಾತಕರ ಮೆಚ್ಚ ನಮ್ಮ ಕೂಡಲಸಂಗಮದೇವ. 


|| ೨|| 


೭೯೯ 


ಶ್ವಾನಜ್ಞಾನ, ಗಜಜ್ಞಾನ, ಕುಕ್ಕುಟಜ್ಞಾನವೆಂಬ 
ಜ್ಞಾನತ್ರಯಂಗಳೇನಾದುವು ? 
ಕೂಡಲಸಂಗಮದೇವಾ 
ನಿಮ್ಮನರಿಯದ ಜ್ಞಾನವೆಲ್ಲಾ ಅಜ್ಞಾನ. 


11೩ || 


೮೦೦ 
ಗುರು ತೋರಿದ ಲಿಂಗವು ಮನಸ್ಥಲವಾಗಿರಲು 
ಪವನಭೇದದಿಂದ ಅರಿದೆಹೆನೆಂದಡೆ, ಅದೆ ದ್ರೋಹ. 
ಇಡಾ ಪಿಂಗಳಾ ಸುಷುಮ್ಯಾನಾಳವಿಡಿದು ಅರಿದೆಹೆನೆಂದಡೆ 
ಕೂಡಲಸಂಗಮದೇವ ಮೂಗಕೊಯ್ಯದೆ ಮಾಬನೆ ? 


|| ೪ || 


೨೦೬ 


ಬಸವಣ್ಣನವರ ವಚನಗಳು 


೮೦೧ 


ಕಬ್ಬುನ ಪರುಷವೇಧಿಯಾದಡೇನು, 
ಕಬ್ಬುನ ಹೊನ್ನಾಗದಡಾ ಪರುಷವದೇಕೆ ? 
ಮನೆಯೊಳಗೆ ಕತ್ತಲೆ ಹರಿಯದೊಡಾಜ್ಯೋತಿಯದೇಕೆ ? 
ಕೂಡಲಸಂಗಮದೇವರ ಮನಮುಟ್ಟಿ ಪೂಜಿಸಿ 
ಕರ್ಮ ಹರಿಯದೊಡಾ ಪೂಜೆಯದೇಕೆ ? 


II೫II 


೮೦೨ 


ಅಹಂಕಾರ ಮನವನಿಂಬುಗೊಂಡಲ್ಲಿ ಲಿಂಗ ತಾನೆಲ್ಲಿ ಪುದೊ ? 
ಅಹಂಕಾರಕ್ಕೆ ಎಡೆಗೊಡದೆ ಲಿಂಗತನುವಾಗಿರಬೇಕು . 
ಅಹಂಕಾರರಹಿತವಾದಲ್ಲಿ ಸನ್ನಹಿತ ಕಾಣಾ 
ಕೂಡಲಸಂಗಮದೇವ. 


|| ೬ || 


೮೦೩ 


ನುಡಿದಡೆ ಮುತ್ತಿನ ಹಾರದಂತಿರಬೇಕು. 
ನುಡಿದಡೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. 
ನುಡಿದಡೆ ಸ್ಪಟಿಕದ ಸಲಾಕೆಯಂತಿರಬೇಕು. 
ನುಡಿದಡೆ ಲಿಂಗ ಮೆಚ್ಚಿ ಅಹುದಹುದನಬೇಕು. 
ನುಡಿಯೊಳಗಾಗಿ ನಡೆಯದಿದ್ದಡೆ, 
ಕೂಡಲಸಂಗಮದೇವನೆಂತೊಲಿವನಯ್ಯಾ ? 


|| ೭ || 


೮೦೪ 


ಮನದ ಕೊನೆಯ ಮೊನೆಯ ಮೇಲೆ 
ಮನೆಯ ಮಾಡಿಕೊಂಡಿಪ್ಪನೊಬ್ಬ ದಾಸೋಹಿ. 
ಆದಿವಿಡಿದು ಬಂದಾತನೆ ಭಕ್ತ , 
ಆದಿವಿಡಿದು ಬಂದಾತನೆ ಜಂಗಮ . 
ಆದಿ ಗುರು, ಅನಾದಿ ಶಿಷ್ಯ . 
ಈ ಉಭಯ ಕುಳಸ್ಥಳವ ಬಲ್ಲಡೆ ಆತ ಲಿಂಗಸಂಬಂಧಿ 
ಕೂಡಲಸಂಗಮದೇವಾ. 


|| ೮|| 


ಪ್ರಾಣಲಿಂಗಿಸ್ಥಲ 


೨೦೭ 


೮೦೫ 
ಅರಿದರಿದರಿದು ! 
ಸಮಗಾಣಿಸಬಾರದು, ತಾಸಿನ ಕಟ್ಟಳೆಯಂತಿನಿತು ವೆಗ್ಗಳವಾದಡೆ 
ಈಶ್ವರನು ಒಡೆಯಿಕ್ಕದೆ ಮಾಣುವನೆ ? 
ಪಾತ್ರ ಅಪಾತ್ರವೆಂದು ಕಂಡಡೆ ಶಿವನೆಂತು ಮೆಚ್ಚುವನು ? 
ಜೀವ ಜೀವಾತ್ಮವ ಸರಿಯೆಂದು ಕಂಡಡೆ 
ಸಮವೇದಿಸದಿಪ್ಪನೆ ಶಿವನು ? 
ತನ್ನ ಮನದಲ್ಲಿ ' ಯತ್ರ ಜೀವಃ ತತ್ರ ಶಿವ'ನೆಂದು 
ಸರ್ವಜೀವದಯಾಪಾರಿಯಾದಡೆ, ಕೂಡಲಸಂಗಮದೇವನು 
ಕೈಲಾಸದಿಂದ ಬಂದು ಎತ್ತಿಕೊಳ್ಳದಿಪ್ಪನೆ ? 

|| ೯ || 


೮೦೬ 
ಸ್ಥಾವರೆ ಜಂಗಮವೆಂಬ ಉಭಯ ಪಕ್ಷ ಒಂದೆ; 
ಆವ ಮುಖದಲಿ ಬಂದಡೂ ತೃಪ್ತಿಯೊಂದೆ, 
ಕೂಡಲಸಂಗಮದೇವರ ಆಪ್ಯಾಯನವೊಂದೆ. 


11೧011 


೮೦೭ 
ಮುತ್ತು ಉದಕದಲಾಗದು , ಉದಕ ಮುತ್ತಿನಲಾಗದು, 
ತತ್ಯಘಟಿಸಿದ ಸುಮುಹೂರ್ತದಲಲ್ಲದೆ, 
ಚಿತ್ಯವೇದ್ಯವಾಗದು ಸದ್ದುರುವಿನ ಕರುಣಕ್ಕಲ್ಲದೆ. 
ಕರ್ತೃ ಕೂಡಲಸಂಗಮದೇವರ ಒಲವಿನ ದಯದ 
ಚಿತ್ರವಿಡಿದಂಗಲ್ಲದೆ, ಶಿವತತ್ತ್ವ ಸಾಹಿತ್ಯವಾಗದು. 


TIOOL 


೮೦೮ 
ಕಾಯದ ಗಡಣ ಕೆಲಬರಿಗುಂಟು, 
ಜೀವದ ಗಡಣ ಕೆಲಬರಿಗುಂಟು, 
ಭಾವದ ಗಡಣ ಕೆಲಬರಿಗುಂಟು, 
ವಚನದ ಗಡಣ ಕೆಲಬರಿಗುಂಟು. 
ಪ್ರಾಣಲಿಂಗದ ಗಡಣ ಅರಿಗೂ ಇಲ್ಲ , 
ಕೂಡಲಸಂಗನ ಶರಣರೊಳಗೆ 
ತಂಗಟೂರ ಮಾರಯ್ಯಂಗಲ್ಲದೆ. 


| ೧೨|| 


೨೦೮ 


ಬಸವಣ್ಣನವರ ವಚನಗಳು 


೮೦೯ 


ಚಂದ್ರಕಾಂತದ ಶಿಲೆಯಲ್ಲಿ ಜಲವಿಲ್ಲದನ್ನಕ್ಕ 
ಶೈತ್ಯವ ತೋರುವ ಪರಿಯೆಂತೋ ? 
ಸೂರ್ಯಕಾಂತದ ಶಿಲೆಯಲ್ಲಿ ಅಗ್ನಿಯಿಲ್ಲದನ್ನಕ್ಕ 
ಉಷ್ಣವ ತೋರುವ ಪರಿಯೆಂತೋ ? 
ಶರಣಂಗೆ ಭಕ್ತಿಕಾಯವಿಲ್ಲದನ್ನಕ್ಕ 
ಕೂಡಲಸಂಗಯ್ಯನನರಿವ ಪರಿಯೆಂತೋ ? 


|| ೧೩ || 


೮೧೦ 
ಮುನ್ನೂರ ಅರುವತ್ತು ನಕ್ಷತ್ರಕ್ಕೆ ಬಾಯಿಬಿಟ್ಟುಕೊಂಡಿಪ್ಪುದೆ ಸಿಂಪು ? 
ಅದು ಸ್ವಾತಿಗಲ್ಲದೆ ಬಾಯ್ದೆರೆಯದು ಕೇಳು ಕೇಳು ತಂದೆ. 
ಎಲ್ಲವಕ್ಕೆ ಬಾಯ ಬಿಟ್ಟಡೆ ತಾನೆಲ್ಲಿಯ ಮುತ್ತಪ್ಪುದು ? 
ಪರಮಂಗಲ್ಲದೆ ಹರುಷತಿಕೆಯಿಲ್ಲೆಂದು 
ಕರಣಾದಿ ಗುಣಂಗಳ ಮರೆದರು , 
ಇದು ಕಾರಣ, ಕೂಡಲಸಂಗನ ಶರಣರು ಸಪ್ತವ್ಯಸನಿಗಳಲ್ಲಾಗಿ, || ೧೪|| 


ಪ್ರಾಣಲಿಂಗಿಯ ಪ್ರಾಣಲಿಂಗಿಸ್ಥಲ 


೮೧೧ . 
ಮೈಗೆ ಕಾಹ ಹೇಳುವರಲ್ಲದೆ, ಮನಕ್ಕೆ ಕಾಹ ಹೇಳುವರೆ ? 
ಅಣಕದ ಮಿಂಡನ ಹೊಸ ಪರಿಯ ನೋಡಾ! 
ಕೂಡಲಸಂಗಮದೇವನೆನ್ನ ಮನವ ನಂಬದೆ 
ತನ್ನಲ್ಲಿದ್ದ ಲೇಸ ಕಾಹ ಹೇಳಿದನು. 


|| ೧೫|| 


0 


ಮನವಂಚನೆಯೆ ಅನ್ಯಲಿಂಗಾರ್ಚನೆ. 
ಅದು ನಿಜವಲ್ಲ ನಿಜವಲ್ಲ , 
ಕೂಡಲಸಂಗಮದೇವನು ಮನದಂತರ್ಯಾಮಿ ತಾನಾಗಿ, 


|| ೧೬ || 


ಪ್ರಾಣಲಿಂಗಿಸ್ಥಲ 


೨೦೯ 


೮೧೩ 


ಸರ್ಪನ ಸಂಯೋಗ, ಜ್ಯೋತಿ ಪತಂಗನ ಬೆಸನದಂತೆ; 
ಮನದ ಮದವರಿಯದೆ ನಿಮ್ಮ ಕೃಪೆಯಿಂದ ನಿಮ್ಮ ನೆನೆವೆ. 
ಎನ್ನ ಭಾವದ ಕೊನೆಯ ಮೊನೆಯ ಮೇಲೆ 
ಮನೆಯ ಮಾಡಿಕೊಂಡಿಪ್ಪೆಯಯ್ಯಾ, 
ಕೂಡಲಸಂಗಮದೇವಾ, ನೀನೆನ್ನ ಪ್ರಾಣನಾಥನಾಗಿ . 


|| ೧೭|| 


೮೧೪ 


ಪೃಥ್ವಿ , ಅಪ್ಪು , ತೇಜ, ವಾಯು, ಆಕಾಶ ನಿರಂಜನದೇವಾ, 
ನಿಮ್ಮ ಮಹಿಮೆಯ ಪ್ರಣವಸ್ವರೂಪಂಗಲ್ಲದೆ 
ಕಾಣಲಾರಿಗೆಯೂ ಬಾರದಯ್ಯಾ . 
ಜ್ಞಾನಜ್ಯೋತಿಧ್ಯಾನದಿಂದ ನಾಳಶುದ್ಧ ದ್ವಾರವಾಗಿ 
ಆರಾಧಿಸಿ ಕಂಡೆ, ನಮ್ಮ ಕೂಡಲಸಂಗಮದೇವನ. 


11೧೮11 


೮೧೫ 


ಪಶ್ಚಿಮಪದ್ಮಾಸನದಲ್ಲಿ ಕುಳ್ಳಿತ್ತು ನಿಟ್ಟೆಲುವ ಮುರಿದು 
ತುಟಿ ಮಿಡುಕದೆ ಅಟ್ಟೆಯಾಡಿತ್ತಲ್ಲಾ ! 
ಬಿಟ್ಟ ಕಣ್ಣು ಬಿಗಿದ ಹುಬ್ಬು , ಬ್ರಹ್ಮರಂಧ್ರದಲ್ಲಿ ಕಟ್ಟೆ) ಗುಡಿಯ , 
ಕೂಡಲಸಂಗಮದೇವ ಹಿಡಿವಡೆದ. 


| ೧೯ || 


೮೧೬ 


ಸುನಾದ ಬಿಂದು ಪ್ರಣವಮಂತ್ರದಗ್ರದ ಕೊನೆಯಿದುವುದೆ ? 
ಸೋsಹಂಸೋಹಂಎಂದೆನ್ನುತ್ತಿದ್ದಿತ್ತು . 
ಕೋsಹಂ ಎಂಬುದ ಕಳೆದು ಬ್ರಹ್ಮರಂಧ್ರದೊಳಗೆ, 
ಯತೋ ವಾಚೋ ನಿವರ್ತಂತೇ ಅಪ್ರಾಪ್ತ ಮನಸಾ ಸಹ | 
ಆನಂದಂ ಬ್ರಹ್ಮಣೋ ವಿದ್ವಾನ್ ನ ಬಿಭೇತಿ ಕುತಶ್ಚನ|| 
ಇಂತೆಂದುದಾಗಿ , 
ಕೂಡಲಸಂಗಮದೇವನಲ್ಲದೆ ಮತ್ಯಾರೂ ಇಲ್ಲ . 


|| ೨೦|| 


೨೧೦ 


ಬಸವಣ್ಣನವರ ವಚನಗಳು 


೮೧೭ 
ಬೆಳಗಿನೊಳಗಣ ಬೆಳಗು ಮಹಾಬೆಳಗು ! 
ಶಿವ ಶಿವಾ ! ಪರಮಾಶ್ರಯವೆ ತಾನಾಗಿ 
ಶತಪತ್ರಕಮಲಕರ್ಣಿಕಾಮಧ್ಯದಲ್ಲಿ 
ಸ್ವತಃಸಿದ್ಧನಾಗಿಪ್ಪ ನಮ್ಮ ಕೂಡಲಸಂಗಮದೇವ. 


|| ೨೧ | 


೮೧೮ 


ಆಚಾರ ಶಿವಾಚಾರವೆಂದರಿಯದ ಕಾರಣ , 
ಷಡುದರುಶನಂಗಳೆಲ್ಲಾ ತಮತಮಗೆ ಶರಣೆನುತ್ತಿದ್ದು ವು . 
ಮಹತ್ವದ ಸಮಯಾದಿ ಶೈವಂಗಳೆಂಬುವೆಲ್ಲಾ , ಶರಣು ಶರಣೆನುತ್ತಿದ್ದು ವು. 
ನಮ್ಮ ಕೂಡಲಸಂಗನ ಶರಣರು ಮಾಡಿದ ವಿನಿಯೋಗ 
ಬಹಿರಂಗದಲ್ಲಿ ವರ್ತಿಸುವವರಿಗೆ ಎಲ್ಲಿಯದೊ ? 

|| ೨೨|| 


೮೧೯ 


ತಮತಮಗೆಲ್ಲ ನೊಸಲಕಣ್ಣವರು, ತಮತಮಗೆಲ್ಲ ನಂದಿವಾಹನರು, 
ತಮತಮಗೆಲ್ಲ ಖಟ್ವಾಂಗಕಪಾಲಿಶೂಲಧರರು. 
ದೇವರಾರು ? ಭಕ್ತರಾರು ? ಹೇಳಿರಯ್ಯಾ ! 
ಕೂಡಲಸಂಗಮದೇವಾ, ನಿಮ್ಮ ಶರಣರು ಸ್ವತಂತ್ರರು, 
ಎನ್ನ ಬಚ್ಚಬರಿಯ ಬಸವನೆನಿಸಯ್ಯಾ . 


|| ೨೩ || 


೮೨೦ 


ಗುರುವಿನಲ್ಲಿ ಸದಾಚಾರ: ಲಿಂಗದಲನುದಿನ ವೇಳೆ. 
ಜಂಗಮದಲ್ಲನುಭಾವ ಸಮಯಾಚಾರ: ಲಿಂಗದಲನುದಿನ ವೇಳೆ. 
ಈ ಉಭಯಾಚಾರದಿಂದ ತಿಳಿದ ತಿಳಿವು ಲಿಂಗದಲ್ಲಿ ಅನುದಿನ ವೇಳೆ. 
ಬೇರೆ ತೋರಲಿಲ್ಲ , 
ಲಿಂಗಜಂಗಮದಲ್ಲಿ ಲೀಯವಾದಾಚಾರ ಸಮಯಾಚಾರ. 
ಇದು ಕಾರಣ ಕೂಡಲಸಂಗಮದೇವಾ. 
ಲಿಂಗದಲನುದಿನ ವೇಳೆ, 


|| ೨೪ || 


ಪ್ರಾಣಲಿಂಗಿಸ್ಥಲ 


೨೧೧ 


೮೨೧ 
ಉಳ್ಳವರು ಶಿವಾಲಯ ಮಾಡಿಹರು , 
ನಾನೇನ ಮಾಡುವೆ ಬಡವನಯಾ . 
ಎನ್ನ ಕಾಲೇ ಕಂಬ , ದೇಹವೇ ದೇಗುಲ, 
ಶಿರ ಹೊನ್ನ ಕಲಶವಯಾ . 
ಕೂಡಲಸಂಗಮದೇವಾ, ಕೇಳಯ್ಯಾ 
ಸ್ಥಾವರಕ್ಕಳಿವುಂಟು, ಜಂಗಮಕ್ಕಳಿವಿಲ್ಲ . 


|| ೨೫| | 


ಪ್ರಾಣಲಿಂಗಿಯ ಭಕ್ತಸ್ಥಲ 


೮೨೨ 


- ಅಷ್ಟದಳಕಮಳಾತ್ಮದೊಳಗೆ 
ನೆಟ್ಟನೆ ಮನಃಪ್ರೇರಕನೆಂದು ನಂಬಿದೆ, ಮತ್ತೊಂದನರಿಯದೆ, 
ನಿತ್ಯಸ್ವತಂತ್ರನು ನೀನೆ, 
ದೃಷ್ಟಲಿಂಗ ಜಂಗಮ ಒಂದೆ ಎಂದು ಇಪ್ಪೆನು, 
ಪ್ರಭುವೆ ಕೂಡಲಸಂಗಮದೇವಾ. 


|| ೨೬ || 


೮೨೩ 


ನಿನ್ನ ನಾನರಿಯದ ಮುನ್ನ ನೀನೆಲ್ಲಿ ಇದ್ದೆ ? 
ಎನ್ನೊಳಗಿದ್ದು ನಿನ್ನ ತೋರಲಿಕೆ ನೀನೆ ರೂಪಾದೆ. 
ಇನ್ನು ಜಂಗಮವೆ ಲಿಂಗವೆಂದು ನಂಬಿದೆ, 
ಕೂಡಲಸಂಗಮದೇವಾ. 


| | ೨೭| | 


೮೨೪ 


ಗುರು ಮುನಿದಡೆ ಒಂದು ದಿನ ತಾಳುವೆ, 
ಲಿಂಗ ಮುನಿದಡೆ ದಿನವರೆ ತಾಳುವೆ. 
ಜಂಗಮ ಮುನಿದಡೆ ಕ್ಷಣಮಾತ್ರ ತಾಳಿದೆನಾದಡೆ, 
ಎನ್ನ ಪ್ರಾಣದ ಹೋಕು ಕೂಡಲಸಂಗಮದೇವಾ. 


|| ೨೮|| 


೨೧೨ 


ಬಸವಣ್ಣನವರ ವಚನಗಳು 


೮೨೫ 


ಅರಸು ಮುನಿದಡೆ ನಾಡೊಳಗಿರಬಾರದಯ್ಯಾ , 
ಗಂಡ ಮುನಿದಡೆ ಮನೆಯೊಳಗೆ ಇರಬಾರದಯಾ . 
ಕೂಡಲಸಂಗಮದೇವಾ 
ಜಂಗಮ ಮುನಿದಡೆ ನಾನೆಂತು ಬದುಕುವೆ ? 


|| ೨೯ || 


೮೨೬ 


ರಚ್ಚೆಯ ನೆರವಿಗೆ ನಾಣುನುಡಿ ಇಲ್ಲದಿಹುದೆ ? 
ಅದರಂತೆನಬಹುನೆ ಸಜ್ಜನ ಸ್ತ್ರೀಯ ? 
ಅದರಂತೆನಬಹುದೆ ಭಕ್ತಿರತಿಯ ? 
ಕರುಳಕಲೆ ಪ್ರಕಟಿತವುಂಟೆ, 
ಕೂಡಲಸಂಗಮದೇವಾ ? 


|| ೩೦ || 


පට්ට 
ಭೂತ ಒಲಿದು ಆತ್ಮನ ಸೋಂಕಿದ ಬಳಿಕ 
ಭೂತದ ಗುಣವಲ್ಲದೆ ಆತ್ಮನ ಗುಣವುಂಟೆ ? 
ಗುರುಕಾರುಣ್ಯವಾಗಿ ಹಸ್ತಮಸ್ತಕಸಂಯೋಗವಾದ ಬಳಿಕ 
ಗುರುಲಿಂಗಜಂಗಮವೆ ಗತಿಯಾಗಿ ಇದ್ದೆ , 
ಕೂಡಲಸಂಗಮದೇವಾ. 


|| ೩೧ || 


೮೨೮ 
- ಹಸಿವು, ತೃಷೆ, ನಿದ್ರೆ , ವಿಷಯಂಗಳ ಮರೆದೆ, 
ನೀವು ಕಾರಣ ! 
ಕಾಮ , ಕ್ರೋಧ, ಲೋಭ, ಮೋಹ, ಮದ, ಮತ್ಸರಂಗಳ ಮರೆದೆ , 
ನೀವು ಕಾರಣ ! 
ಪಂಚೇಂದ್ರಿಯ , ಸಪ್ತಧಾತು , ಅಷ್ಟಮದಂಗಳ ಮರೆದೆ. 
ನೀವು ಕಾರಣ ! 
ಕೂಡಲಸಂಗಮದೇವಯ್ಯಾ , 
ನಿಮ್ಮ ಶರಣರಿಗೆ ಅಪ್ಯಾಯನವಾದಡೆ 
ಎನಗೆ ತೃಪ್ತಿಯಾಯಿತ್ತು . 


ಪ್ರಾಣಲಿಂಗಿಸ್ಥಲ 


೨೧೩ 


୯୬୧ 
ತನು ನಿಮ್ಮದೆಂದ ಬಳಿಕ ಎನಗೆ ಬೇರೆ ತನುವಿಲ್ಲ , 
ಮನ ನಿಮ್ಮದೆಂದ ಬಳಿಕ ಎನಗೆ ಬೇರೆ ಮನವಿಲ್ಲ , 
ಧನ ನಿಮ್ಮದೆಂದ ಬಳಿಕ ಎನಗೆ ಬೇರೆ ಧನವಿಲ್ಲ , 
ಇಂತೀ ತ್ರಿವಿಧವು ನಿಮ್ಮದೆಂದರಿದ ಬಳಿಕ 
ಎನಗೆ ಬೇರೆ ವಿಚಾರವುಂಟೆ, ಕೂಡಲಸಂಗಮದೇವಾ ? 


|| ೩೩ || 


ಪ್ರಾಣಲಿಂಗಿಯ ಮಾಹೇಶ್ವರಸ್ಥಲ 


೮೩೦ 


ಆಕಳ, ಕಳ್ಳರು ಕೊಂಡೊಯ್ದರೆನ್ನದಿರಿಂ ಭೋ , ನಿಮ್ಮ ಧರ್ಮ ! 
ಬೊಬ್ಬಿಡದಿರಿಂ ಭೋ , ನಿಮ್ಮ ಧರ್ಮ ! 
ಅರಸಾಡದಿರಿಂ ಭೋ , ನಿಮ್ಮ ಧರ್ಮ ! 
ಅಲ್ಲಿ ಉಂಬಡೆ ಸಂಗ, ಇಲ್ಲಿ ಉಂಬಡೆ ಸಂಗ, 
ಕೂಡಲಸಂಗಮದೇವ ಏಕೋಭಾವ. 


೮೩೧ 


ಅರ್ಥ ಪ್ರಾಣ ಅಭಿಮಾನವನೊಪ್ಪಿಸಿದಲ್ಲಿ ಭಕ್ತನಪ್ಪನೆ ? ಅಲ್ಲ . 
ಆದಿರುದ್ರನ ಮಗಳು ಆದಿಶಕ್ತಿ , 
ಆದಿಶಕ್ತಿಯ ಮಗ ವಿಷ್ಟು , 
ವಿಷ್ಣುವಿನ ಅರ್ಧಾಂಗಿ ಲಕ್ಷ್ಮಿ , 
ಈ ತೊತ್ತಿನ ತೊತ್ತಿನ ಪಡಿದೊನೊಪ್ಪಿಸಿದಲ್ಲಿ ಭಕ್ತನಪ್ಪನೆ ? ಅಲ್ಲ . 
ಎನ್ನ ಮನದೊಡೆಯ ಮಹಾದೇವಾ, 
ನಿಮ್ಮ ಮನವ ನಿಮಗೊಪ್ಪಿಸಿ ಶುದ್ದ ನಾನು ಕಾಣಾ, 
ಕೂಡಲಸಂಗಮದೇವಾ. 


||೩೫|| 


ප . 


ಮಾಡುವಾತ ನಾನಯ್ಯಾ, ನೀಡುವಾತ ನಾನಯ್ಯಾ, 
ಬೇಡುವಾತ ನಾನಲ್ಲ ಯಾ , ನಿಮ್ಮ ಕಾರುಣ್ಯವಲ್ಲದೆ. 


೨೧೪ 


ಬಸವಣ್ಣನವರ ವಚನಗಳು 


ಎಲೆ ದೇವಾ, ಮನೆಯ ತೊತ್ತು, ಅಲಸಿದಡೆ ಒಡತಿ ಮಾಡಿಕೊಂಬಂತೆ , 
ನಿನಗೆ ನೀ ಮಾಡಿಕೊ , ಕೂಡಲಸಂಗಮದೇವಾ. 


||೩೬|| 


೮೩೩ 
ಮುನ್ನಿನ ಜನ್ಮದಲ್ಲಿ ಗುರುಲಿಂಗಜಂಗಮವ ಪೂಜಿಸಲರಿಯದ ಕಾರಣ 
ಬಹುಜನ್ಮಕ್ಕೆ ತಂದು ಇಕ್ಕಿದೆಯಯ್ಯಾ ಎನ್ನನು. 
ಎನಗೆ ಗುರುಪಥವ ತೋರಿದವರಾರು ? 
ಲಿಂಗಪಥವ ತೋರಿದವರಾರು ? 
ಜಂಗಮಪಥವ ತೋರಿದವರಾರು ? 
ಪಾದೋದಕ ಪ್ರಸಾದಪಥವ ತೋರಿದವರಾರು ? 
ತೋರುವ ಮನವೆ ನೀವೆಂದರಿತೆ. 
ಎನಗಿನ್ನಾವ ಭವವಿಲ್ಲ . 
ಕೂಡಲಸಂಗಮದೇವಾ. 

||೩೭|| 


ಪ್ರಾಣಲಿಂಗಿಯ ಪ್ರಸಾದಿಸ್ಥಲ 


පට 
ಜನ್ಮ ಜನ್ಮಕ್ಕೆ ಹೋಗಲೀಯದೆ, 
`ಸೋsಹಂ ಎಂದೆನಿಸದೆ ' ದಾಸೋಹಂ ಎಂದೆನಿಸಯಾ . 
ಲಿಂಗಜಂಗಮಪ್ರಸಾದದ ನಿಲವ ತೋರಿ ಬದುಕಿಸಯಾ . 
ಕೂಡಲಸಂಗಮದೇವಾ, ನಿಮ್ಮ ಧರ್ಮ, 


||೩೮|| 


೮೩೫ 
ಆಶೆಯಾಮಿಷ ತಾಮಸದಿಂದ ಭವಬಂಧನವಾದುದನರಿಯಾ ! 
ತ್ರಿವಿಧ ತ್ರಿವಿಧಾವಸ್ಥೆಯ ಮರೆಯಾ! 
ಓಂ ನಮಃ ಶಿವಾಯ , ಶರಣೆಂಬುದ ಬಿಡದೆ ನೆನೆ ಮನವೆ ! 
ಮಹತಃ ಶಿವಲಿಂಗಸ್ಯ ಮಹತೋ ಜಂಗಮಸ್ಯ ಚ 
ತತ್ ಪ್ರಸಾದೋ ಮಹಾನೇವ ಮಹದ್ವಿರಿದಮೀರಿತಂ || 
ಕೂಡಲಸಂಗಮದೇವನ ಪ್ರಸಾದಸಾನ್ನಿಧ್ಯದಿಂದ 
ಭವಜನ್ಮಕರ್ಮ ಪಂಚಭೂತಪೂರ್ವನಾಸ್ತಿ . 


|| ೩ || 


ಪ್ರಾಣಲಿಂಗಿಸ್ಥಲ 


೨೧೫ 


೮೩೬ 


ಬೆಟ್ಟಕ್ಕೆ ಬೆಳ್ಳಾರೆ ಸುತ್ತಿ ತಯ್ಯಾ , 
ಪಾಪದ ಬಲೆಯ ತಂದು ಮುಂದೆ ಒಡ್ಡಿದಿರಯ್ಯಾ , 
ಬೇಟೆಗಾರನು ಮೃಗವನಟ್ಟಿ ಬರಲು ಮೃಗವು ಗೋರಿಗೊಳಗಾಗದಯ್ಯಾ . 
ಹರನೊಡ್ಡಿದ ಬಲೆಯಲ್ಲಿ ಸಿಲುಕಿದ ಮೃಗವು 
ಕೂಡಲಸಂಗಮದೇವಂಗೆ ಓಗರವಾಯಿತ್ತು . 

၂၁။ 


೮೩೭ 


ಪರಿಯಾಣವೆ ಭಾಜನವೆಂಬರು : ಪರಿಯಾಣ ಭಾಜನವಲ್ಲ , 
ಲಿಂಗಕ್ಕೆ ತನ್ನ ಮನವೆ ಭಾಜನ. . 
ಪ್ರಾಣವನು ಬೀಸರವೋಗಲೀಯದೆ ಮೀಸಲಾಗರ್ಪಿಸಬಲ್ಲಡೆ 
ಕೂಡಿಕೊಂಡಿಪ್ಪ, ನಮ್ಮ ಕೂಡಲಸಂಗಮದೇವ. 


11೪೧II 


8. 


ಆತ್ಮ ಲಿಂಗ, ಪರಮಾತ್ಮ ಜಂಗಮ , 
ತನು ಮಧ್ಯೆ ಪ್ರಸಾದವಾಯಿತ್ತು , 
ನಿಶ್ಚಿಂತ ನಿವಾಸವಾಯಿತ್ತು . 
ಕೂಡಲಸಂಗನ ಶರಣರ ಸಂಗದಿಂದ 
ನಿಶ್ಚಿಂತ ನಿವಾಸವಾಯಿತ್ತು . 


11೪೨ 1 


ಲೋಹ ಪರುಷವ ಮುಟ್ಟುವುದಲ್ಲದೆ 
ಪರುಷ ಪರುಷವ ಮುಟ್ಟುವುದೆ ಅಯ್ಯಾ ? 
ಅಂಗವಿಡಿದಂಗೆ ಲಿಂಗವುಂಟಲ್ಲದೆ, ಲಿಂಗವಿಡಿದಂಗೆ ಲಿಂಗವುಂಟೆ ? 
' ಅಣೋರಣೀಯಾನ್ ಮಹತೋ ಮಹೀಯಾನ್ ' 
ಹಿರಿದಕ್ಕೆ ಹಿರಿದು, ಕಿರಿದಿಂಗೆ ಕಿರಿದು, ವಾನಕ್ಕಗೋಚರ 
ಕೂಡಲಸಂಗಮದೇವಾ 
ಸ್ವರೂಪು ಪ್ರಸಾದ, ನಿರೂಪು ಲಿಂಗೈಕ್ಯ . 


|| ೪ || 


೨೬ 


ಬಸವಣ್ಣನವರ ವಚನಗಳು 


೮೪ಂ 
ಜಂಗಮವೆ ಲಿಂಗವೆನಗೆ, ಜಂಗಮವೆ ಪ್ರಾಣವೆನಗೆ. 
ಕೂಡಲಸಂಗಮದೇವಯ್ಯಾ , 
ಎನಗೆಯೂ ನಿನಗೆಯೂ ಜಂಗಮಪ್ರಸಾದವೆ ಪ್ರಾಣ. 


11೪೪|| 


೮೪೧. 
- ಅಯಾ ! ನೀನೆಂದಡೆ ಏನೆಂಬೆನು ? 
ನಿನ್ನ ಹಂಗೇನು ಹರಿಯೇನು ? 
ನಿನ್ನ ಮುಖದಲ್ಲಿ ಒಂದಗುಳು ಸವೆಯದು. 
ನಿನ್ನ ಪ್ರಸಾದವ ಕೊಂಡೆನ್ನ ಭವಕ್ಕೆ ಬೀಜವಾಯಿತ್ತು . 
ಜಂಗಮವೆ ಲಿಂಗವೆಂದು ಒಕ್ಕುದ ಕೊಂಡಡೆ 
ಎನ್ನ ಭವಂ ನಾಸ್ತಿಯಾಯಿತ್ತು ಕೂಡಲಸಂಗಮದೇವಾ. 


|| ೪೫II 


೮೪೨ 
ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯಾ , 
ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯಾ , 
ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯಾ , 
ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯಾ , 
ಕೂಡಲಸಂಗನ ಶರಣರ ಅನುಭಾವದ ಬಲದಿಂದ 
ಎನ್ನ ಭವದ ಕೇಡು ನೋಡಯ್ಯಾ . 


|| ೪೬ || 


೮೪೩ 
ಆದ್ಯರ ವಚನ ಆದ್ಯರಿಗಾಯಿತ್ತು , 
ವೇದ್ಯರಿಗಲ್ಲದೆ ಸಾಧ್ಯವಾಗದು . 
ಕೂಡಲಸಂಗಮದೇವಾ 
ನಿಮ್ಮ ಅನುಭಾವದಿಂದ ಎನ್ನ ಭವಂ ನಾಸ್ತಿಯಾಯಿತ್ತು . 


|| ೪೭|| 


ಅಸಂಬಂಧ ಸಂಬಂಧವಾಯಿತ್ತು , ಲಿಂಗಸಾರಾಯರ ಸನುಮತದಿಂದ 
ಉತ್ತಮ ಮಧ್ಯಮವ ಕೆಡಿಸಿತ್ತು , ಏಕೋ ಸತಿಪತಿಗುಣದಿಂದ, 
ಗರುವರ ಗರುವತನ ಕೂಡಲಸಂಗಯ್ಯನ ಅನುಭಾವದಿಂದ. 


|| ೪೮ । 


ಪ್ರಾಣಲಿಂಗಿಸ್ಥಲ 


೨೧೭ 


ಪ್ರಾಣಲಿಂಗಿಯ ಶರಣಸ್ಥಲ 


೮೪೫ 
ಶರಣಸನ್ನಿಹಿತ ಐಕ್ಯವಹಲ್ಲಿ 
ಹರಿಬ್ರಹ್ಮಾದಿಗಳು ಮೊದಲಾದ ತೆತ್ತೀಸಾದಿ ದೇವರ್ಕಳುಫ್ ಉಫ್ ಎನ್ನುತ್ತಿರಲು 
ಐಕ್ಯ ಬಸವಣ್ಣಂಗೆ ಠಾವಾವುದಯ್ಯಾ ಎಂದಡೆ; 
ಅಂಗದ ಬಲದಲ್ಲಿ ಬ್ರಹ್ಮನ ಸ್ಥಾನ, 
ಎಡದಲ್ಲಿ ನಾರಾಯಣನ ಸ್ಥಾನ, ಒಲ್ಲೆನಯ್ಯಾ , 
ಕೊರಳು ಗರಳದ ಸ್ಥಾನ, ಬಾಯಿ ಅಪ್ಪುವಿನ ಸ್ಥಾನ, 
ನಾಸಿಕ ವಾಯುವಿನ ಸ್ಥಾನ, ಕಣ್ಣಳು ಅಗ್ನಿಯ ಸ್ಥಾನ, 
ಜಡೆ ಗಂಗೆಯ ಸ್ಥಾನ, ನೊಸಲು ಚಂದ್ರನ ಸ್ಥಾನ, 
ಹಿಂದು ಸೂರ್ಯನ ಸ್ಥಾನ, ಚರಣಂಗಳು ಅಷ್ಟದಿಕ್ಷಾಲಕರ ಸ್ಥಾನ, 
ಗುಹ್ಯ ಕಾಮನ ಸ್ಥಾನ, 
ಹಸ್ತಂಗಳು ಕಪಾಲ ಖಟ್ವಾಂಗ ತ್ರಿಶೂಲ ಡಮರುಗ ಸ್ಥಾನ, 
ದೇಹ ರುಂಡಮಾಲೆಯ ಸ್ಥಾನ, ಕರ್ಣ ನಾಗೇಂದ್ರನ ಸ್ಥಾನ, 
ಇಂತೀ ಸ್ವಾನಂಗಳ ನಾನೊಲ್ಲೆನಯ್ಯಾ . 
ಹೃದಯಮಧ್ಯದ ಅಂತರಾಳದ 
ಏಕಪೀಠದ ಸಿಂಹಾಸನವ ತೆರಪ ಕೊಡು 
ಕೂಡಲಸಂಗಮದೇವಾ. || ೪ || 


೮೪೬ 
ನೀನೊಲಿದಡೆ ಒಲಿ, ಒಲಿಯದಿದ್ದಡೆ ಸಮವೇದಿಸಿಕೊಳ್ಳಯ್ಯಾ , 
ಲಿಂಗದ ಬೆಳಗನೊಳಕೊಂಡು ಸಮವೇದಿಸಿಕೊಳ್ಳಯಾ . 
ಕೂಡಲಸಂಗಮದೇವನಲ್ಲಿ ತದ್ಧಿತನಾದೆನಯ್ಯಾ , 


|| ೫ || 


೮೪೭ 
ಮಾಡುವರಿಲ್ಲ , ನೀ ಮಾಡದೆ ನಿಲ ಸಾಲೆ. 
ಬೇಡುವರಿಲ್ಲ , ನೀ ಬೇಡದೆ ನಿಲ ಸಾಲೆ. 
ಕೂಡುವರಿಲ್ಲ , ನೀ ಕೂಡದೆ ನಿಲ ಸಾಲೆ. 
ಕೂಡಲಸಂಗಮದೇವ 
ತಾನು ತಾನಾಗಿ ನೀ ನೋಡದೆ ನಿಲ ಸಾಲೆ. 


11೫OID 


೨೧೮ 


ಬಸವಣ್ಣನವರ ವಚನಗಳು 


೮೪೮ 


ಆಲಿಕಲ್ಲ ಹರಳಿನಂತೆ, ಅರಗಿನ ಪುತ್ಥಳಿಯಂತೆ 
ತನು ಕರಗಿ ನೆರೆವ ಸುಖವ ನಾನೇನೆಂಬೆ . 
ಕಡೆಗೋಡಿವರಿದುವೆನಗಯ್ಯಾ ನಯನದ ಸುಖಜಲಂಗಳು . 
ನಮ್ಮ ಕೂಡಲಸಂಗಮದೇವರ 
ಮುಟ್ಟಿ ನೆರೆವ ಸುಖವ ನಾನೇನೆಂಬೆ. 


11೫೨ll 


೮೪೯ 
ನಾಲಗೆ ತಾಗಿದ ರುಚಿಗೆ ಮನವೇ ಸಾಕ್ಷಿ , ಸಾಲದೆ ಅಯ್ಯಾ ? 
ಮಾಲೆಗಾರನ ಕೇಳಿ ನನೆಯರಳುವುದೆ ? 
ಆಗಮವನಿದಿರಿಂಗೆ ತೋರುವುದು ಆಚಾರವೆ ಅಯ್ಯಾ ? 
ನಮ್ಮ ಕೂಡಲಸಂಗನ ಕೂಡಿದ ಕೂಟದ ಕರುಳ ಕಲೆಯನಿದಿರಿಂಗೆ 
ತೋರುವುದು ಆಚಾರವೆ ಅಯ್ಯಾ ? 


11೫೩ || 


ಪ್ರಾಣಲಿಂಗಿಯ ಐಕ್ಯಸ್ಥಲ 


೮೫೦ 
ಎಲ್ಲರ ಗಂಡರ ಪರಿಯಂತಲ್ಲ ನೋಡವ್ವಾ . 
ನಮ್ಮ ನಲ್ಲಿ ಸುಳಿಯಲಿಲ್ಲ , ಸುಳಿದು ಸಿಂಗಾರವ ಮಾಡಲಿಲ್ಲ , 
ಕೂಡಲಸಂಗಮದೇವನು ತನ್ನೊಳಗೆ ಬೈಚಿಟ್ಟನಾಗಿ. 


11೫೪II 


೮೫೧. 
ಜ್ಞಾನದ ಗಮನವ ಸಹಜದ ಉದಯದಲ್ಲಿ ಏನೆಂದರಿಯೆನು. 
ಲಿಂಗದ ಬೆಳಗು ಒಳಕೊಂಡುದಾಗಿ ಏನೆಂದರಿಯೆನು. 
ಕೂಡಲಸಂಗಮದೇವನ ಧ್ಯಾನದಿಂದ ಏನೆಂದರಿಯೆನು. 


|| 


೫ || 


೮೫೨ 
ಕಾಯವೆಂಬ ಘಟಕ್ಕೆ ಚೈತನ್ಯವೆ ಸಯದಾನ, 
ಸಮತೆ ಎಂಬ ಜಲ ಕರಣಾದಿಗಳೆ ಶಪಣ. 


ಪ್ರಾಣಲಿಂಗಿಸ್ಥಲ , 


೨೧೯ 


ಜ್ಞಾನವೆಂಬ ಅಗ್ನಿಯನಿಕ್ಕಿ 
ಮತಿಯೆಂಬ ಸಟ್ಟುಕದಲ್ಲಿ ಘಟ್ಟಿಸಿ, ಪಾಕಕ್ಕೆ ತಂದು, 
ಭಾವದಲ್ಲಿ ಕುಳ್ಳಿರಿಸಿ ಪರಿಣಾಮದೋಗರವ ನೀಡಿದಡೆ 
ಕೂಡಲಸಂಗಮದೇವಂಗಾರೋಗಣೆಯಾಯಿತ್ತು . 


11೫೬ || 


೮೫೩ 
ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ , 
ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ , 
ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ , 
ಮನ ತುಂಬಿದ ಬಳಿಕ ನೆನೆಯಲಿಲ್ಲ , 
ಮಹಂತ ಕೂಡಲಸಂಗಮದೇವನ . 


11೫೭|| 


೮೫೪ 


ಅಡಿಗಡಿಗೆ ಸ್ಥಾನನಿಧಿ, ಅಡಿಗಡಿಗೆ ದಿವ್ಯಕ್ಷೇತ್ರ, 
ಅಡಿಗಡಿಗೆ ನಿಧಿಯು ನಿಧಾನ ನೋಡಾ ! 
ಆತನ ಇರಿವೆ ವಾರಣಾಸಿ , ಅವಿಮುಕ್ತಿ ಕ್ಷೇತ್ರ, 
ಕೂಡಲಸಂಗನ ಶರಣ ಸ್ವತಂತ್ರನಾಗಿ, 


11೫೮] 


ಶರಣಸ್ಥಲ 


ಶರಣಸ್ಥಲ 


೨೨೩ 


ಶರಣನ ಜ್ಞಾನಿಸ್ಥಲ 


೮೫೫ 


ಧನದಲ್ಲಿ ಶುಚಿ, ಪ್ರಾಣದಲ್ಲಿ ನಿರ್ಭಯ ; 
ಇದಾವಂಗಳವಡುವುದಯ್ಯಾ ? 
ನಿಧಾನ ತಪ್ಪಿ ಬಂದಡೆ ಒಲ್ಲೆನೆಂಬವರಿಲ್ಲ , 
ಪ್ರಮಾದವಶ ಬಂದಡೆ ಹುಸಿಯೆನೆಂಬವರಿಲ್ಲ . 
ನಿರಾಶೆ, ನಿರ್ಭಯ ಕೂಡಲಸಂಗಮದೇವಾ 
ನೀನೊಲಿದ ಶರಣಂಗಲ್ಲದಿಲ್ಲ . 


JOU 


೮೫೬ 


ಶರಣಸನ್ಮತವಪ್ಪ ನಿಜಗುಣಭರಿತನಪ್ಪಡೆ, 
ಸತ್ವ ರಜ ತಮ ಕ್ರೋಧ ಬಿಡದನ್ನಕ್ಕ ಅನುಭಾವವೆಲ್ಲಿಯದೊ ? 
ಆತ್ಮ ಸ್ತುತಿ ಪರನಿಂದೆಯ ಬಿಡದನ್ನಕ್ಕ , 
ಅರಿಷಡ್ವರ್ಗ ದಶವಾಯು ಬೆರೆಸಿಪ್ಪ 
ಕಳಂಕವಪ್ಪ ತನುವ ಬಿಡದನ್ನಕ್ಕ . 
ಸಂಸಾರ ಮಾದಲ್ಲದೆ 
ಶರಣಸಜ್ಜನಿಕೆ , ಸಮಯಾಚಾರ , ನಿಜವ್ರತವು 
ದುರಾಚಾರಿಗಳಿಗಳವಡದು. 
ನಮ್ಮ ಕೂಡಲಸಂಗನ ಶರಣರಿಗಲ್ಲದೆ. 


|| ೨|| 


೮೫೭ 


ಹಲಬರ ನುಂಗಿದ ಹಾವಿಂಗೆ ತಲೆ ಬಾಲವಿಲ್ಲ ನೋಡಾ; 
ಕೊಲುವುದು ಜಗವೆಲ್ಲವ, ತನಗೆ ಬೇರೆ ಪ್ರಳಯವಿಲ್ಲ . 
ನಾಕಡಿಯನೈದೂದು, ಲೋಕದ ಕಡೆಯನೆ ಕಾದುದು, 
ಸೂಕ್ಷ್ಮ ಪಥದಲ್ಲಿ ನಡೆವುದು , ತನಗೆ ಬೇರೆ ಒಡಲಿಲ್ಲ . 
ಅಹಮೆಂಬ ಗಾರುಡಿಗನ ನುಂಗಿತ್ತು 
ಕೂಡಲಸಂಗನ ಶರಣರಲದುಳಿದವರ . 


|| ೩ || 


೨೨೪ 


ಬಸವಣ್ಣನವರ ವಚನಗಳು 


೮೫೮ 


ಆದಿತ್ಯ ಸೋಮರು ಆಗಿ ಹೋಗುತ್ತ ಇದ್ದಾರು. 
ಬ್ರಹ್ಮ ಪ್ರಳಯಕ್ಕೊಳಗಾದ, ಹರಿಯ ಸಿಂಹಾಸನವಡಗಿತ್ತು . 
ಆತೋ ನಾಸ್ತಿ , ಇತೋ ನಾಸ್ತಿ . 
ರೋಮಜರೆಂಬವರು ಸಿಟ್ಟುಗುಟ್ಟಿ ತರುಮರನಡಿಯಲ್ಲಿದ್ದರು. 
ಮಾರ್ಕಂಡೇಯಮಹಾಮುನಿ ಸ್ವಚ್ಛಾಮರಣಿ ಎನಿಸಿಕೊಂಡನಲ್ಲದೆ 
ಲಿಂಗದ ನಿಜವನರಿಯನು. 
ಇದು ಕಾರಣ ಕೂಡಲಸಂಗಮದೇವಾ, 
ನೀವು ಮಾಡಿದ ಬಯಲು ಭಕ್ಷಿಸಿತ್ತು , ಅನಂತ ಹಿರಿಯರನು. 


III) 


೮೫೯ 
ಆದಿಯಲ್ಲಿ ಶಿವಬೀಜವಲ್ಲದವರಿಗೆ ವೇದ್ಯವಾಗದು ಶಿವಜ್ಞಾನ, ಶಿವಭಕ್ತಿ , 
ಲಿಂಗಸ್ಥಲವಳವಡದು, ಜಂಗಮಸ್ಥಲವಳವಡದು, 
ಪಾದೋದಕ ಪ್ರಸಾದಸ್ಸಲವಳವಡದು . 
ನರಕದಲ್ಲಿ ಬೀಳುವ ಕರ್ಮಿಗಳಿಗೆ. 
ಕೂಡಲಸಂಗನ ಶರಣರ ಅನುಭಾವ ನೆಲೆಗೊಳ್ಳದು. 

11೫11 


೮೬೦ 


ಮರುಳ ಕಂಡ ಕನಸಿನ ಪರಿಯಂತೆ ಶಿವಾಚಾರ , 
ಕರಿಯು ಕನ್ನಡಿಯೊಳಗಡಗಿದಂತಯ್ಯಾ ! 
ಗುಣಿ ಅವಗುಣಿಯೊಡನಾಡಿದಡೆ 
ಅದೆ ಆತನ ಕರ್ಮದ ಫಲ ನೋಡಾ! 
ಕೂಡಲಸಂಗನ ಶರಣರ ಅನುಭಾವ 
ಭವದುಃಖಿಗಳಿಗೆ ವೇದ್ಯವಾಗದಯ್ಯಾ . 


|| ೬ || 


ಉಂಬ ಬಟ್ಟಲು ಬೇರೆ ಕಂಚಲ್ಲ , ನೋಡುವ ದರ್ಪಣ ಬೇರೆ ಕಂಚಲ್ಲ , 
ಭಾಂಡ ಒಂದೆ ಭಾಜನ ಒಂದೆ, ಬೆಳಗೆ ಕನ್ನಡಿಯೆನಿಸಿತ್ತಯ್ಯಾ . 
ಅರಿದಡೆ ಶರಣ , ಮರೆದಡೆ ಮಾನವ, 
ಮರೆಯದೆ ಪೂಜಿಸು ಕೊಡಲಸಂಗನ. 

|| ೭|| 


ಶರಣಸ್ಥಲ 


೨೨೫ 


೮೬೨ 


ಕೆರೆ ಹಳ್ಳ ಬಾವಿಗಳು ಮೈದೆಗೆದಡೆ 
ಗುಳ್ಳೆ ಗೊರಜೆ ಚಿಪ್ಪು ಕಾಣಬಹುದು. 
ವಾರುಧಿ ಮೈದೆಗೆದಡೆ 
ರತ್ನ ಮುತ್ತುಗಳ ಕಾಣಬಹುದು. 
ಕೂಡಲಸಂಗನ ಶರಣರು ಮನದೆರೆದು ಮಾತನಾಡಿದಡೆ 
ಲಿಂಗವ ಕಾಣಬಹುದು. 


11೮ || 


- ೮೬೩ 
ಪುಣ್ಯಪಾಪವೆಂಬ ಉಭಯಕರ್ಮವನಾರು ಬಲ್ಲರಯ್ಯಾ ? 
ಇವನಾರುಂಬರು ? 
ಕಾಯ ತಾನುಂಬಡೆ ಕಾಯ ತಾ ಮಣ್ಣು , 
ಜೀವ ತಾನುಂಬಡೆ ಜೀವ ತಾ ಬಯಲು, 
ಈ ಉಭಯನಿರ್ಣಯವ ಕೂಡಲಸಂಗಮದೇವಾ, 
ನಿಮ್ಮ ಶರಣ ಬಲ್ಲ . 


ನಾರುಳಿಯ ಹಣಿದವನಾರಾದಡೆಯೂ ಆಡರೆ ? 
ನಾರುಳಿದಡೆ ಮುಂದೆ ಅಂಕುರಿತ ಫಲ ತಪ್ಪದು. 
ಮಾಡುವನ್ನಕ್ಕ ಫಲದಾಯಕ ! 
ಮಾಟವರತು ನಿಮ್ಮಲ್ಲಿ ಸಯವಾದಡೆ 
ಆತನೆ ಅಚ್ಚ ಶರಣ್ಣನಯ್ಯಾ , ಕೂಡಲಸಂಗಮದೇವಾ. 


II೧III 


೮೬೫ 
ಭಕ್ತನ ಮಠವೆಂದು ಜಂಗಮ ನಡೆದು ಬಂದಲ್ಲಿ , 
ಆ ಭಕ್ತನು ಕಾಣುತ್ತ , ಆಸನ ತ್ಯಜತೆಯ ಮಾಡುತ್ತ , 
ಕೊಂಕು , ಕೈಮುಗಿದು ನಿಂದಿರ್ದು, ಬಾಗಿ ಬಳುಕುತ್ತ , 
“ ಬಿಜಯಂ ಮಾಡಿ, ದೇವಾ' ಎಂದು ಕರೆದು, ಕುಳ್ಳಿರಿಸಿ, 
ಪಾದಾರ್ಚನೆಯಂ ಮಾಡಿ , ಪಾದೋದಕಮಂ ಕೊಂಡು, 
ವಿಭೂತಿ- ವೀಳೆಯಮಂ ಕೊಟ್ಟು, 
ಕಂಗಳು ತುಂಬಿ ನಿರೀಕ್ಷಿಸಿ, ಪ್ರೋತ್ರ ತುಂಬಿ ಹಾರೈಸಿ, 


೨೨೬ 


ಬಸವಣ್ಣನವರ ವಚನಗಳು 


ಬಾಯಿ ತುಂಬಿ ಮಾತಾಡಿ, ' ಏಗೂದು ? ಏ ಬೆಸನೆಂದು 
ತನು ಕರಗಿ ಮನ ಕರಗಿ ನೋಡಿ, ಮಾಡುವುದು ಭಕ್ತಿಸ್ಥಲ. 
ಬಡವನಾಗಲಿ, ಬಲ್ಲಿದನಾಗಲಿ, ಇನಿತು ಮುಖ್ಯವಾಗಿ 
ಮಾಡಿಸಿಕೊಂಬುದು ಜಂಗಮಸ್ಥಲ. 
ಈ ಎರಡೊಂದಾದ ಘನವನಂತಿಂತೆಂದುಪಮಿಸಬಾರದಂತಿರಲಿ ! 
ಇನಿತಲ್ಲದೆ ಮಾಡಿದ ಮಾಟ ಭಕ್ತಿಸ್ಥಲಕ್ಕೆ ಸಲ್ಲದು, 
ಫಲದಾಯಕ( ವೈ ] ಸೆ ! 
ಇನಿತಲ್ಲದೆ ಮಾಡಿಸಿಕೊಂಬುದು ಜಂಗಮಸ್ಥಲಕ್ಕೆ ಸಲ್ಲದು, 
ಉಪಜೀವಿತ[ ವೈ ] ಸೆ. 
ಈ ಎರಡಕ್ಕೆಯೂ ಭವ ಹಿಂಗದು, ಕಾಣಾ, 
ಕೂಡಲಸಂಗಮದೇವಾ. 


JIOON 


೮೬೬ 


ಲಿಂಗನಿಷ್ಠೆ ಪೂಜೆಯಲ್ಲಿ ಬೀಯವಾಯಿತ್ತು , 
[ ಜಂಗಮನಿಷ್ಠೆ ತ್ಯಾಗದಲ್ಲಿ ಬೀಯವಾಯಿತ್ತು , 
ಪ್ರಸಾದನಿಷ್ಠೆ ಬೆರಕೆಯಲ್ಲಿ ಬೀಯವಾಗಿತ್ತು . 
ಒಂದೊಂದರ ನಿಷ್ಠೆ ಅಂದಂದಿಗೆ ಬೀಯವಾಗಿತ್ತು , 
ಕೂಡಲಸಂಗಮದೇವನ ಭಕ್ತಿ ತ್ರಿಜಗವನಾಳಿಗೊಂಡಿತ್ತು . 


|| ೧೨|| 


೮೬೭ 
ತೆರನನರಿವುದು ಅಪೂರ್ವ, ಅರಿದು ಮರೆವುದು ಅಪೂರ್ವ, 
ಕೂಡೆ ಶರಣೆಂಬುದು ಅಪೂರ್ವ. 
ಕೂಡಲಸಂಗಮದೇವನ ಭಕ್ತಿ ಅಭಿಮಾನಿಯ ಜವ್ವನದಂತೆ. 


|| ೧೩ | | 


೮೬೮ 


ಐದು ಮಾನವ ಕುಟ್ಟಿ ಒಂದು ಮಾನವ ಮಾಡು, ಕಂಡಾ ಮದವಳಿಗೆ ! 
ಇದು ನಮ್ಮ ಬಾಳುವೆ, ಮದವಳಿಗೆ ! 
ಇದು ನಮ್ಮ ವಿಸ್ಕಾರ, ಮದವಳಿಗೆ ! 
ಮದವಳಿದು ನಿಜವುಳಿದ ಬಳಿಕ ಅದು ಸತ್ಯ ಕಾಣಾ, 
ಕೂಡಲಸಂಗಮದೇವಾ. 

|| ೧೪|| 


ಶರಣಸ್ಥಲ 


೨೨೭ 


೮೬೯ 
ಕುಲಮದವಳಿಯದನ್ನಕ್ಕ ಶರಣನಾಗಲೇಕೆ ? 
ವಿಧಿವಶ ಬಿಡದನ್ನಕ್ಕ ಭಕ್ತನಾಗಲೇಕೆ ? 
ಹಮ್ಮಿನ ಸೊಪ್ಪಿನ ಸಂಬಂಧ ಬಿಟ್ಟು 
ಕಿಂಕಿಲ ಕಿಂಕಿಲ ಕಿಂಕಿಲನಾಗಿರಬೇಕು. 
ಹೆಪ್ಪನೆರೆದ ಹಾಲು ಕೆಟ್ಟು ತುಪ್ಪವಪ್ಪಂತೆ ಇಪ್ಪರು 
ಕೂಡಲಸಂಗಮದೇವಾ ನಿಮ್ಮ ಶರಣರು . 


|| ೧೫|| 


೮೭೦ 


ಮಣ್ಣ ಮಡಕೆ ಮಣ್ಣಾಗದು ಕ್ರೀಯಳಿದು , 
ಬೆಣ್ಣೆ ಕರಗಿ ತುಪ್ಪವಾಗಿ ಮರಳಿ ಬೆಣ್ಣೆಯಾಗದು ಕ್ರೀಯಳಿದು, 
ಹೊನ್ನ ಕಬ್ಬುನವಾಗದು ಕ್ರೀಯಳಿದು , 
ಮುತ್ತು ನೀರಲ್ಲಿ ಹುಟ್ಟಿ ಮತ್ತೆ ನೀರಾಗದು ಕ್ರೀಯಳಿದು, 
ಕೂಡಲಸಂಗನ ಶರಣನಾಗಿ 
ಮರಳಿ ಮಾನವನಾಗ ಕ್ರೀಯಳಿದು. 


II೧೬ || 


೮೭೧ 
ಪೂರ್ವಜನ್ಮನಿವೃತ್ತಿಯಾಗಿ ಗುರುಕರುಣವಿಡಿದಂಗೆ 
ಬಂಧನವೆಲ್ಲಿಯದೊ ? 
ಭವಬಂಧನವೆಲ್ಲಿಯದೊ ? 
ಸಂಕಲ್ಪ - ವಿಕಲ್ಪವೆಂಬ ಸಂದೇಹ ಕಳೆದುಳಿದಂಗೆ 
ಕೂಡಲಸಂಗಮದೇವರ ತ್ರಿಸಂಧ್ಯಾಕಾಲದಲ್ಲಿ ಮಾಣದೆ ನೆನೆವಂಗೆ ! - || ೧೭|| 


೮೭೨ 


ಲಗ್ನವೆಲ್ಲಿಯದೊ , ವಿಘ್ನ ವೆಲ್ಲಿಯದೊ , ಸಂಗಯ್ಯಾ ? 
ದೋಷವೆಲ್ಲಿಯದೋ , ದುರಿತವೆಲ್ಲಿಯದೊ , ಸಂಗಯ್ಯಾ ? 
ನಿಮ್ಮ ನೆನೆವಂಗೆ ಭವಕರ್ಮವೆಲ್ಲಿಯದೊ 
ಕೂಡಲಸಂಗಯ್ಯಾ ? 


II೧೮II 


೨೨೮ 


ಬಸವಣ್ಣನವರ ವಚನಗಳು 


ಶರಣನ ಶರಣಸ್ಥಲ 


೮೭೩ 


ಶರಣ ನಿದ್ರೆಗೈದಡೆ ಜಪ ಕಾಣಿರೊ , 
ಶರಣನೆದ್ದು ಕುಳಿತಡೆ ಶಿವರಾತ್ರಿ ಕಾಣಿರೊ , 
ಶರಣ ನಡೆದುದೆ ಪಾವನ ಕಾಣಿರೊ , 
ಶರಣ ನುಡಿದುದೆ ಶಿವತತ್ವ ಕಾಣಿರೊ , 
ಕೂಡಲಸಂಗನ ಶರಣನ | 
ಕಾಯವೆ ಕೈಲಾಸ ಕಾಣಿರೊ . 


|| ೧೯ || 


೮೭೪ 


ಉಪಮಿಸಬಾರದ ಉಪಮಾತೀತರು, 
ಕಾಲಕರ್ಮರಹಿತರು , ಭವವಿರಹಿತರು , 
ಕೂಡಲಸಂಗಮದೇವಾ, ನಿಮ್ಮ ಶರಣರು . 


|| ೨೦|| 


೮೭೫ 
ಭವಕ್ಕೆ ಹುಟ್ಟುವನಲ್ಲ , ಸಂದೇಹ ಸೂತಕಿಯಲ್ಲ , 
ಆಕಾರ ನಿರಾಕಾರನಲ್ಲ ನೋಡಯ್ಯಾ , 
ಕಾಯವಂಚಕನಲ್ಲ , ಜೀವವಂಚಕನಲ್ಲ , 
ಶಂಕೆಯಿಲ್ಲದ ಮಹಾಮಹಿಮ ನೋಡಯ್ಯಾ , 
ಕೂಡಲಸಂಗನ ಶರಣನುಪಮಾತೀತ, ನೋಡಯ್ಯಾ , 


|| ೨೧|| 


೮೭೬ 
- ಬ್ರಹ್ಮಂಗೆ ವಾಕ್ಸರುಷ, ವಿಷ್ಣುವಿಂಗೆ ನಯನಪರುಷ, 
ರುದ್ರಂಗೆ ಹಸ್ತಪರುಷ, 
ನಮ್ಮ ಕೂಡಲಸಂಗನ ಶರಣಂಗೆ ಪಾದವೇ ಪರುಷ ! 


|| ೨೨|| 


೮೭೭ 
ಸಮುದ್ರ, ಘನವೆಂಬೆನೆ ? ಧರೆಯ ಮೇಲಡಗಿತು 
ಧರೆ ಘನವೆಂಬೆನೆ ? ನಾಗೇಂದ್ರನ ಫಣಾಮಣಿಯ ಮೇಲಡಗಿತ್ತು , 


. 


ಶರಣಸ್ಥಲ 


೨೨೯ 


ನಾಗೇಂದ್ರನ ಘನವೆಂಬೆನೆ ? ಪಾರ್ವತಿಯ ಕಿರುಕುಣಿಕೆಯ ಮುದ್ರಿಕೆಯಾಯಿತ್ತು . 
ಅಂತಹ ಪಾರ್ವತಿ ಘನವೆಂಬೆನೆ ? ಪರಮೇಶ್ವರನ ಅರ್ಧಾಂಗಿಯಾದಳು , 
ಅಂತಹ ಪರಮೇಶ್ವರ ಘನವೆಂಬೆನೆ ? ನಮ್ಮ ಕೂಡಲಸಂಗನ ಶರಣರ 
ಮನದ ಕೊನೆಯ ಮೊನೆಯ ಮೇಲಡಗಿದನು.' 

|| ೨೩ || 


೮೨೮ 


ಆಚಾರಲಿಂಗವಿಡಿದು ಅನುಭಾವಲಿಂಗಸಿದ್ದಿ , 
ಅನುಭಾವಲಿಂಗವಿಡಿದು ಮಾರ್ಗಕೀಲಿಂಗಸಿದ್ದಿ , 
ಮಾರ್ಗಕೀಲಿಂಗವಿಡಿದು ಮೀರಿದಲಿಂಗಸಿದ್ದಿ , 
ಮೀರಿದ ಸ್ತ್ರೀಲಿಂಗವಿಡಿದು ಕ್ರಿಯಾನಿಷ್ಟ ಲಿಂಗಸಿದ್ದಿ , 
ಇದು ಕಾರಣ, ಕೂಡಲಸಂಗಮದೇವಾ ಲಿಂಗವಿಡಿದು ಲಿಂಗಸಿದ್ದಿ , 


|| ೨೪|| 


೮೭೯ 
ನೆಲನೊಂದೆ: ಹೊಲಗೇರಿ ಶಿವಾಲಯಕ್ಕೆ , 
ಜಲವೊಂದೆ: ಶೌಚಾಚಮನಕ್ಕೆ , 
ಕುಲವೊಂದೆ: ತನ್ನ ತಾನರಿದವಂಗೆ , 
ಫಲವೊಂದೆ: ಷಡುದರುಶನ ಮುಕ್ತಿಗೆ, 
ನಿಲವೊಂದೆ: ಕೂಡಲಸಂಗಮದೇವಾ, ನಿಮ್ಮನರಿದವಂಗೆ. 


|| ೨೫ 


ಶರಣನ ಭಕ್ತಸ್ಥಲ 


೮೮೦ 
ಮಧ್ಯಪಿಂಡಂಗಳೆಲ್ಲವೂ ಶಿವನಿದ್ದೆಡೆಯನರಿಯವು. 
ಪೂರ್ವಪಿಂಡಂಗಳೆಲ್ಲವೂ ಶಿವನಾದ್ಯಂತವನರಿಯವು, 
ಕಾಲಪಿಂಡಗಳೆಲ್ಲವೂ ಶಿವನ ನಿಲುಕಡೆಯನರಿಯದೆ 
ಕಾಲಚಕ್ರದೊಳಗಾದವೆಲ್ಲವು. 
ಸಂಶಯಪಿಂಡಂಗಳೆಲ್ಲವ ಮರೆದು 
ನಿಮ್ಮ ಶರಣರ ಸೇವೆಯಲ್ಲಿರಿಸಯ್ಯಾ , ಕೂಡಲಸಂಗಮದೇವಾ. 


|| ೨೬ || 


೨೩೦ 


ಬಸವಣ್ಣನವರ ವಚನಗಳು 


ಪರಮತತ್ವದ ನಿಜಸಂಯುಕ್ತರ, 
ಆನು ನೀನೆಂಬ ಶಬ್ದ ಸುಖಿಗಳ ತೋರಾ ಎನಗೆ. 
ಮಹಾನುಭಾವರ ತೋರಾ ಎನಗೆ . 
ಲಿಂಗೈಕ್ಯರ, ಲಿಂಗಸುಖಿಗಳ , ಲಿಂಗಗೂಡಾಗಿಪ್ಪರ. 
ಲಿಂಗಾಭಿಮಾನಿಗಳ ತೋರಾ ಎನಗೆ. 
ಅಹೋರಾತ್ರಿ ನಿಮ್ಮ ಶರಣರ ಸೇವೆಯಲ್ಲಿರಿಸು 
ಕೂಡಲಸಂಗಮದೇವಾ. 


|| ೨೭|| 


೮೮೨ 
- ಅಯ್ಯಾ , ಸಜ್ಜನ ಸದ್ಯಾವರ ಸಂಗದಿಂದ 
ಮಹಾನುಭಾವರ ಕಾಣಬಹುದಾ . 
ಮಹಾನುಭಾವರ ಸಂಗದಿಂದ 
ಶ್ರೀಗುರುವನರಿಯಬಹುದು, 
ಲಿಂಗವನರಿಯಬಹುದು , ಜಂಗಮವನರಿಯಬಹುದು, 
ಪ್ರಸಾದವನರಿಯಬಹುದು, ತನ್ನ ತಾನರಿಯಬಹುದು. 
ಇದು ಕಾರಣ ಸದ್ಭಕ್ತರ ಸಂಗವನೆ ಕರುಣಿಸು 
ಕೂಡಲಸಂಗಮದೇವಾ, ನಿಮ್ಮ ಧರ್ಮ. 


|| ೨೮|| 


೮೮೩ 


ಮರಮರ ಮಥನದಿಂದ ಅಗ್ನಿ ಹುಟ್ಟಿ 
ಆ ಮರನೆಲ್ಲವ ಸುಡದಿಪ್ಪುದೆ ? 
ಮಹಾನುಭಾವರ ಸಂಗದಿಂದ ಜ್ಞಾನಾಗ್ನಿ ಹುಟ್ಟಿ 
ಎನ್ನ ತನುಗುಣವೆಲ್ಲವ ಸುಡದಿಪ್ಪುದೆ ? 
ಇದು ಕಾರಣ, ಮಹಾನುಭಾವರ ತೋರಿಸು 
ಕೂಡಲಸಂಗಮದೇವಾ. 


|| ೨೯ || 


ලදese 


ಅರಿದುದ ಅರಿಯಲೊಲ್ಲದು, ಅದೆಂತಯ್ಯಾ ? 
ಮರೆದುದ ಮರೆಯಲೊಲ್ಲದು, ಅದೆಂತಯಾ ? 


ಶರಣಸ್ಥಲ 


೨೩೧ 


ಅರಿದು ಮರೆದ ಮನವ 
ಕೂಡಲಸಂಗಯ್ಯ ಬಲ್ಲ . 


lâOIL 


ಮೀಸಲು ಬೀಸರವಾಗದ ಪರಿಯ ನೋಡಾ: 
ಕಾಲು ತಾಗಿದ ಅಗ್ನವಣಿ, ಕೈಮುಟ್ಟಿದ ಅರ್ಪಿತ, 
ಮನಮುಟ್ಟಿದ ಆರೋಗಣೆಯನೆಂತು ಘನವೆಂಬೆನಯ್ಯಾ ? 
ಬಂದ ಪರಿಯಲಿ ಪರಿಣಾಮಿಸಿ, ನಿಂದ ಪರಿಯಲಿ ನಿಜಮಾಡಿ , 
ಆನೆಂದ ಪರಿಯಲಿ ಕೈಕೊ ಕೂಡಲಸಂಗಮದೇವಾ. 


11೩1 


ජර් 


ಹಾಲೆಂಜಲು ಪೆ[ ಯ್ಯ ] ನ , ಉದಕವೆಂಜಲು ಮತ್ಮದ, 
ಪುಷ್ಪವೆಂಜಲು ತುಂಬಿಯ , 
ಎಂತು ಪೂಜಿಸುವೆ ಶಿವಶಿವಾ, ಎಂತು ಪೂಜಿಸುವೆ ? 
ಈ ಎಂಜಲನತಿಗಳೆವಡೆ ಎನ್ನಳವಲ್ಲ . 
ಬಂದುದ ಕೈಕೊ ಕೂಡಲಸಂಗಮದೇವಾ. 


||೩೨|| 


ಶುದ್ದವಾಯಿತ್ತೆಂಬೆನೆ ? ಸುಯಿಧಾನಿ ನಾನಲ್ಲ , 
ಅನುವಾಯಿತ್ತೆಂಬೆನೆ ? ಅವಧಾನಿ ನಾನಲ್ಲ , 
ಸುಯಿಧಾನ ಅವಧಾನ ಅರ್ಪಿತವ ನಾನರಿಯೆ . 
ಇದ್ದ ಪರಿಯಲಿ ನೀಡಿದಡೆ, ಬಂದ ಪರಿಯಲಿ ಕೈಕೋ 
ಕೂಡಲಸಂಗಮದೇವಾ. 


|| ೩೩ || 


ಪಾದಾರ್ಚನೆಯ ಮಾಡುವೆನಯಾ ಪಾದೋದಕದ ಹಂಗಿಗೆ. 
ಶರಣಾರ್ಥಿಯೆಂಬೆನಯಾ ಒಕ್ಕುದ ಕೊಂಬ ಹಂಗಿಗೆ. 
ಎಡೆಯಾಟ ಕಡಬಡ್ಡಿಯ ಕೊಟ್ಟು ಕೆಟ್ಟಿತ್ತು ನೋಡಾ, ಭಕ್ತಿ , 
ಕೂಡಲಸಂಗನ ಶರಣರ ನಿಲವನರಿಯದೆ, 
ಮುಖ್ಯಿಗೆ ಮುಯ್ಯಾಗಿ ಕೆಟ್ಟಿತ್ತಯ್ಯಾ ಎನ್ನ ಭಕ್ತಿ , 


|| ೩೪|| 


೨೩೨ 


ಬಸವಣ್ಣನವರ ವಚನಗಳು 


೮೮೯ 


' ಯಸ್ಯ ಕ್ರಿಯಾ ತಸ್ಯ ಭವತಿ ' ಎಂದು ಕಟ್ಟಾಚಾರದಲು ಇದ್ದು , 
ನಾನು ಅನುಸರಿಸಿಕೊಂಡು ನಡೆವನ್ನಕ್ಕ ಕರ್ಮಕಾಂಡಿಯಲ್ಲ . 
ಉತ್ಪ - ಸ್ಥಿತಿ-ಭೋಗ- ಭುಕ್ತಿ ಕಾಯವುಳ್ಳನ್ನಕ್ಕ ಭಕ್ತಿಕಾಂಡಿಯಲ್ಲ , 
ಪರವು ಸಾಧ್ಯವಾಯಿತ್ತೆಂದು ಕ್ರೀಯೆಲ್ಲವ ಮೀರಿ ನಡೆವೆನು. 
ಪರತತ್ವವನರಿದೆಹೆನೆಂಬನ್ನಕ್ಕ ಜ್ಞಾನಕಾಂಡಿಯಲ್ಲ . 
ಇನ್ನು ಕರ್ಮಕಾಂಡ, ಭಕ್ತಿಕಾಂಡ, ಜ್ಞಾನಕಾಂಡ 
ಈ ತ್ರಿವಿಧದಲ್ಲಿ ವಂಚಕನಾದಡೆ 
ಈಸು ವಿಧದೊಳಗೆ ಅಂಗವಿಲ್ಲ , 
ಮೇಲೆ ಸತ್ಪುರುಷರ ಸಂಗವಿಲ್ಲ , 
ಯುಕ್ತಿಯಿಲ್ಲ , ಭಕ್ತಿಯೆಂತಹುದಯ್ಯಾ ? 
ಬಲ್ಲವರ ಬೆಸಗೊಂಡಡೆ ಎನ್ನ ಬಿಟ್ಟು ಕೆಟ್ಟಿಹುದೆಂದು 
ಮೆಲ್ಲನೆ ಪ್ರಸಂಗದಿಂದ ತಿಳಿದು ನೋಡುವೆ. 
ಕೂಡಲಸಂಗಮದೇವಾ, 
ಎನ್ನ ಗುಣವ ನೋಡದೆ 
ಶಿವರಾತ್ರಿಯ ಸಂಕಣ್ಣಗಳಿಗೆ ಕರುಣಿಸಿದಂತೆ 
ಎನಗೆ ಕೃಪೆಮಾಡಯ್ಯಾ . 


||೩೫|| 


೮೯೦ 
ಕಳಾಬಿಂದು ವಟಾಮುಖಿಯೆಂಬ ಹೆಂಗೂಸಿನ ಕೈಯಲು 
ಜಲಾಕಾರವೆಂಬ ಗಡಿಗೆಯಿದ್ದಿತ್ತು . 
ಆ ಗಡಿಗೆಯಲ್ಲಿ ಚೆನ್ನಬಸವಣ್ಣ ನೀರ ತಂದ. 
ಮಡಿವಾಳಯ್ಯ ಸಯದಾನವ ತಂದ, 
ಇದರ ಒಲೆಯಡಿಯನುರುಹಿ ಕೊಡಾ ಪ್ರಭುವೆ 
ಕೂಡಲಸಂಗಮದೇವಾ. 


11೩೬|| 


೮೯೧. 


ದಿಟವ ಮಾಡಿ ಪೂಜಿಸಿದಡೆ ಸಟೆಯ ಮಾಡಿ ಕಳೆವೆ. 
ಸಟೆಯ ಮಾಡಿ ಪೂಜಿಸಿದಡೆ ದಿಟವ ಮಾಡಿ ಕಳೆವೆ . 
ಎನೆಂದೆ ? ಎಂತೆಂಬೆ ? 


ಶರಣಸ್ಥಲ 


೨೩೩ 


ಸುಖಕ್ಕೆ ತುಂಬಿದ ದೀವಿಗೆ ಮನೆಯೆಲ್ಲವ ಸುಟ್ಟಂತೆ, 
ಆನು ಮಾಡಿದ ಭಕ್ತಿ ಎನಗಿಂತಾಯಿತ್ತು , ಕೂಡಲಸಂಗಮದೇವಾ, 


11೩೭|| 


೮೯೨ 
ಎಂಬತ್ತೆಂಟು ಪವಾಡವ ಮೆರೆದು 
ಹಗರಣದ ಚೋಹದಂತಾಯಿತೆನ್ನ ಭಕ್ತಿ , 
ತನುವಿನೊಳಗೆ ಮನ ಸಿಲುಕದೆ 
ಮನದೊಳಗೆ ತನು ಸಿಲುಕದೆ 
ತನು ಅಲ್ಲಮನಲ್ಲಿ ಸಿಲುಕಿತ್ತು , 
ಮನ ಚೆನ್ನಬಸವಣ್ಣನಲ್ಲಿ ಸಿಲುಕಿತ್ತು . 
ನಾನೇತರಲ್ಲಿ ನೆನೆವೆನಯ್ಯಾ , ಕೂಡಲಸಂಗಮದೇವಾ ? 


11೩೮|| 


೮೯೩ 
ಭಕ್ತನೆನಿಸುವೆನಯ್ಯಾ ಮೆಲ್ಲ ಮೆಲ್ಲನೆ, 
ಯುಕ್ತನೆನಿಸುವೆನಯ್ಯಾ ಮೆಲ್ಲ ಮೆಲ್ಲನೆ, 
ಸಾರಿ ಶರಣನೆನಿಸುವೆನಯ್ಯಾ ಮೆಲ್ಲ ಮೆಲ್ಲನೆ, 
ಎಡಹುಗುಳಿಗಳ ದಾಂಟಿ ಬರಬರ ಲಿಂಗೈಕ್ಯನೆನಿಸುವೆನಯ್ಯಾ , 
ಕೂಡಲಸಂಗಮದೇವಾ, ನಿಮ್ಮಿಂದಧಿಕನೆನಿಸುವೆನಯ್ಯಾ , 


11೩೯ || 


೮೯೪ 
“ ಬಸವ ಬಸ್ಯೆ , ಮರ್ತ್ಯಲೋಕದೊಳಗೆ ಭಕ್ತರುಂಟೆ ? ಹೇಳಯ್ಯಾ ” 
“ ಮತ್ತಾರೂ ಇಲ್ಲಯ್ಯಾ, ಮತ್ತಾರೂ ಇಲ್ಲಯ್ಯಾ , ಮತ್ತಾರೂ ಇಲ್ಲಯ್ಯಾ. 
ನಾನೊಬ್ಬನೆ ಭಕ್ತನು, 
ಮರ್ತ್ಯಲೋಕದೊಳಗಣ ಭಕ್ತರೆಲ್ಲರೂ ಜಂಗಮ , 
ಲಿಂಗ ನೀನೇ ಅಯ್ಯಾ ” ಕೂಡಲಸಂಗಮದೇವಾ. 

೪OIL 


ಶರಣನ ಮಾಹೇಶ್ವರಸ್ಥಲ 

೮೯೫ 
ಪರಮಪ್ರಭುವೇ , ನೀ ಮುನಿದೆನ್ನ ಮರ್ತ್ಯಲೋಕದೊಳಗಿರಿಸಿದಡೆ 
ಆನು ಸೈರಿಸಿದೆನಯ್ಯಾ , 


೨೩೪ 


ಬಸವಣ್ಣನವರ ವಚನಗಳು 


ಕುಲಮದ ಛಲಮದವಿದೇನಯ್ಯಾ ? ದರುಶನಭ್ರಾಂತಿಯಿದೇನಯ್ಯಾ ? 
ಕ್ರಿಯಾಕರ್ಮಸೂತಕವಿದೇನಯ್ಯಾ ? 
ಯದ್ಯಪಿ ಸ್ಯಾತ್ ತ್ರಿಕಾಲಜ್ಞಃ ತ್ರೈಲೋಕ್ಯಾಕರ್ಷಣಕ್ಷಮಃ| 
ತಥಾಪಿ ಲೌಕಿಕಾಚಾರಂ ಮನಸಾಪಿ ನ ಲಂಘಯೇತ್ || 
ಇಂತೆಂಬುದ ಮೀರಿದೆನಾಗಿ , ಲಿಂಗಯ್ಯಾ ನಿಮ್ಮ ನಂಬಿದೆನಯ್ಯಾ , 
ಇನ್ನು ಕಲಿಯುಗದಲ್ಲಿ ಬಳಸಿದಡೆ 
ಕೂಡಲಸಂಗಮದೇವಾ, ನಿಮ್ಮ ರಾಣಿವಾಸದಾಣೆ, 


೪೧ | 


೮೯೬ 
ತನುಮನಧನವೆಂಬ ಕನ್ನಡ ನೋಡಯ್ಯಾ , 
ಎನ್ನ ದೂ ಅಲ್ಲ , ನಿನ್ನದೂ ಅಲ್ಲ , ಬರಿಯ ಭ್ರಮೆಯ ಮಾತು. 
ಆ ಭ್ರಮೆಗೊಳಗಾಗೆ, ನಿಮ್ಮ ಶ್ರೀಚರಣವ ಬಿಡೆ, 
ಕೂಡಲಸಂಗಮದೇವಾ. 


|| ೪೨|| 


೮೯೭ 
ಭಕ್ತ , ಮಾಹೇಶ್ವರ, ಪ್ರಸಾದಿ , ಪ್ರಾಣಲಿಂಗಿ, ಶರಣನೈಕ್ಯನು 
ಮೆಲ್ಲ ಮೆಲ್ಲನೆ ಆದೆಹೆನೆಂಬನ್ನ ಬರ ನಾನು ವಜ್ರದೇಹಿಯೆ ? 
ನಾನೇನು ಅಮೃತವ ಸೇವಿಸಿದೆನೆ ? 
ಆನು ಮರುಜವಣಿಯ ಕೊಂಡೆನೆ ? 
ನುಡಿದ ನುಡಿಯೊಳಗೆ ಷಡುಸ್ಥಲ ಬಂದು 
ಎನ್ನ ಮನವನಿಂಬುಗೊಳ ದಿದ ಡೆ , 
ಸುಡುವೆನೀ ತನುವ ಕೂಡಲಸಂಗಮದೇವಾ. 


|| ೪೩|| 


೮೯೮ 


ಕುಲಗೆಟ್ಟಡೆ ಕೆಡಬಹುದಲ್ಲದೆ ಛಲಗೆಡಬಾರದು , 
ಛಲಗೆಟ್ಟಡೆ ಕೆಡಬಹುದಲ್ಲದೆ ಭಕ್ತಿಯ ಅನು ಕೆಡಬಾರದು, 
ಭಕ್ತಿಯ ಅನು ಕೆಟ್ಟ ಡೆ ಕೆಡಬಹುದಲ್ಲದೆ ಆಯತ ಕೆಡಬಾರದಯ್ಯಾ , 
ಆಯತ ಕೆಟ್ಟಡೆ ಕೆಡಬಹುದಲ್ಲದೆ ಸ್ವಾಯತ ಕೆಡಬಾರದಯ್ಯಾ . 
ಎಲೆ ಕೂಡಲಸಂಗಮದೇವಯ್ಯಾ , ಮುನ್ನ ಮುಟ್ಟಿ ಮುಟ್ಟಿತ್ತು , 
ಇನ್ನು ಮುಟ್ಟಿದೆನಾದಡೆ ನಿಮ್ಮ ರಾಣಿವಾಸದಾಣೆ. 


|| ೪೪|| 


ಶರಣಸ್ಥಲ 


೨೩೫ 


೮೯೯ 


ಅಷ್ಟವಿಧಾರ್ಚನೆ ಷೋಡಶೋಪಚಾರವಲ್ಲದೆ| 
ನಿಮ್ಮ ಮುಟ್ಟಲರಿಯದರ ಕಂಡಡೆ , ಅಯ್ಯ ಎಂತೆಂಬೆನವರ ? 
ಆವ ಭಾವದಲ್ಲಿ , ಆವ ಜ್ಞಾನದಲ್ಲಿ , ಆವ ಮುಖದಲ್ಲಿ 
ಅರಿವವರದಾರಯ್ಯಾ ? ಏನೆಂಬೆ ? 
ನಿಮ್ಮಲ್ಲಿ ಸಮ್ಯಕ್ಕರಾದ ಸತ್ಯಶರಣರ ಕಂಡು, 
ಕೂಡಲಸಂಗಮದೇವಾ, ಅವರನಯ್ಯ ಎಂಬೆನು. 


|| ೪೫|| 


೯೦೦ 
ಮರನ ಹೂವ ಕೊಯಿದು ಮರಕ್ಕೇರಿಸಿ, 
ನದಿಯುದಕವ ನದಿಗರ್ಪಿತವ ಮಾಡಿ , 
ಕರುವನಗಲಿಸಿ, ತಾಯ ಮರುಗಿಸಿ 
ಮೊಲೆವಾಲ ಕರೆದುಣಬೇಡವೋ ! 
ಕೂಡಲಸಂಗಮದೇವ ಮಾಡಿದ ಮಾಯೆ , 
ಹಲಬರ ಬಾಯ ಟೊಣೆದೇ ಹೋಯಿತ್ತು . 


|| ೪೬ || 


೯೦೧ 


ತಾಪತ್ರಯವೆಂದಡೆ ರೂಪ ಕಾಣುತ್ತ ಕನಲಿದ, 
ಕೋಪದಲ್ಲಿ ಶಿವಕಳೆಯದ ಕರಡಿಗೆಯನೆ ಮುರಿದ, 
ಧೂಪದ ಗುಂಡಿಗೆಯನೊಡೆದ , ದೀಪಾರತಿಯ ನಂದಿಸಿದ, 
ಬಹ ಪರಿಯಾಣದೊಗರವ ತುಡುಕಿದ, 
ಪಾಪಕರ್ಮಸಂಹರನು ಕೂಡಲಸಂಗಮದೇವಾ, ನಿಮ್ಮ ಶರಣ. 


|| ೪೭|| 


೯೦೨ 
ಈ ಲೋಕದ ಭೀತರು , ಆ ಲೋಕದ ಕಲಿಗಳು, 
ಸಾಲೋಕ್ಯ, ಸಾಮೀಪ್ಯ , ಸಾರೂಪ್ಯ , ಸಾಯುಜ್ಯರೆಲ್ಲರು 
ಅಜನಿತಂಗೆ ಸರಿಯೆ ? 
ಮೂಜಗದಲ್ಲಿ ನಿ [ ರು ] ತರು ಕೂಡಲಸಂಗನ ಶರಣರು 
ತ್ರಿವಿಧವನರಿಯರು. 


|| ೪೮|| 


೨೩೬ 


ಬಸವಣ್ಣನವರ ವಚನಗಳು 


೯೦೩ 
ತಾಗು ನಿರೋಧದ, ಆಗುಹೋಗನರಿಯದ 
ಶರಣನ ಚರಿತ್ರವ ನೋಡಿ ನೋಡಿ ಬೆರಗಾದೆನಯ್ಯಾ , 
ಕೂಡಲಸಂಗಮದೇವಯ್ಯನಲ್ಲಿ ತಾನು ಸುಯಿಧಾನಿಯಾ[ ] 


|| ೪ || 


೯೦೪ 
ಜಗವ ಸುತ್ತಿಪ್ಪುದು ನಿನ್ನ ಮಾಯೆಯಯ್ಯಾ, 
ನಿನ್ನ ಸುತ್ತಿಪ್ಪುದು ಎನ್ನ ಮನನೋಡಯ್ಯ . 
ನೀನು ಜಗಕ್ಕೆ ಬಲ್ಲಿದನು, ಆನು ನಿನಗೆ ಬಲ್ಲಿದನು ಕರವಯ್ಯ 
ಕರಿಯು ಕನ್ನಡಿಯೊಳಗಡಗಿದಂತಯ್ಯಾ, 
ಎನೊಳಗೆ ನೀನಡಗಿದೆಕೂಡಲಸಂಗಮದೇವಾ. 


11೫OIL 


ಶರಣನ ಪ್ರಸಾದಿಸ್ಥಲ 


೯0೫ 


ಎನಗೆ ಗುರುವಿನ ಪ್ರಸಾದ, ನಿನಗೆ ಚೆನ್ನನ ಪ್ರಸಾದ, 
ಎನಗೆಯೂ ನಿನಗೆಯೂ ಸಮಯಾಚಾರ ಸರಿ . 
ಕೂಡಲಸಂಗಮದೇವಾ, ನೀನೆನಗೆ ಚಿಕ್ಕ ತಮ್ಮ , 


11೫OIL 


೯೦೬ 


ಶುದ್ಧಾತ್ಮ ಪರಮಾತ್ಮರಿಬ್ಬರೂ 
ಒಂದು ರತ್ನಕ್ಕೆ ಹೆಣಗಾಟವನಾಡಿಹರು. 
ಅವರ ಹೆಣಗಾಟವ ನೋಡಿ ಆ ರತ್ನವ ಸೆಳೆದುಕೊಂಡಡೆ 
ಕೂಡಲಸಂಗಮದೇವಂಗಾರೋಗಣೆಯಾಯಿತ್ತು . 


11೫೨|| 


602 
ಆ ರತ್ನ ಪ್ರಸಾದವನಾರಾಧಿಸುತ್ತಿರಲು 
ಆ ಪ್ರಸಾದದಲ್ಲಿ ಬೀಳುತ ಆಳುತ್ತಿದ್ದಿತ್ತು , ನೋಡಾ. 
ಅದ ಹಲಬರು ನೋಡಿ ನೋಡಿ ಹೋಗುತ್ತಿದ್ದರು. 


ಶರಣಸ್ಥಲ 


೨೩೭ 


ಆ ಪ್ರಸಾದ ತಾನೇ ಬಂದು ಎನ್ನ ಸುತ್ತಿಕೊಂಡಿತ್ತು . 
ಇದ ಪದಾರ್ಥವ ಮಾಡಿಕೊಡಯ್ಯಾ ಕೂಡಲಸಂಗಮದೇವಾ. 


||೫೩11 


೯೦೮ 
ಎಲ್ಲರ ಗಂಡರು ಬೇಂಟೆಯ ಹೋದರು , 
ನೀನೇಕೆ ಹೋಗೆ, ಎಲೆ ಗಂಡನೆ ? 
ಸತ್ತುದ ತಾರದಿರು , ಕೈ ಮುಟ್ಟಿ ಕೊಲ್ಲದಿರು. 
ಅಡಗಿಲ್ಲದ ಮನೆಗೆ ಬಾರದಿರು. 
ದೇವರ ಧರ್ಮದಲೊಂದು ಬೇಂಟೆ ದೊರೆಕೊಂಡಡೆ 
ಕೂಡಲಸಂಗಮದೇವಂಗರ್ಪಿತ ಮಾಡುವೆ, ಎಲೆ ಗಂಡನೆ. 


11೫೪|| 


ಶರಣನ ಪ್ರಾಣಲಿಂಗಿಸ್ಥಲ 


೯೦೯ 
ಕನ್ನೊಳಗೆ ಕಣ್ಣಿದ್ದು ಕಾಣಲೇಕರಿಯರಯಾ ? 
ಕಿವಿಯೊಳಗೆ ಕಿವಿಯಿದ್ದು ಕೇಳಲೇಕರಿಯರಯ್ಯಾ ? 
ಘ್ರಾಣದೊಳಗೆ ಘಾಣವಿದ್ದು ವಾಸಿಸಲೇಕರಿಯರಯಾ ? 
ಜಿ . ಯೊಳಗೆ ಜಿ . ಯಿದ್ದು ರುಚಿಸಲೇಕರಿಯರಯ್ಯಾ ? 
ಸ್ಪರ್ಶನದೊಳಗೆ ಸ್ಪರ್ಶನವಿದ್ದು ಮುಟ್ಟಲೇಕರಿಯರಯ್ಯಾ ? 
ಪ್ರಾಣದೊಳಗೆ ಪ್ರಾಣವಿದ್ದು ನೆನೆಯಲೇಕರಿಯರಯ್ಯಾ ? 
ಕಾಯದೊಳಗೆ ಕಾಯವಿದ್ದು ಬಿಡದು, ಬೇರಾಗದು. 
ಕೂಡಲಸಂಗಮದೇವಾ, 
ನೀನಿಕ್ಕಿದ ಅಣಕದ ಭೇದವ ಭೇದಿಸಬಾರದಯ್ಯಾ . 


|| ೫೫II 


೯೧೦ 
ಗ್ರಹ ಬಂದು ಆವರಿಸಲೊಡನೆ ತನ್ನ ಮರೆಸುವುದು , 
ಮತ್ತೊಂದಕ್ಕೆ ಇಂಬುಗೊಡಲೀಯದಯ್ಯಾ . 
ಕೂಡಲಸಂಗಮದೇವನ ಅರಿವು ಅನುಪಮವಾಗಲೊಡನೆ 
ಬೆವಹಾರದೊಳಗಿರಲೀಯದಯಾ . 


|| ೫೬|| 


೨೩೮ 


ಬಸವಣ್ಣನವರ ವಚನಗಳು 


೯೧ 


ಭೂತಿಕನ ಸೀರೆಯ ಸಾತ್ವಿಕ ನೆರೆ ಉಟ್ಟಡೆ 
ಭೂತಿಕ ಸಾತ್ವಿಕನಾದ, ಸಾತ್ವಿಕ ಭೂತಕನಾದ; 
ಈ ಮಾತು ಬಿದ್ದು ದು ನೋಡಾ, ರಾಜಬೀದಿಯಲ್ಲಿ . 
ಅಯ್ಯಾ , ಭೂತ ಕೆಣಕಿದಡಿಲ್ಲ , ಮಾತ ಮುಚ್ಚಿದಡಿಲ್ಲ 
ಓತು ಕೂಡುವ ಅನುವ, ಕೂಡಲಸಂಗಮದೇವ ತಾನೆ ಬಲ್ಲ , 


11೫೭| | 


ಶರಣನ ಐಕ್ಯಸ್ಥಲ 


೯೧೨ 


ಮನೆಯ ಗಂಡನ ಮನೆವಾರ್ತೆಯನೇನ ಹೇಳುವೆನವ್ವಾ ! 
ಅಂಗವಿದ್ಯೆಯಲ್ಲ, 
ಕಂಗಳೊಳಗಣ ಕಸವ ಕಳೆದಲ್ಲದೆ ನೋಡಲೀಯ, 
ಕೈಯ ತೊಳೆದಲ್ಲದೆ ಮುಟ್ಟಲೀಯ , 
ಕಾಲ ತೊಳೆದಲ್ಲದೆ ಹೊಂದಲೀಯ. 
ಇಂತೀ ಸರ್ವಾಂಗ ತಲೆದೊಳೆದ ಕಾರಣ , 
ಕೂಡಲಸಂಗಮದೇವನೆನ್ನ ಕೂಡಿಕೊಂಡನವ್ವಾ . 


11೫೮|| 


೯೧೩ 


ಅಳಿಯನ ಕಂಡಡೆ ನಾಚೆಂಬೆ ಮಗಳೆ , 
ಅಳಿಯನ ಕಂಡಡೆ ತೋಲಗೆಂಬೆ ಮಗಳೆ, 
ನಾಚುವಡೆ ಮೊರೆಯಿಲ್ಲ , ತೋಲಗುವಡೆ ನೆಲನಿಲ್ಲ . 
ಇಬ್ಬರಿಗೊಬ್ಬ ಗಂಡನಾದ ಬಳಿಕ 
ಇನ್ನೆಲ್ಲಿಯ ಮೊರೆ ಮಗಳೆ ? 
ಕೂಡಲಸಂಗಮದೇವಯ್ಯನೆಂಬ ಗಂಡನಾದ ಬಳಿಕ 
ಇನ್ನೆಲ್ಲಿಯ ಮೊರೆ ಮಗಳೆ ? 


11೫೯ || 


ಶರಣಸ್ಥಲ 


೨೩೯ 


೯೧೪ 


ಸತ್ಯವಿದೆ, ಸಮಾಧಾನವಿದೆ, ಮನಕ್ಕೆ ಬಾರದಿದೇನಯ್ಯಾ ? 
ಸರ್ವಸನುಮತವೆಂಬ ಸುಖವಿದೆ, ಮನಕ್ಕೆ ಸೋಂಕದಿದೇನಯ್ಯಾ ? 
ಆನೀನೆಂಬುದೊಂದು ಘನವಿದೆ, 
ಕೂಡಲಸಂಗಮದೇವಾ, ಭ್ರಮೆಯೋ ? 


11೬OIL 


೯೧೫ 
- ಸಿನೆ ಬಂಜೆಯರಿಬ್ಬರಿಗೊಬ್ಬ ಮಗ ಹುಟ್ಟಿ , 
ಅವನನ್ನ ರಿಣಕ್ಕೊಡೆಯನಾದ, 
ಅವನೆನ್ನ ಧನಕ್ಕೊಡೆಯನಾದ, 
ಆನು ಗಳಿಸಿದ ಒಮ್ಮನಕ್ಕೆ ಅಗಲದೆ ಮೋಹಿತನಾದ. 
ಕೂಡಲಸಂಗಮದೇವನಂತಪ್ಪ ಮಗ ಹುಟ್ಟಿದಡೆ, 
ಇದ್ದ ನಯಾ ಕಾಯ ಮಾತೆಯಾಗಿ , ಜೀವ ಪಿತನಾಗಿ 
ನಾನಿರಿಸಿದಂತೆ . 


||೬೧| 


೯೧೬ 


ಪೂಜೆಯುಳ್ಳನ್ನಬರ ಲಿಂಗವ ಹಾಡಿದೆ. 
ಮಾಟವುಳ್ಳನ್ನಬರ ಜಂಗಮವ ಹಾಡಿದೆ , 
ಜಿಹ್ನೆಯುಳ್ಳನ್ನಬರ ಪ್ರಸಾದವ ಹಾಡಿದೆ. 
ಈ ತ್ರಿವಿಧ ನಾಸ್ತಿಯಾದ ಬಳಿಕ 
ಎನ್ನ ನಾ ಹಾಡಿಕೊಂಡೆ ಕಾಣಾ, 
ಕೂಡಲಸಂಗಮದೇವಾ. 


||೬೨l1 


೯೧೭ 
ಅನಾಯಸದಿಂದ ಮನೆಯ ಮಾಡಿ, 
ನಿರಾಯಾಸದಿಂದ ಪರಮಸುಖ ! 
ರೂಪಿಸುವಲ್ಲಿ ರೂಪಾಧಿಕ , ನೋಡುವಲ್ಲಿ ನೋಟ ಘನ. 
ಇಂತಹ ಸಹಜಸಂಗಿಯ ನಿಲವಿನ ಪರಿ ; 
ಉದಕದೊಳಗಣ ಬಿಂದು ಉದಯರತ್ನದಂತೆ 
ಕೂಡಲಸಂಗನ ಶರಣರ ನಿಲವು. 


||೬೩ || 


೨೪೦ 


ಬಸವಣ್ಣನವರ ವಚನಗಳು 


೯೧೮ 
ಮರುಳುತಲೆ ಹುರುಳುತಲೆ ನೀನೆ ದೇವಾ, 
ಹೆಂಗೂಸು ಗಂಡುಗೂಸು ನೀನೇ ದೇವಾ, 
ಎಮ್ಮ ಕನ ಗಂಡ ನೀನೇ ದೇವಾ. 
ಕೂಡಲಸಂಗಮದೇವಾ, 
ಭ್ರಾಂತಳಿದು ಭಾವನಿಂದುದಾಗಿ , 


11೬೪|| 


೯೧೯ 


ತೆರಹಿಲ್ಲದ ನಡೆ, ತೆರಹಿಲ್ಲದ ನುಡಿ 
ತೆರಹಿಲ್ಲದ ಸಂಭಾಷಣೆ ಸುಖವು. 
ತೆರಹಿಲ್ಲದೆ ನಂಬಿದೆ, ಸ್ವಾನುಭಾವ ಸುಖವು, 
ತೆರಹಿಲ್ಲದ ಮಹಿಮೆ , ತೆರಹಿಲ್ಲದ ವಿಚಾರ 
ಕೂಡಲಸಂಗಮದೇವಾ, ನಿಮ್ಮ ಶರಣಂಗೆ ! 


11೬೫|| 


೨೪೩ 


ಐಕ್ಯಸ್ಥಲ 
ಐಕ್ಯನ ಜ್ಞಾನಿಸ್ಥಲ 

೯೨೦ 
ಮೂರರಪ್ಯಾಯನ ಐದು ಬೆಟ್ಟವನಿಂಬುಗೊಂಡು, 
ಅಕಟಕಟಾ ಮಾಡಿ ಕೆಟ್ಟರು. ಮಾಡದೆ ಕೆಟ್ಟರು, 
ನೀಡಿ ಕೆಟ್ಟರು, ನೀಡದೆ ಕೆಟ್ಟರು. 
ಕೂಡಲಸಂಗಮದೇವನ ಬಸಿರ ಮಧ್ಯದ 
ಬಯಲ ಸಮಾಧಿಯಲಿಕ್ಕದೆ ಕೆಟ್ಟರು. 


11Oi 


೯೨೧ 
ಉಮಾಧಿನಾಥರು ಕೋಟಿ, ಪಂಚವಕ್ತರು ಕೋಟಿ, 
ನಂದಿವಾಹನರೊಂದು ಕೋಟಿನೋಡಯ್ಯಾ . 
ಸದಾಶಿವರು ಕೋಟಿ, ಗಂಗೆವಾಳುಕ ಸಮರುದ್ರರಿವರೆಲ್ಲರು 
ಕೂಡಲಸಂಗನ ಸಾನ್ನಿಧ್ಯರಲ್ಲದೆ 
ಸಮರಸವೇದ್ಯರೊಬ್ಬರೂ ಇಲ್ಲ . 


|| ೨ || 


೯೨೨ 
ರಕ್ಕಸಿಯ ಮನೆಯಲು ಭೋಜನವನುಂಡು 
ತೃಪ್ತಿಯಾಯಿತ್ತೆಂದು ಬೆಸಗೊಂಡಡೆ ಹೇಳಿಹೆನು; 
ನೀರ ಕೈಯಲು ಕಿಚ್ಚ ಬಯ್ಕೆಯ ಕೊಟ್ಟಂತೆ 
ಸಾಯುಜ್ಯ ಪದವಿಯನವರೆತ್ತ ಬಲ್ಲರು ? 
ಮಹಾದಾನಿ ಕೂಡಲಸಂಗಮದೇವರ 
ಸಮರಸದ ಸುಖವನವರೆತ್ತ ಬಲ್ಲರು ? 


11೩ || 


೯೨೩ 
ಬಯಲ ರೂಪ ಮಾಡಬಲ್ಲಾತನೆ ಶರಣನು , 
ಆ ರೂಪ ಬಯಲ ಮಾಡಬಲ್ಲಾತನೆ ಲಿಂಗಾನುಭಾವಿ . 
ಬಯಲ ರೂಪ ಮಾಡಲರಿಯದಿದ್ದರೆ ಎಂತು ಶರಣನಂಬೆ ? 
ಆ ರೂಪ ಬಯಲು ಮಾಡಲರಿಯದಿದ್ದಡೆ ಎಂತು ಲಿಂಗಾನುಭಾವಿಯೆಂಬೆ ? 
ಈ ಉಭಯ ಒಂದಾದಡೆ ನಿಮ್ಮಲ್ಲಿ ತೆರಹುಂಟೆ 
ಕೂಡಲಸಂಗಮದೇವಾ ? 


|| ೪ | | 


೨೪೪ 


ಬಸವಣ್ಣನವರ ವಚನಗಳು 


೯೨೪ 
ದೇವಲೋಕ ಮರ್ತ್ಯಲೋಕವೆಂಬ ಸೀಮೆಯುಳ್ಳನ್ನಕ್ಕ 
ಕೇವಲ ಶರಣನಾಗಲರಿಯ . 
ಸತ್ತು ಬೆರಸಿಹೆನೆಂದಡೆ ಕಬ್ಬಿನ ತುದಿಯ ಮೆಲಿದಂತೆ 
ಕೂಡಲಸಂಗಮದೇವಾ. 


|| ೫ || 


೯೨೫ 
ಮಾತಿಲ್ಲ ನುಡಿಯಿಲ್ಲ, ಏತಕ್ಕೆ ಮುನಿದಿರಿ ? 
ಮಾತಾಡಿದಡೆ ಕೆಯ್ಯ ಬೆಳಸೆಂಬುದನರಿಯಿರೆ ಅಯ್ಯಾ ? 
ಮಾತು ಕೆಟ್ಟಲ್ಲದೆ ತಾನಾಗಬಾರದು. 
ಕೂಡಲಸಂಗಮದೇವಯ್ಯಾ 
ಮಾತಿಂದ ಬರ್ಕು ಭವಭಾರಘೋರ 
. 


|| ೬ || 


ಏನನಾದಡೆಯೂ ಸಾಧಿಸಬಹುದು, 
ಮತ್ತೇನನಾದಡೆಯೂ ಸಾಧಿಸಬಹುದಯ್ಯಾ 
ತಾನಾರೆಂಬುದ ಸಾಧಿಸಬಾರದು , 
ಕೂಡಲಸಂಗಮದೇವರ ಕರುಣವುಳ್ಳವಂಗಲ್ಲದೆ. 


|| ೭ || 


೯೨೭ 
ಜೀವಾತ್ಮ ಅಂತರಾತ್ಮನ ಸುದ್ದಿಯ ಬೆಸಗೊಂಬಡೆ ಹೇಳಿಹೆ ಕೇಳಿ ಭೋ ! 
ಹುಸಿಯ ಸಂಕಲೆಯಾಗಿದ್ದಲ್ಲಿ ಕಾದುಕೊಂಡಿದ್ದ ನೊಬ್ಬ. 
ಕಥೆ ಕನಸ ಮಾಡಿ ಹೇಳುತ್ತಿದ್ದನೊಬ್ಬ , 
ಪರಾಪರಕ್ಕೆ ಹೋಗಿ ಪರಮನ ಸುದ್ದಿಯ ಕೊಂಡುಬರುತ್ತಿಪ್ಪ 
ಅವರಿಬ್ಬರನೂ ಕೆಡೆಮೆಟ್ಟಿ ಹೋಹಾಗ, 
ಲೋಕ ನಿರ್ಬುದ್ಧಿಗೊಂಡಿತ್ತು , ಕೂಡಲಸಂಗಮದೇವಾ. 


|| ೮|| 


೯೨೮ 
ಸಮರತಿ , ಸಮಕಳೆ , ಸಮಸುಖ , ಸ್ವಾನುಭಾವ 
- ಹಿರಿದು ಕಿರಿದಾದುದನಾರೂ ಅರಿಯರು. 
ಪಾಷಾಣಪರೀಕ್ಷೆವಂತನಂತೆ 
ಗುರುವಿಲ್ಲದವರಂತಿರಲಿ. 


೨೪೫ 


ಐಕ್ಯಸ್ಥಲ 


ಕೂಡಲಸಂಗಮದೇವಯ್ಯಾ , 
ಗುರುವುಳ್ಳವರ ನಿಜವಿಂತುಟು. 


|| ೯ | | 


୧୬୧ 
ಗುರುಶಿಷ್ಯ ಸಂಬಂಧವಾದುದಕ್ಕೆ ಇದು ಚಿಹ್ನ ; 
ಹಿಂದ ಬಿಟ್ಟು ಮುಂದ ಹಿಡಿಯಲೇಬೇಕು. 
ಕೂಡಲಸಂಗಮದೇವ ಕೇಳಯ್ಯಾ , 
ಕಿಚ್ಚಿನೊಳಗೆ ಕೋಲ ಬೈಚಿಟ್ಟಂತಿರಬೇಕು. 


TIOOI 


೧ 


60 


೯೩೦ 
ಲಿಂಗವ ಪೂಜಿಸಿ ಫಲವೇನಯ್ಯಾ , 
ಸಮರತಿ ಸಮಕಳೆ ಸಮಸುಖವನರಿಯದನ್ನಕ್ಕ ? 
ಲಿಂಗವ ಪೂಜಿಸಿ ಫಲವೇನಯ್ಯಾ , 
ಕೂಡಲಸಂಗಮದೇವರ ಪೂಜಿಸಿ 
ನದಿಯೊಳಗೆ ನದಿ ಬೆರಸಿದಂತಾಗದನ್ನಕ್ಕ ? 


|| ೧೧|| 


ಐಕ್ಯನ ಐಕ್ಯಸ್ಥಲ 


೯೩೧ 


ಒಲೆಯಡಿಯನುರುಹಿದಡೆ 
ಗೋಳಕನಾಥನ ಕೊರಳ ಸುತ್ತಿತ್ತು , 
ಮಹೀತಳನ ಜಡೆ ಸೀಯಿತ್ತು , ಮರೀಚಿಕನ ಶಿರ ಬೆಂದಿತ್ತು , 
ರುದ್ರನ ಹಾವುಗೆ ಉರಿಯಿತ್ತು , ದೇವಗಣಂಗಳು ನಿವಾಟವಾದರು , 
ಮಡದಿಯರೈವರು ಮುಡಿಯ ಹಿಡಿದುಕೊಂಡು ಹೋದರು , 
ಕೂಡಲಸಂಗಮದೇವ ಭಸ್ಮಧಾರಿಯಾದ. 


|| ೧೨|| 


೯೩೨ 
ಆ ಭಸ್ಮತಾಗಿ ಬ್ರಹ್ಮ ತನ್ನ ಕಪಾಲವಿಡಿದನು. 
ಗಣನಾಥನ ಐವತ್ತೆರಡು ಸರ ಹರಿದು ಬಿದ್ದವು. 
ಆ ಭಸ್ಮತಾಗಿ ಅಂಡಜನುಗ್ಗೆಯ ಮೂರು ಮೊಲೆ ಹರಿದು ಬಿದ್ದವು. 


೨೪೬ 


ಬಸವಣ್ಣನವರ ವಚನಗಳು 


ನಾದಪ್ರಿಯ ನಂದಿಯನೇರಿಕೊಂಡು 
ಅತೀತನ ಮೇಲೆ ಆನಂದಸಿಂಹಾಸನವನಿಕ್ಕಿ ಕುಳ್ಳಿ , 
ಕೂಡಲಸಂಗಮದೇವರ ದೇವತ್ವ ಕೆಟ್ಟಿತ್ತು . 


|| ೧೩ || 


೯೩೩ 
ನಾನೊಮ್ಮೆ ಬೇಂಟೆಯ ಹೋದಡೆ ಭಸಿತಕ್ಕಾಹುತಿಯನಿಕ್ಕಿಹೆನೆಂದು 
ಸಾಸಿರದೇಳುನೂರು ವರುಷ ಒಬ್ಬ ರಾಜನ ಕೊಂದೆನು. 
ಅವನ ಹೆಂಡತಿ ಐವತ್ತೆರಡು ಕಣ್ಣವಳು , 
ಅವಳು ತನ್ನ ಹೂಮುಡಿಯ ಬಿಟ್ಟು ಅತ್ತಳು. 
ಅವಳ ಬಾಯಲ್ಲಿ ಅಜ ಬಿದ್ದ , ಕಂಗಳಲ್ಲಿ ಧೂಮಕೇತು ಬಿದ್ದ . 
ಕೂಡಲಸಂಗಮದೇವರ ದೇವತ್ವ ಕೆಟ್ಟಿತ್ತು . 


|| ೧೪|| 


೯೩೪ 
ಲಿಂಗಾರ್ಚನೆಯ ಮಾಡುವ ಮಹಿಮರೆಲ್ಲರೂ 
ಸಲಿಗೆವಂತರಾಗಿ ಒಳಗೈದಾರೆ. 
ಆನು ದೇವಾ ಹೊರಗಣವನು . 
`ಸಂಬೋಳಿ ಸಂಬೋಳಿ' ಎನುತ್ತ ಇಂಬಿನಲ್ಲಿ ಇದೇನೆ. 
ಕೂಡಲಸಂಗಮದೇವಾ 
ನಿಮ್ಮ ನಾಮವಿಡಿದ ಅನಾಮಿಕ ನಾನು . 


|| ೧೫|| 


೯೩೫ 
ಶಿವಶಿವಾ ಮೂರ್ತಿಗೆ ಸತ್ಯಶುದ್ಧ ಉಂಟೆಂಬಿರಿ. 
ಸತ್ಯ ಶುದ್ದ ] ವುಳ್ಳವಂಗೆ ಗುರುವಿಲ್ಲ , ಸತ್ಯ [ ಶುದ್ದ ] ವುಳ್ಳವಂಗೆ ಲಿಂಗವಿಲ್ಲ , 
ಸತ್ಯ ಶುದ್ದ ] ವುಳ್ಳವಂಗೆ ಜಂಗಮವಿಲ್ಲ , ಸತ್ಯ [ ಶುದ್ದ ] ವುಳ್ಳವಂಗೆ ಪ್ರಸಾದವಿಲ್ಲ , 
ಸತ್ಯ [ ಶುದ್ದ ] ವುಳ್ಳವಂಗೆ ಗಣತ್ವವಿಲ್ಲ ಕೇಳಿರೆ. 
ಸತ್ಯಶುದ್ದ ದೇವರಿಗೆ ಉಪಚಾರವುಂಟು, 
ಸತ್ಯಶುದ್ದ ದೇವರಿಗೆ ಧ್ಯಾನಮೌನ ಅನುಷ್ಠಾನವುಂಟು, 
ಸತ್ಯಶುದ್ದ ಉಪದೇಶಕ್ಕೆ ಜಪ ತಪ ಸಂಜೆ ಸಮಾಧಿ 
ಹೋಮ ನೇಮ ನಿತ್ಯ ಅಷ್ಟವಿಧಾರ್ಚನೆ ಷೋಡಶೋಪಚಾರವುಂಟು. 
ಸತ್ಯಶುದ್ದ ದೇವರಿಗೆ ಉಪಚಾರವುಂಟಾದ ಕಾರಣ 
ಇಂತಪ್ಪ ಸತ್ಯಶುದ್ದ ಗುರುವಿಂಗೆ ಶರಣೆನ್ನೆ , 
ಇಂತಪ್ಪ ಸತ್ಯಶುದ್ಧ ಲಿಂಗಕ್ಕೆ ಶರಣೆನ್ನೆ , 


ಐಕ್ಯಸ್ಥಲ 


೨೪೭ 


ಇಂತಪ್ಪ ಸತ್ಯಶುದ್ದ ಜಂಗಮಕ್ಕೆ ಶರಣೆನ್ನೆ , 
ಇಂತಪ್ಪ ಸತ್ಯಶುದ್ದ ಪ್ರಸಾದಕ್ಕೆ ಕೈಯಾನೆ . 
ಇವರೆಲ್ಲರು ಬ್ರಹ್ಮನ ಮಕ್ಕಳು. 
ಎನಗೆ ಸತ್ಯವೂ ಇಲ್ಲ , ಅಸತ್ಯವೂ ಇಲ್ಲ . 
ಆವ ಸಹಜವೂ ಇಲ್ಲದ ಲಿಂಗೈಕ್ಯ ಕಾಣಾ 
ಕೂಡಲಸಂಗಮದೇವಾ. 


|| ೧೬ || 


ಐಕ್ಯನ ಭಕ್ತಸ್ಥಲ 


೯೩೬ 


ಭಕ್ತನಾಯಿತ್ತೆ ಭಕ್ತಿದಾಸೋಹ, ಯುಕ್ತನಾಯಿತ್ತೆ ಯುಕ್ತಿದಾಸೋಹ, 
ಐಕ್ಯನಾಯಿತ್ತೆ ಮಮಕಾರ ದಾಸೋಹ, 
ಸರ್ವದಲೆ ದಾಸೋಹವೇ ಬೇಕು. 
ಈ ದಾಸೋಹದ ಅನುವ ಕೂಡಲಸಂಗಯ್ಯ ತಾನೆ ಬಲ್ಲ . 

|| ೧೭|| 


೯೩೭ 
ಜಲವ ನುಂಗಿತ್ತಯ್ಯಾ ಎನ್ನ ಕರವು, 
ಪತ್ರೆಯ ನುಂಗಿತ್ತಯ್ಯಾ ಎನ್ನ ಶಿಖೆ, 
ಎನ್ನಯ ಮಂತ್ರ ಭಿನ್ನವಾಯಿತ್ತು . 
ಇಂತೀ ದ್ವಿವಿಧ ಒಂದಾಗದ ಮುನ್ನ 
ಕೂಡಲಸಂಗಮದೇವರು ಪೂಜೆಗೊಂಡರು . 


|| ೧೮|| 


೯೩೮ 
ಎಲ್ಲವ ಬೇಡಿದರೆಮ್ಮವರು, ಒಂದ ಬೇಡ ಮರೆದರಯ್ಯಾ , 
ಮರ್ತ್ಯಲೋಕದ ಗಣಂಗಳು ಒಂದ ಬೇಡ ಮರೆದರು . 
ಕೂಡಲಸಂಗಮದೇವಾ, ಎನ್ನ ಬೇಡ ಮರೆದರು . 


|| ೧೯ || 


೯೩೯ 
ಭಿತ್ತಿಯಿಲ್ಲದ ಚಿತ್ತಾರದಂತೆ 
ಭಕ್ತಿಯಿಲ್ಲದ ಪ್ರಮಥನಾಗಿದ್ದೆನಯ್ಯಾ ? 


೨೪೮ 


ಬಸವಣ್ಣನವರ ವಚನಗಳು 


ಸತ್ಯವಿಲ್ಲದ ಶರಣನಾಗಿದ್ದೆನಯ್ಯಾ ? 
ಗೆರೆಯಿಲ್ಲದ ಕೋಲಲ್ಲಿ ಉದ್ದರೆಯನಿಕ್ಕಿದ 
ಭಂಡದ ಹರದನಂತಾದೆನಯ್ಯಾ ಕೂಡಲಸಂಗಮದೇವಾ. 


|| ೨೦ || 


ಆಯತ ಒಂದೆಡೆಯಲ್ಲಿ ತೆರನನರಿಯರಾಗಿ 
ನೋಡಬಾರದು, ನೋಡಿ ನುಡಿಸಬಾರದು. 
ಅದು. ತಿದ್ದಬಾರದ ಡೊಂಕು ಕೂಡಲಸಂಗನ ಭಕ್ತಿ , 


|| ೨೧|| 


ಐಕ್ಯನ ಮಾಹೇಶ್ವರ ಸ್ಥಲ 


- ೯೪೧ 
ಸತ್ತು ಹುಟ್ಟುವನಲ್ಲ , ಸಂದೇಹ ಸೂತಕಿಯಲ್ಲ 
ಆಕಾರ ನಿರಾಕಾರ ನೋಡಾ ! 
ಕಾಯವಂಚಕನಲ್ಲ , ಜೀವವಂಚಕನಲ್ಲ 
ನಿರಂತರ ಸಹಜ ನೋಡಯ್ಯಾ ! 
ಶಂಕೆಯಿಲ್ಲದ ಮಹಿಮನು ನೋಡಯ್ಯಾ , 
ಕೂಡಲಸಂಗನ ಶರಣನುಪಮಾತೀತ ನೋಡಯ್ಯಾ . 


|| ೨೨|| 


១១ 


ದಶದಿಕ್ಕು ಧರೆ ಗಗನವೆಂಬುದ ನಾನರಿಯೆನಯ್ಯಾ , 
' ಲಿಂಗಮಧ್ಯೆ ಜಗತ್ ಸರ್ವಂ' ಎಂಬುದ ನಾನರಿಯೆನಯ್ಯಾ , 
ಲಿಂಗಸೋಂಕಿನ ಸುಖದೊಳಗೆ. 
ಕೂಡಲಸಂಗಮದೇವಯ್ಯಾ , ಅಂಬುಧಿಯೊಳಗೆ ಬಿದ್ದಾಲಿಕಲ್ಲಿನಂತೆ 
ಭಿನ್ನ ಭಾವವನರಿಯದೆ 'ಶಿವಶಿವಾ' ಎನ್ನುತ್ತಿದ್ದೆ ನಾನು . 


|| ೨೩ || 


೨೪೯ 


ಐಕ್ಯಸ್ಥಲ 
ಐಕ್ಯನ ಪ್ರಸಾದಿಸ್ಥಲ 


೯೪೩ 


ಮಿಥ್ಯವನಳಿದುಳಿದ ಸತ್ಯಪ್ರಸಾದಿ, 
ರಂಜನವಿಲ್ಲದ ನಿರಂಜನ ಪ್ರಸಾದಿ, 
' ದುಃಖವನಳಿದ ಘನಾನಂದಪ್ರಸಾದಿ, 
ಅನಿತ್ಯವಿಲ್ಲದ ನಿತ್ಯಪ್ರಸಾದಿ, 
ಖಂಡಿತವಿಲ್ಲದ ಅಖಂಡಿತಪ್ರಸಾದಿ, 
ಕೂಡಲಸಂಗಮದೇವರಲ್ಲಿ ತಾನೆ ಪ್ರಸಾದಿ. 


|| ೨೪|| 


ಹುಸಿಯಿಂದ ಜನಿಸಿದೆನಯ್ಯಾ ಮರ್ತ್ಯಲೋಕದೊಳಯಿಂಕೆ . 
ಹುಸಿಯಿಂದೆ ಲಿಂಗವ ಹೆಸರುಗೊಂಡು ಕರೆದೆನಯ್ಯಾ , 
ಅದು ಎನಗೆ ಭಾವವೂ ಅಲ್ಲ , ನಿರ್ಭಾವವೂ ಅಲ್ಲದೆ ನಿಂದಿತ್ತಯ್ಯಾ . 
ಅದರ ಅವಯವಂಗಳೆಲ್ಲವು ಜಂಗಮವಯ್ಯಾ , 
ಅದಕ್ಕೆ ಎನ್ನಲ್ಲುಳ್ಳ ಸಯದಾನ ಮಾಡಿ ನೀಡಿದೆನಯ್ಯಾ . 
ಆ ಪ್ರಸಾದಕ್ಕೆ ಶರಣೆಂದೆನಯ್ಯಾ , 
ಅದು ಸಾರವೂ ಅಲ್ಲ , ನಿಸ್ಸಾರವೂ ಅಲ್ಲ . 
ಆ ಪ್ರಸಾದದಲ್ಲಿ ನಾನೇ ತದ್ಧ ತನಾದೆ ಕಾಣಾ, 
ಕೂಡಲಸಂಗಮದೇವಾ. 


| ೨೫|| 


೯೪೫ 


ಬೆಳಗಿನೊಳಗಣ ಬೆಳಗು ಮಹಾಬೆಳಗೆಂಬ 
ಪ್ರಸಾದದಲ್ಲಿ ಒದಗಿದ ಪ್ರಸಾದಿಯ ಪರಿಣಾಮದ 
ಪರಮಾನಂದವನೇನೆಂದುಪಮಿಸುವೆನಯ್ಯಾ ? 
ಪರಮಾಶ್ರಯವೇ ತಾನಾಗಿ, ಕೂಡಲಸಂಗಮದೇವಯಾ . 
ಚೆನ್ನಬಸವಣ್ಣನೆಂಬ ಮಹಾಪ್ರಸಾದಿ 
ಎನ್ನ ವಾನಕ್ಕಗೋಚರನಾ [ 7]. ನಾನೇನೆಂಬೆನಯ್ಯಾ . 


il೨೬ || 


೨೫೦ 


ಬಸವಣ್ಣನವರ ವಚನಗಳು 


ಐಕ್ಯನ ಪ್ರಾಣಲಿಂಗಿಸ್ಥಲ 


೯೪೬ 


ಆಯತವೆಂಬುದು ಭಂಗ, ಸ್ವಾಯತವೆಂಬುದು ಭವ. 
ಆಯತವರಿಯೆ , ಸ್ವಾಯತವರಿಯೆ , 
ಭಾವದಲ್ಲಿ ವ್ಯತಗೆಟ್ಟುದಾಗಿ . 
ಆ ಭಾವದಲ್ಲಿ ಜೀವಸಂಹಾರಿ, 
ಕೂಡಲಸಂಗಮದೇವ ಸರ್ವನಿವಾಸಿಯಾಗಿ. 


||೨೭ 


೯೪೭ 


ಸ್ವಯಲಿಂಗದನುಭಾವ ತನಗೆ ದೊರೆಕೊಂಡ ಬಳಿಕ 
ದೇವಲೋಕವೆಂಬುದೇನೋ ? ಮರ್ತ್ಯಲೋಕವೆಂಬುದೇನೋ ? 
ಆವುದರಲ್ಲಿಯೂ ಭೇದವೇನಯ್ಯಾ , 
ಕೂಡಲಸಂಗಮದೇವನೊಲಿದ ಬಳಿಕ ಆಲಸ್ಯವುಂಟೆ ? 


|| ೨೮|| 


೯೪೮ 


ಏನೆಂಬೆ, ಏನೆಂಬೆ ಒಂದೆರಡಾದುದ ? 
ಏನೆಂಬೆ, ಏನೆಂಬೆ ಎರಡೊಂದಾದುದ ? 
ಏನೆಂಬೆ, ಏನೆಂಬೆ ಅವಿರಳ ಘನವ ? 
ಮಹಾದಾನಿ ಕೂಡಲಸಂಗಮದೇವಯ್ಯ ತಾನೆ ಬಲ್ಲ . 


|| ೨೯ || 


೯೪೯ 


ಕುರುಹಿಲ್ಲ ಕುರುಹಿಲ್ಲ ಲಿಂಗವೆಂದೆಂಬಡೆ, 
ತೆರಹಿಲ್ಲ ತೆರಹಿಲ್ಲ ಜಂಗಮವೆಂದೆಂಬಡೆ. 
ಇದೆ ನೋಡಾ ಶಿವಾಚಾರ, ಇದೆ ನೋಡಾ ಶಿವದೊಡಕು ! 
ಆತ್ಮನಾಂ ಪ್ರಕೃತಿಃ ಸ್ವಭಾವ' ಎಂದುದಾಗಿ 
ಮುಟ್ಟಬಾರದ ಠಾವ ಮರೆಗೊಂಡಿರ್ಪ 
ಮಮಕರ್ತ ಕೂಡಲಸಂಗಮದೇವ. 


00 


||೩OI! 


೨೫೧ 


ಐಕ್ಯಸ್ಥಲ 
ಐಕ್ಯನ ಶರಣಸ್ಥಲ 


೯೫೦ 
ಭೂ ತೋಯ ಪಾವಕ ಸಮೀರಣ ಅಂಬರಾದಿಗಳೆಲ್ಲ 
ಆದಿಯಾಧಾರದ ಪರಮಾತ್ಮಲಿಂಗದಲ್ಲಿ ! 
ಆದಿ ಮಧ್ಯ ಅವಸಾನವನರಿಯದ 
ಅಗಮ್ಯ ವೇದಾದಿಸಕಲಶಾಸ್ತ್ರ ಪ್ರಮಾಣರು 
ಅದನಂತಿಂತೆಂದುಪಮಿಸಲಿಲ್ಲ , 
ಮಹಾಂತ ಕೂಡಲಸಂಗಮದೇವಾ. 


11೩೧II 


೯೫೧ 


ಮಹಾಲಿಂಗದ ಸ್ಥಾನಂಗಳು ಮಹಾಲಿಂಗದ ಹೆಸರಲ್ಲದೆ, 
ಲಿಂಗ ಬೇರೆ ರೂಪುನಿರೂಪನಲ್ಲ , 
ಲಿಂಗ ಬೇರೆ ಕಾಯಸಂಬಂಧಿಯಲ್ಲ , 
ಲಿಂಗ ಬೇರೆ ಮಹಾಘನದಿಂದತ್ತತ್ತಲೆ. 
ಕೂಡಲಸಂಗಮದೇವರ ನಿಲವು ಆರಿಗೆಯೂ ಅಳವಡದು. 


11೩೨II 


೯೫೨ 


ಹುತ್ತಕ್ಕೆ ಏಸು ಬಾಯಾದಡೇನು ? ಸರ್ಪನಿಪ್ಪುದು ಒಂದೇ ಸ್ಥಾನ! 
ಭಾವ ಭಾವಿಸಿ ಭ್ರಮೆಯಳಿದು ನೋಡಾ, 
ಆ ಭಾವ ಭಾವಿಸಲು ನಿರ್ಭಾವ ಕೂಡಲಸಂಗಮದೇವಾ. 


11೩೩ll 


೯೫೩ 


ವೇದ ವೇಧಿಸಲರಿಯದೆ ಅಭೇದ್ಯಲಿಂಗವೆಂದು ನಡನಡುಗಿತ್ತು . 
ಶಾಸ್ತ್ರ ಸಾಧಿಸಲರಿಯದೆ ಅಸಾಧ್ಯಲಿಂಗವೆಂದು ಸಾರುತ್ತೈದಾವೆ. 
ತರ್ಕ ತರ್ಕಿಸಲರಿಯದೆ ಅತರ್ಕ್ಕಲಿಂಗವೆಂದು ಮನಂಗೊಳ್ಳವು. 
ಆಗಮ ಗಮಿಸಲರಿಯದೆ ಅಗಮ್ಯಲಿಂಗವೆಂದು ಹೋದವು. 
ನರರು ಸುರರು ಅಂತುವ ಕಾಣರು , 
ನದು ಕೂಡಲಸಂಗನ ಪ್ರಮಾಣ ಶರಣ ಬಲ್ಲ . 


||೩೪|| 


೨೫೨ 


ಬಸವಣ್ಣನವರ ವಚನಗಳು 


೯೫೪ 
ವೇದಾತೀತ, ಷಡುವರ್ಣರಹಿತ, ಅಷ್ಟತಿಂಶತ್ಕಳಾತೀತ, 
ವೋಮಾತೀತ, ಕೂಡಲಸಂಗಮದೇವ. 


11೩೫|| 


೯೫೫ 
ವಿಶ್ವಜಿತನು, ದನುಜಿತನು, ಸರ್ವಜಿತನು, 
ಸುತ್ರಾಮಜಿತನು, ನೃಜಿತನು, ಅಶ್ವಜಿತನು, ಗೋಜಿತನು , 
ಅರ್ಜಿತನು, ಸ್ವ ಸಂವೇದ್ಯನು, ವೇದನಾದಾತೀತನು . 
ತೂರ್ಯಪರಮಾನಂದ ನಿರವಯ , 
ಸೂರ್ಯಕೋಟಿಪ್ರಭೆಯ ಬೆಳಗಿನ 
ಸಹಸ್ರಕಿರಣದ ಅಗ್ರಪಟಲದ ಬೆಳಗು ಕೂಡಲಸಂಗಯ್ಯ . 


|| ೩೬|| 


೯೫೬ 
ಸಹಸ್ರಶೀರ್ಷನಾದಿಪುರುಷನು . 
ವೇದಪುರುಷನೊಬ್ಬ ಪುರುಷನು. 
ತಿಪಾದ ಊರ್ಧ್ವನೊಬ್ಬ ಪುರುಷನು. 
ಉದಮ್ಮುಖನೊಬ್ಬ ಪುರುಷನು . 
ಉದಯಪುರುಷನೊಬ್ಬ ಪುರುಷನು. 
ವಿರಾಟ್ಟುರುಷನೊಬ್ಬ ಪುರುಷನು . 
ಆದಿಪುರುಷನೊಬ್ಬ ಪುರುಷನು . 
ವಿಯತ್ಪುರುಷನೊಬ್ಬ ಪುರುಷನು. 
ತದ್ವಿಯನ್ನುರುಷ ಪುರುಷರಿಲ್ಲದ ಪ್ರಭೆ ನೋಡಿದರೆ , 
ವೇದನಾದಾತೀತ ತೂರ್ಯಪರಮಾನಂದ ನಿರವಯ 
ಷಟ್ತ್ರಿಂಶತ್‌ ಪ್ರಭಾಪಟಲಪ್ರಭೆಯ ಬೆಳಗಿದೆ ನೋಡಿರೆ. 
ಬೆಳಗಿನೊಳಗಣ ಮಹಾಬೆಳಗಿನ ಬೆಳಗು ಕೂಡಲಸಂಗಯ್ಯ . 


||೩೭|| 


೯೫೭ 
ಅಷ್ಟತನುಮೂರ್ತಿ ಲಿಂಗವೆಂದೆಂಬರು ಕೇಳಿರಯಾ : 
ಆದಿಯ ಮಗ ಅತೀತ, ಅತೀತನ ಮಗ ಆಕಾಶ, 
ಆಕಾಶನ ಮಗ ವಾಯು, ವಾಯುವಿನ ಮಗ ಅಗ್ನಿ , 
ಅಗ್ನಿಯ ಮಗ ಅಪ್ಪು , ಅಪ್ಪು ವಿನ ಮಗ ಪೃಥ್ವಿ , 
ಪೃಥ್ವಿಯಿಂದ ಸಕಲ ಜನನವು. 


ಐಕ್ಯಸ್ಥಲ 


೨೫೩ 


ಮನಸಿನ ಮಗ ಚಂದ್ರ , ನಯನದ ಮಗ ಸೂರ್ಯ , 
ದೇಹದ ಮಗನಾತ್ಮ , 
ಇಂತೀ ಅಷ್ಟತನುವೆಲ್ಲಕ್ಕೆಯು ಉತ್ಪತ್ಯವುಂಟು. 
ಉತ್ಪತ್ಯರಹಿತ ಅಯೋನಿಜ ಶೂನ್ಯನಿರಾಳ 
ನಮ್ಮ ಕೂಡಲಸಂಗಮದೇವಂಗೆ ಮಾತಾಪಿತರಿಲ್ಲ . 


|| ೩೮|| 


೯೫೮ 


ಘನಗಂಭೀರ ಮಹಾಘನದೊಳಗೆ 
ಘನಕ್ಕೆ ಘನವಾಗಿದ್ದೆನಯ್ಯಾ . 
ಕೂಡಲಸಂಗಮದೇವಯ್ಯನೆಂಬ 
ಮಹಾಬೆಳಗಿನ ಬೆಳಗಿನೊಳಗಿದ್ದೇನೆಂಬ ಶಬ್ದ 
ಮುಗ್ಧವಾದುದೆನೇನೆಂಬೆನಯ್ಯಾ ? 


11೩೯|| 


೯೫೯ 


ಸಮಸ್ತ ಕತ್ತಲೆಯ ಮಸಕವ ಕಳೆದಿಪ್ಪ ಇರವ ನೋಡಾ! 
ಬೆಳಗಿಗೆ ಬೆಳಗು ಸಿಂಹಾಸನವಾಗಿ, 
ಬೆಳಗು ಬೆಳಗ ಕೂಡಿದ ಕೂಟವ 
ಕೂಡಲಸಂಗಯ್ಯ ತಾನೆ ಬಲ್ಲ ! 


| ೪Oil 


೯೬೦ 


ಅಂತರಂಗ ಬಹಿರಂಗ ಆತ್ಮಸಂಗ ಒಂದೆ ಅಯಾ ! 
ನಾದಬಿಂದುಕಳಾತೀತ, ಆದಿಯಾಧಾರ ನೀನೆ ಅಯಾ ! 
ಆರೂಢದ ಕೂಟದ ಸುಖವ ಕೂಡಲಸಂಗಯ್ಯ ತಾನೆ ಬಲ್ಲ ! 


|| ೪ 


| 


ಕಾಂಡ : ಎರಡು 


ಹೆಚ್ಚಿನ ವಚನಗಳು 


ಹೆಚ್ಚಿನ ವಚನಗಳು 


೨೫೭ 


೯೬೧ 


ಅಂಗದ ಮೇಲೆ ಲಿಂಗ ಆಯತವಾಗಿ , 
ಲಿಂಗಾರ್ಚನೆಯ ಮಾಡಿದಡೆ ಭವ ಹಿಂಗದೆಂದು, 
ಪ್ರಾಣದ ಮೇಲೆ ಲಿಂಗ ( ಸ್ವಾ ] ಯತವ ಮಾಡಿ 
ಎನ್ನಂತರಂಗ ಶುದ್ದವ ಮಾಡಿ 
ಲಿಂಗೈಕ್ಕದ ಹೊಲಬ ತೋರಿದನಯ್ಯಾ , ಚೆನ್ನಬಸವಣ್ಣನು. 
ಕಾಯದ ಕಳವಳವು. 
ದಾಸೋಹದ ಮುಖದಲ್ಲಿ ಅಲ್ಲದೆ ಹರಿಯದೆಂದು 
ಜಂಗಮಮುಖಲಿಂಗವಾಗಿ ಬಂದು 
ಎನ್ನ ಶಿಕ್ಷಿಸಿ ರಕ್ಷಿಸಿ 
ಎನ್ನ ಸಂಸಾರದ ಪ್ರಕೃತಿಯ ಹರಿದನಯ್ಯಾ , ಪ್ರಭುದೇವರು . 
ಕೂಡಲಸಂಗಮದೇವರಲ್ಲಿ 
ಪ್ರಭುದೇವರ ಚೆನ್ನಬಸವಣ್ಣನ 
ಕರುಣದಿಂದಲಾನು ಬದುಕಿದೆನು. 


II೧II 


- ಅಂಗದ ಮೇಲೆ ಲಿಂಗಸಾಹಿತ್ಯವಾದ ಬಳಿಕ 
ಸ್ಥಾವರದೈವಕ್ಕೆರಗಲಾಗದು . 
ತನ್ನ ಪುರುಷನ ಬಿಟ್ಟು ಅನ್ಯಪುರುಷನ ಸಂಗ ಸಲ್ಲುವುದೇ ? 
ಕರಸ್ಥಲದ ದೇವನಿದ್ದಂತೆ 
ಧರೆಯ ಮೇಲಣ ಪ್ರತಿಷ್ಠೆಗೆರಗಿದಡೆ 
ನರಕದಲ್ಲಿಕ್ಕುವ ಕೂಡಲಸಂಗಮದೇವ. 


11೨!! 


ಅಂಗದಲಳವಟ್ಟ ಲಿಂಗಕ್ಕೆ ಅಂಗವೆ ಭಾಜನ, 
ಪ್ರಾಣದ ಮೇಲಣ ಲಿಂಗಕ್ಕೆ ನಿರ್ಭಾವವೆ ಭಾಜನ. 
ಅರಿವಿನ ಮೇಲಣ ಲಿಂಗಕ್ಕೆ ನಿರ್ಭಾವವೆ ಭಾಜನ 
ಕೂಡಲಸಂಗಮದೇವಯ್ಯಾ , 
ಪ್ರಭುದೇವರು ಆರೋಗಣೆಯ ಮಾಡುವಡೆ 
ಭಕ್ತಿಪರಿಯಾಣವಲ್ಲದೆ ಬೇರೆ ಭಾಜನವ ಕಾಣೆನು. 


11೩ || 


೨೫೮ 


ಬಸವಣ್ಣನವರ ವಚನಗಳು 


೯೬೪ 
ಅಂಗದಲ್ಲಿ ಅರ್ಪಿತವಾದ ಸುಖವು 
ಲಿಂಗದಲ್ಲಿ ಲೀಯವಾಯಿತ್ತೆಂದಡೆ 
ಅಂಗವ ಲಿಂಗದಲ್ಲಿ ಮತ್ತೆ ನಿಕ್ಷೇಪಿಸಿಹೆನೆಂಬ 
ಕಾರಣವೇಕಯಾ ಶರಣಂಗೆ ? 
ಪ್ರಾಣನ ಲಿಂಗದಲ್ಲಿ ಸವೆಸಿ ನಿರವಯವಾಗಬಹುದಲ್ಲದೆ 
ಕರ್ಮದಿಂದಾದ ಕಾಯುವ ಸವೆಸಿ ಸಯವಪ್ಪ ಪರಿ ಎಂತು ಹೇಳಯ್ಯಾ ? 
ಕೂಡಲಸಂಗಮದೇವಾ, 
ನಿಮ್ಮ ಶರಣರು ಕಾಯವಿಡಿದಿರ್ದು ನಿರ್ಮಾಯವಾಗಿರ್ಪುದ 
ಹೇಳಯ್ಯಾ ನಿಮ್ಮ ಧರ್ಮ, 


|| ೪ || 


S 


೯೬೫ 
ಅಂಗದಲ್ಲಿ ಲಿಂಗಸಂಗ, ಲಿಂಗದಲ್ಲಿ ಅಂಗಸಂಗವ ಮಾಡಿಹೆನೆಂದಡೆ, 
ಸಂದು ಭೇದವಳಿವ ಪರಿ ಎಂತು ಹೇಳಾ ? 
ಅಂಗದಲ್ಲಿ ಸಂಗವ ಮಾಡಿಹೆನೆಂದಡೆ, 
ಮುಂದುಗೆಡಿಸಿ ಕಾಡುವನು ಶಿವನು . 
ಕಾಮವೆಂಬ ಬಯಕೆಯಲ್ಲಿ 
ಅಳಲಿಸುವ ಬಳಲಿಸುವ ಶಿವನು, 
ಲಿಂಗದಲ್ಲಿ ಅಂಗವ ತಂದು ನಿಕ್ಷೇಪಿಸಿಹೆನೆಂದಡೆ, 
ಅಂಗದಿಂದ ಅತ್ಯಲೋಸರಿಸಿ ಓಡುವನಯ್ಯಾ ಶಿವನು. 
ಹೆಣ್ಣು ಗಂಡಾದಡೆ ಸಂಗಕ್ಕೆ ಒಲಿವನು ಕೇಳಾ ಶಿವನು. 
ಕೂಡಲಸಂಗಮದೇವರ ಬೆರಸುವಡೆ, 
ಭಿನ್ನ ವಿಲ್ಲದೆ ಕಲಿಯಾಗಿರಬೇಕು ಕೇಳಾ ಅವ್ವಾ . 


II೫II 


೯೬೬ 
ಅಂಗಲಿಂಗಸಂಗಸುಖಸಾರಾಯದನುಭಾವ 
ಲಿಂಗವಂತಂಗಲ್ಲದೆ ಸಾಧ್ಯವಾಗದು ನೋಡಾ. 
ಏಕಲಿಂಗಪರಿಗ್ರಾಹಕನಾದ ಬಳಿಕ , 
ಆ ಲಿಂಗನಿಷ್ಠೆ ಗಟ್ಟಿಗೊಂಡು, 
ಸ್ವಯಲಿಂಗಾರ್ಚನೋಪಚಾರ ಅರ್ಪಿತ ಪ್ರಸಾದಭೋಗಿಯಾಗಿ , 
ವೀರಶೈವಸಂಪನ್ನನೆನಿಸಿ ಲಿಂಗವಂತನಾದ ಬಳಿಕ 
ತನ್ನಂಗಲಿಂಗಸಂಬಂಧಕ್ಕನ್ಯವಾದ ಜಡಭೌತಿಕ ಪ್ರತಿಷ್ಠೆಯನುಳ್ಳ 


ಹೆಚ್ಚಿನ ವಚನಗಳು 


೨೫೯ 


ಭವಿಶೈವದೈವಕ್ಷೇತ್ರತೀರ್ಥಂಗಳಾದಿಯಾದ ಹಲವು ಲಿಂಗಾರ್ಚನೆಯ 
ಮನದಲ್ಲಿ ನೆನೆ[ ಯ ] ಲಿಲ್ಲ , ಮಾಡಲೆಂತೂ ಬಾರದು. 
ಇಷ್ಟೂ ಗುಣವಳವಟ್ಟಿತ್ತಾದಡೆ 
ಆತನೀಗ ಏಕಲಿಂಗನಿಷ್ಟಾಚಾರಯುಕ್ತನಾದ 
ವೀರಮಾಹೇಶ್ವರನು. 
ಇವರೊಳಗೆ ಅನುಸರಿಸಿಕೊಂಡು ನಡೆದನಾದಡೆ 
ಗುರುಲಿಂಗಜಂಗಮಪಾದೋದಕಪ್ರಸಾದ ಸದ್ಭಕ್ತಿಯುಕ್ತವಾದ 
ವೀರಶೈವ ಷಡುಸ್ಥಲಕ್ಕೆ ಹೊರಗಾಗಿ ನರಕಕ್ಕಿಳಿವನು ಕಾಣಾ, 
ಕೂಡಲಸಂಗಮದೇವಾ. 


|| ೬ || 


೯೬೭ 
ಅಂಗವಿಕಾರವಳಿದು ಸತಿಯ ಸಂಗವರಿಯ ನೋಡಾ, 
ದೇಹಗುಣಂಗಳಿಲ್ಲಾಗಿ ನಿರ್ದೆಹಪ್ರಸಾದಿ ನೋಡಯ್ಯಾ , 
ಅಶನವಸನಾದಿಗಳೆಲ್ಲವು ಬೆಂದವು ನೋಡಯ್ಯಾ . 
ಈ ಎಲ್ಲ ಗುಣಂಗಳಳಿದು ಕೂಡಲಸಂಗಮದೇವರಲ್ಲಿ 
ಸಾವಧಾನಿ ಪ್ರಸಾದಿ ಚೆನ್ನಬಸವಣ್ಣನು. 


೧೭| | 


೯೬೮ 
ಅಂಗುಲ ಹನ್ನೆರಡು ಕೂಡಲು ಒಂದು ಗೇಣು, 
ಗೇಣು ಎರಡು ಕೂಡಲು ಒಂದು ಮೊಳ, 
ಮೊಳವೆರಡು ಕೂಡಲು ಒಂದು ಹಸ್ತ , 
ಹಸ್ಯವೆರಡು ಕೂಡಲು ಒಂದು ಮಾರು , 
ಮಾರೆರಡು ಕೂಡಲು ಒಂದು ಜಂಘ , 
ಜಂಫೆ ಏಳುನೂರೆಪ್ಪತ್ತು ಕೂಡಲು ಒಂದು ಪಾದಚ್ಚಯ , 
ಪಾದಚ್ಚಯವೆರಡು ಸಾವಿರದೆಂಟನೂರುಕೂಡಲು ಒಂದು ಕೂಗಳತೆ, 
ಕೂಗಳತೆ ನಾಲ್ಕು ಕೂಡಲು ಒಂದು ಹರದಾರಿ , 
ಹರದಾರಿ ನಾಲ್ಕು ಕೂಡಲು ಒಂದು ಯೋಜನ, 
ಅಂಥ ಯೋಜನ ನಾಲ್ಕು ಚೌಕಕ್ಕು ಹನ್ನೆರಡು ಹನ್ನೆರಡು ಕೂಡಲು 
ಬಳಸಿ ನಾಲ್ವತ್ತೆಂಟು ಯೋಜನ ಪ್ರಮಾಣಿನ ಕಟ್ಟಳೆಯಾಯಿತ್ತು 
ಇಂತಪ್ಪ ಕಟ್ಟಳೆಯಾಗಿದ್ದ ಕಲ್ಯಾಣದೊಳಗಿರುವ ಗಣಂಗಳೆಲ್ಲರನೂ 
ಕೂಡಲಸಂಗಯ್ಯಾ 
ನಿನ್ನೊಳು ಕಂಡು ಸುಖಿಯಾಗಿರ್ದೆನು . 


|| ೮ || 


೨೬೦ 


ಬಸವಣ್ಣನವರ ವಚನಗಳು 


೯೬೯ 
ಅಂಜದಿರಂಜದಿರು ಹಂದೆ, ಓಡದಿರು ಓಡದಿರು ಹೇಡಿ, 
ಆಳಿನಾಳು ಕೀಳಾಳು ಬಹರೆ 
ಹೋಗದಿರು , ಹೋಗದಿರು , ಕೂಡಲಸಂಗಮದೇವಾ. 


೯೭೦ 
ಅಂಜದಿರು ಅಳುಕದಿರು, 
ಅಂಜದಿರು ಅಳುಕದಿರು, ಕುಂದದಿರು ಕುಸಿಯದಿರು . 
ಏನೋ ಎಂತೋ ಎಂದು ಚಿಂತಿಸದಿರು , 
ನಿನ್ನ ನಾನೇನುವನೂ ಬೇಡೆ, ಕೂಡಲಸಂಗಮದೇವಾ. 


TIOOI! 


೯೭೧ 
ಅಂತರಂಗದೊಳಗಿರ್ದ ನಿರವಯಲಿಂಗವನು ಸಾವಯವಲಿಂಗವ ಮಾಡಿ, 
ಶ್ರೀಗುರುಸ್ವಾಮಿ ಕರಸ್ಥಲಕ್ಕೆ ತಂದುಕೊಟ್ಟನಾಗಿ, 
ಆ ಇಷ್ಟಲಿಂಗವೆ ಅಂತರಂಗವನಾವರಿಸಿ | 
ಅಂತರಂಗದ ಕರಣಂಗಳೆ ಕಿರಣಂಗಳಾಗಿ , 
ಬೆಳಗುವ ಚಿದಂಶವೆ ಪ್ರಾಣಲಿಂಗವು, 
ಆ ಮೂಲಚೈತನ್ಯವೆ ಭಾವಲಿಂಗವು. 
ಇದನರಿದು, ನೋಡುವ ನೋಟ ಭಾವಪರಿಪೂರ್ಣವಾಗಿ 
ತಾನು ತಾನಾದಲ್ಲದೆ, ಇದಿರಿಟ್ಟು ತೋರುವುದಿಲ್ಲವಾಗಿ 
ಅಖಂಡ ಪರಿಪೂರ್ಣವಪ್ಪ ನಿಜವು ತಾನೆ, ಕೂಡಲಸಂಗಮದೇವ. TIOO!! 


೯೭೨ 
ಅಂದಾ ತ್ರಿಪುರವನುರುಹಿದಾತ ವೀರ, 
ಅಂದಾ ದಕ್ಷನ ಯಾಗವ ಕೆಡಿಸಿದಾತ ವೀರ, 
ಕಡುಗಲಿ ನರಸಿಂಹನನುಗಿದಾತ ವೀರ, 
ನಮ್ಮ ಹರನ ಲಲಾಟದಲ್ಲಿ ಜನಿಸಿದಾತ ವೀರ, 
ನಮ್ಮ ಕೂಡಲಸಂಗನಲ್ಲಿ ಮಡಿವಾಳ ವೀರ.. 


11೧೨II 


೯೭೩ 
ಅಂಧಕಾರವೆಂಬ ಗಹ್ವರದೊಳಗೆ ನಿದ್ರೆಯೆಂಬ ರಾಕ್ಷಸಿ ಗ್ರಹಿಸಿ , 
ವೀರರ ನಿಗ್ರಹಿಸಿ ನೀರು ಮಾಡಿ, ಧೀರರ ಧೃತಿಗೆಡಿಸಿ, 


ಹೆಚ್ಚಿನ ವಚನಗಳು 


೨೬೧ . 


ಶಾಪಾನುಗ್ರಹಸಮರ್ಥರ ಸತ್ತಂತಿರಿಸಿ , 
ನಿಚ್ಚ ನಿಚ್ಚ ಜೀವನಾಶವ ಮಾಡುತ್ತಿಹಳು ನೋಡಾ, 
ಕೂಡಲಸಂಗಮದೇವಾ. 


|| ೧೩ || 


೯೭೪ 
ಅಗ್ಗವಣಿಯವಸರ ಸದಾಚಾರಸಯೆಂಬ ಭೂಮಿಯ ಮೇಲೆ 
ಸರ್ವಶುದ್ಧವೆಂಬ ಗೋಮಯವ ತಂದು, 
ವಿನಯಾರ್ಥವೆಂಬ ಉದಕದಿಂದ ಸಮ್ಮಾರ್ಜನೆಯಂ ಮಾಡಿ 
ತನುವಿನ ಅವಗುಣಂಗಳಂ ಹುಡಿಗುಟ್ಟಿ ರಂಗವಾಲೆಯನಿಕ್ಕಿ , 
ಅಕ್ಷಯವೆಂಬ ಬಿಂದಿಗೆಯಲ್ಲಿ ಪರಮಾನಂದವೆಂಬ ಅಗ್ಗವಣಿಯ ತುಂಬಿ, 
ಸಮರಸದಿಂದ ಮಜ್ಜನಕ್ಕೆರೆಯಲು 
ಹೃದಯಕಮಲವೆಂಬ ಪುಷ್ಪಮಂ ಸಲಿಸಿ, 
ಸೌಖ್ಯತರ ಶಾಂತಿಯೆಂಬ ಗಂಧವನಿಟ್ಟು , 
ಅಕ್ಷಯವೆಂಬ ಅಕ್ಷತೆಯನಳವಡಿಸಿ, 
ಸದ್ಭಾವವೆಂಬ ಧೂಪಮಂ ಬೀಸಿ, ಸುಜ್ಞಾನವೆಂಬ ನಿವಾಳಿಯನೆತ್ತಿ 
ನಿತ್ಯನಿರಂಜನವೆಂಬ ನೀರಾಜನಮಂ ಬೆಳಗಲು, 
ಬ್ರಹ್ಮನಾದವೆಂಬ ಘಂಟೆಯಂ ಬಾರಿಸಲು 
ನಿತ್ಯಲಿಂಗಾರ್ಚನೆಗೆಡೆಮಾಡಲು , 
ಇದರ ವರ್ಮಕರ್ಮಸ್ಥಿತಿಯನರಿದು ಶಿವಲಿಂಗಾರ್ಚನೆಯ ಮಾಡಬಲ್ಲಡೆ, 
ಮರ್ತ್ಯದಲ್ಲಿ ನಾನಾರನೂ ಕಾಣೆನು. 
ಕೂಡಲಸಂಗಮದೇವಾ, 
ಪ್ರಭು ಶಿವಲಿಂಗಾರ್ಚನೆಯಂ ಮಾಡಲು, ನಾನೆ ಪರಿಚಾರಕನು. || ೧೪|| 


೯೭೫ 
ಅಜ್ಞಾನದಿಂದ ಹುಟ್ಟಿತ್ತು ಅಹಂ ಮಮತೆ, 
ಅಜ್ಞಾನದಿಂದ ಹುಟ್ಟಿತ್ತು ಮನಸ್ಸಂಚಲ , 
ಅಜ್ಞಾನದಿಂದ ಹುಟ್ಟಿತ್ತು ಇಂದ್ರಿಯೋದ್ರೇಕ, 
ಅಜ್ಞಾನದಿಂದ ಹುಟ್ಟಿತ್ತು ದೇಹಮೋಹ, 
ಅಜ್ಞಾನದಿಂದ ಹುಟ್ಟಿತ್ತು ಅತಿಕಾಂಕ್ಷೆ , 
ಅಜ್ಞಾನದಿಂದ ಹುಟ್ಟಿತ್ತು ತ್ರಿವಿಧಮಲ, 
ಅಜ್ಞಾನದಿಂದ ಹುಟ್ಟಿತ್ತು ಸಂಸಾರ, 
ಅಜ್ಞಾನದಿಂದ ಹುಟ್ಟಿತ್ತು ರಾಗದ್ವೇಷ, 


೨೬೨ 


ಬಸವಣ್ಣನವರ ವಚನಗಳು 


ಅಜ್ಞಾನದಿಂದ ಹುಟ್ಟಿತ್ತು ಸರ್ವಪ್ರಪಂಚು, 
ಅಜ್ಞಾನದಿಂದ ಹುಟ್ಟಿತ್ತು ಸರ್ವದುಃಖ , 
ಕೂಡಲಸಂಗಮದೇವಾ, ಈ ಅಜ್ಞಾನಭ್ರಮೆಯ ಕೆಡಿಸಿದಲ್ಲದೆ 
ನಿಮ್ಮನೊಡಗೂಡಬಾರದಯ್ಯಾ . 


| ೧೫|| 


೯೭೬ 
ಅಜ್ಞಾನ ಹಿಂಗಿತ್ತು , ಅಹಂಕಾರವಡಗಿತ್ತು , 
ಅರಿಷಡ್ವರ್ಗಗಳು ಹರಿಹಂಚಾದವು, 
ಅಷ್ಟಮದಂಗಳು ಪಟ್ಟ ಪರಿಯಾದವು, 
ದಶವಾಯುಗಳು ವಶವರ್ತಿಯಾದವು, 
ಇಂದ್ರಿಯಂಗಳು ಬಂಧನವಡೆದವು, 
ಮನೋವಿಕಾರ ನಿಂದಿತ್ತು . 
ಕೂಡಲಸಂಗಮದೇವಾ, 
ನಿಮ್ಮಲ್ಲಿ ನಮ್ಮ ಮಹಾದೇವಿಯಕ್ಕಗಳ 
ನಿರ್ವಾಣದ ಸಹಜ ನಿಲವ ಕಂಡು, 
ನಮೋ ನಮೋ ಎನುತಿರ್ದೆನಯ್ಯಾ , ಪ್ರಭುವೆ. 


II೧೬ | | 


೯೭೭ 
ಅದೈತವ ಅಂತರಂಗದಲ್ಲಿ ಅರಿದು 
ಹೊರಗೆ ದಾಸೋಹವ ಮಾಡದಿರ್ದಡೆ 
ಎಂತಯ್ಯಾ ಉಭಯ ಸಂದೇಹದಲ್ಲಿ ನಿಜವಪ್ಪುದು ? 
ನಿಮ್ಮ ಶರಣರ ಮನ ನೊಂದಲ್ಲಿ 
ನಾನು ಸೈರಿಸಿಕೊಂಬೆನೆಂತಯ್ಯಾ ? 
ಕೂಡಲಸಂಗಮದೇವಾ, 
ಹಾವು ಸಾಯದೆ ಕೋಲುನೋಯದಂತೆ ಮಾಡಾ, ನಿಮ್ಮ ಧರ್ಮ ||೧೭|| 


೯೭೮ 
ಅನುದಿನದಲ್ಲಿ ಮಜ್ಜನಕ್ಕೆರೆದು ನೆನೆದು ಲಿಂಗ ಕರಿಗಟ್ಟಿತ್ತು . 
ನೀರನೊಲ್ಲದು, ಬೋನವ ಬೇಡದು, ಕರೆದಡೆ ಓ ಎನ್ನದು. 
ಸ್ಥಾವರ ಪೂಜೆ, ಜಂಗಮದ ಉದಾಸೀನ 
ಕೂಡಲಸಂಗಯ್ಯನೊಲ್ಲ ನೋಡಾ. 


|| ೧೮|| 


ಹೆಚ್ಚಿನ ವಚನಗಳು 


೨೬೩ 


೯೭೯ 


ಅನುಭಾವವಿಲ್ಲದ ಭಕ್ತಿ ಅನುವಿಂಗೆ ಬಾರದು , 
ಅನುಭಾವವಿಲ್ಲದ ಲಿಂಗ ಸಮರಸಸುಖಕ್ಕೆ ನಿಲುಕದು , 
ಅನುಭಾವವಿಲ್ಲದ ಪ್ರಸಾದ ಪರಿಣಾಮವ ಕೊಡದು , 
ಅನುಭಾವವಿಲ್ಲದ ಏನನೂ ಅರಿಯಬಾರದು. 
ತನ್ನಲ್ಲಿ ತಾ ಸನ್ನಿಹಿತವುಳ್ಳಡೆ 
ಶಿವಶರಣರ ಸಂಗವೇತಕ್ಕೆನಲುಂಟೆ ? 
ಕೂಡಲಸಂಗಮದೇವಯ್ಯಾ , 
ನಿಮ್ಮ ಅನುಭಾವ 
ಮಾತಿನ ಮಥನವೆಂದು ನುಡಿಯಬಹುದೆ ಪ್ರಭುವೆ ? 


|| ೧೯ || 


600 
ಅನ್ಯದೈವವ ಬಿಟ್ಟು ದಕಾವುದು ಕ್ರಮವೆಂದಡೆ; 
ಅನ್ಯದೈವದ ಮಾತನಾಡಲಾಗದು , 
ಅನ್ಯದೈವದ ಪೂಜೆಯ ನೋಡಲಾಗದು , 
ಸ್ಥಾವರಲಿಂಗಕ್ಕೆರಗಲಾಗದು, 
ಆ ಲಿಂಗದ ಪ್ರಸಾದವ ಕೊಳಲಾಗದು, 
ಇಷ್ಟು ನಾಸ್ತಿಯಾದಡೆ 
ಅನ್ಯದೈವವ ಬಿಟ್ಟು ಭಕ್ತನೆನಿಸುವನು. 
ಇವರೊಳಗನುಸರಣೆಯ ಮಾಡಿದನಾದಡೆ, 
ಕುಂಭೀಪಾಕ ನಾಯಕನರಕದಲ್ಲಿಕ್ಕುವ 
ನಮ್ಮ ಕೂಡಲಸಂಗಮದೇವರು . 


|| ೨OIL 


೯೮೧ 
ಅನ್ಯವಿಚಾರವ ಮರೆದು ನಿಮ್ಮ ವಿಚಾರವೆಡೆಗೊಂಡಿತ್ಯಾಗಿ, 
ಪ್ರಾಣದ ನೆಲೆಗೆಟ್ಟಿತ್ತಯ್ಯಾ , 
ದಶವಾಯುಗಳ ಸಂಚ ತಪ್ಪಿತ್ತಯ್ಯಾ , 
ಕರಣಂಗಳ ಲಿಂಗಕಿರಣಂಗಳು ನುಂಗಿದವಯ್ಯಾ , 
ಒಳಗೆ ಕರತಳಾಮಳಕಗೊಂಡೆನಯಾ , 
ಹೊರಗೆ ಅದೆಂತೆಂದರಿಯದೆ ನೀನೆ ಗತಿಯಾಗಿದ್ದೆ , 
ಕೂಡಲಸಂಗಮದೇವಾ. 


|| ೨೧|| 


೨೬೪ 


ಬಸವಣ್ಣನವರ ವಚನಗಳು 


೯೮೨ 
ಅಮೂಲ್ಯನಪ್ರಮಾಣನಗೋಚರಲಿಂಗ, 
ಆದಿಮಧ್ಯಾವಸಾನಗಳಿಲ್ಲದ ಸ್ವತಂತ್ರ ಲಿಂಗ, 
ನಿತ್ಯನಿರ್ಮಳಲಿಂಗ, 
ಅಯೋನಿಸಂಭವ ನಮ್ಮ ಕೂಡಲಸಂಗಮದೇವರು . 


|| ೨೨|| 


೯೮೩ 
ಅಯ್ಯಾ ಎನಗೆ ರುದ್ರಾಕ್ಷಿಯ ಸರ್ವಪಾವನವು, 
ಅಯ್ಯಾ ಎನಗೆ ರುದ್ರಾಕ್ಷಿಯೆ ಸರ್ವಕಾರಣವು, 
ಅಯ್ಯಾ ಎನಗೆ ರುದ್ರಾಕ್ಷಿಯೇ ಸರ್ವಸಾಧನವು, 
ಅಯ್ಯಾ ಎನಗೆ ರುದ್ರಾಕ್ಷಿಯೇ ಸರ್ವಸಿದ್ದಿ , 
ಅಯ್ಯಾ ಎನಗೆ ರುದ್ರಾಕ್ಷಿಯೆ ಸರ್ವಪಾಪಕ್ಷಯವು, 
ಅಯ್ಯಾ ನಿಮ್ಮ ಪಂಚವಕ್ರಂಗಳ | 
ಪಂಚಮುಖದ ರುದ್ರಾಕ್ಷಿಗಳಾದವಾಗಿ , 
ಅಯ್ಯಾ ಕೂಡಲಸಂಗಮದೇವಯ್ಯಾ , 
ಎನ್ನ ಮುಕ್ತಿಪಥಕ್ಕೆ ಶ್ರೀಮಹಾರುದ್ರಾಕ್ಷಿಯ ಸಾಧನವಯ್ಯಾ . 


II೨೩II - 


೯೮೪ 
ಅಯ್ಯಾ , ಎನ್ನ ಕಾಯದಲ್ಲಿ ಮಡಿವಾಳನ ತೋರಿದ, 
ಎನ್ನ ಮನದಲ್ಲಿ ತನ್ನ ನಿಲವ ತೋರಿದ, 
ಎನ್ನ ಅರಿವಿನಲ್ಲಿ ನಿಮ್ಮ ತೋರಿದ, 
ಇಂತೀ ತ್ರಿವಿಧಸ್ವಾಯತವನು 
ಎನ್ನ ಸರ್ವಾಂಗದಲ್ಲಿ ಪ್ರತಿಷ್ಠಿಸಿ ತೋರಿದ. 
ಕೂಡಲಸಂಗಮದೇವಯ್ಯಾ , 
ಚೆನ್ನಬಸವಣ್ಣನ ಕರುಣದಿಂದ 
ಮಡಿವಾಳನೆಂಬ ಪರುಷ ಸಾಧ್ಯವಾಯಿತ್ತೆನಗೆ. 


II೨೪11 


6058 
ಅಯ್ಯಾ , ಎನ್ನ ಕೈಯ ದರ್ಪಣ [ ಸಂದಿತ್ತು , 
ಆಸ್ಥಾನದ ಜ್ಯೋತಿ ನಂದಿತ್ತು , 
ಸರಸ್ವತಿಯ ಭಂಡಾರ ಸೂರೆಹೋಯಿತ್ತು , 


ಹೆಚ್ಚಿನ ವಚನಗಳು 


೨೬ ೫ . 


ನಮ್ಮಯ್ಯ ಕಿನ್ನರಿಬೊಮ್ಮಣ್ಣ ಹೋದನು. 
ತಾರಾಮಂಡಲದಲ್ಲಿ ಕೇಳಿಸುವ ತಂದೆ ಹೋದನು, ನಾನೆಲ್ಲಿ ಅರಸುವೆನು ? 
ಕೂಡಲಸಂಗಮದೇವಯ್ಯ 
ತನ್ನಾಳು ಕಿನ್ನರಿಬೊಮ್ಮಣ್ಣನನೊಯ್ದಡೆ ನಾನೆಲ್ಲಿ ಅರಸುವೆನು ? 


II೨೫11 


೯೮೬ 
ಅಯ್ಯಾ , ಎನ್ನ ಹೃದಯದಲ್ಲಿ ವ್ಯಾಪ್ತವಾಗಿಹ ಪರಮ ಚಿದ್ಬಳಗ 
ಹಸ್ತಮಸ್ತಕ ಸಂಯೋಗದಿಂದೊಂದುಗೂಡಿ 
ಮಹಾಬೆಳಗ ಮಾಡಿದಿರಲ್ಲಾ . 
ಅಯ್ಯಾ , ಎನ್ನ ಮಸ್ತಕದೊಳಗೊಂದುಗೂಡಿದ ಮಹಾಬೆಳಗ ತಂದು. 
ಭಾವದೊಳಗಿಂಬಿಟ್ಟಿರಲ್ಲಾ , 
ಅಯಾ , ಎನ್ನ ಭಾವದೊಳಗೆ ಕೂಡಿದ ಮಹಾಬೆಳಗ ತಂದು 
ಮನಸಿನೊಳಗಿಂಬಿಟ್ಟಿರಲ್ಲಾ . 
ಅಯ್ಯಾ , ಎನ್ನ ಮನಸಿನೊಳು ಕೂಡಿದ ಮಹಾಬೆಳಗೆ ತಂದು 
ಕಂಗಳೊಳಗಿಂಬಿಟ್ಟಿರಲ್ಲಾ . 
ಅಯ್ಯಾ , ಎನ್ನ ಕಂಗಳೊಳು ಕೂಡಿದ ಮಹಾಬೆಳಗೆ ತಂದು 
ಕರಸ್ಥಲದೊಳಗಿಂಬಿಟ್ಟಿರಲ್ಲಾ . 
ಅಯ್ಯಾ , ಎನ್ನ ಕರಸ್ಥಲದಲ್ಲಿ ಥಳಥಳಿಸಿ ಬೆಳಗಿ ಹೊಳೆಯುತ್ತಿಪ್ಪ 
ಅಖಂಡತೇಜವನೆ ಇಷ್ಟಲಿಂಗವೆಂಬ ದೃಷ್ಟವ ತೋರಿ 
ನಿಶ್ಚಯವ ಸ್ತೋತ್ರದಲ್ಲಿ ಸೃಜಿಸಿದಿರಲ್ಲಾ . 
ಅಯಾ , ಎನ್ನ ತೊತ್ರದಲ್ಲಿ ಸೃಜಿಸಿದ ಸುಮಂತ್ರದೊಳಗೆ 
ನೀವು ನಿಮ್ಮ ಮಹತ್ವವ ಹುದುಗಿದಿರಲ್ಲಾ . 
ಅಯ್ಯಾ , ಎನ್ನ ಆರಾಧ್ಯ ಕೂಡಲಸಂಗಮದೇವಾ, 
ಎನ್ನೊಳಗೆ ನಿಮ್ಮಿರವ ಈ ಪರಿಯಲ್ಲಿ ಕಾಣಿಸುತ್ತಿರ್ದಿರಲ್ಲಾ . 


|| ೨೬ || 


೯೮೭ 


ಅಯಾ , ಎಳಗರು ತಾಯನರಸಿ ಬಳಲುವಂತೆ 
ನಾ ನಿಮ್ಮನರಸಿ ಬಳಲುತ್ತಿದ್ದೇನೆ. 
ಅಯ್ಯಾ , ನೀವೆನ್ನ ಮನಕ್ಕೆ ಪ್ರಸನ್ನ ವಾಗಿ ಕಾರುಣ್ಯವ ಮಾಡು. 
ಅಯ್ಯಾ , ನೀವೆನ್ನ ಮನಕ್ಕೆ ನೆಲೆವನೆಯಾಗಿ 
ಕಾರುಣ್ಯವ ಮಾಡು, ಕಾರುಣ್ಯವ ಮಾಡು. 
ನೀನಿನಿತು ಲೇಸನೀಯಯಾ, 
ಅಂಬೇ ಅಂಬೇ ಕೂಡಲಸಂಗಮದೇವಾ. 


11೨೭|| 


೨೬೬ 


ಬಸವಣ್ಣನವರ ವಚನಗಳು 


೯೮೮ 
ಅಯಾ , ಕೊಟ್ಟ ಲಿಂಗವ ಮರಳಿ ಕೊಂಡು ಬಾ ಎಂದು 
ಎನ್ನ ನಟ್ಟಿದನಯ್ಯಾ ಶಶಿಧರನು ಮರ್ತ್ಯಕ್ಕೆ , 
ನಿಮ್ಮ ಮುಖದಿಂದ ಎನ್ನ ಭವ ಹರಿವುದೆಂದು 
ಹರಹಿಕೊಂಡಿದ್ದೆನಯ್ಯಾ ದಾಸೋಹವನು. 
ನಿಮ್ಮ ಬರವ ಹಾರಿ ಸವೆದವು ಒಂದನಂತ ದಿನಗಳು , 
ಇಂದೆನ್ನ ಪುಣ್ಯದ ಫಲದಿಂದ ಎನಗೆ ಗೋಚರವಾದಿರಿ , 
ಹಿಂದಣ ಸಂದೇಹ ಸೂತಕ ಹಿಂಗಿತ್ತು , 
ಎನ್ನ ಪ್ರಾಣಲಿಂಗವು ನೀವೇ ಆಗಿ, ಎನ್ನ ಸರ್ವಾಂಗಲಿಂಗದಲ್ಲಿ ಸನ್ನಿಹಿತವಾಗಿ , 
ಎನ್ನ ಚಿಂತೆಯ ನಿಶ್ಚಿಂತೆಯ ಮಾಡಾ ಕೂಡಲಸಂಗಮದೇವ ಪ್ರಭುವೆ. 11೨೮|| 


೯೮೯ 
ಅಯ್ಯಾ , ನಾನು ದಾಸೋಹವ ಮಾಡುವೆನಲ್ಲದೆ, ಸಮಯವನರಿಯೆ , 
ಅಯ್ಯಾ , ನಾನು ಭಕ್ತಿಯ ಮಾಡುವೆನಲ್ಲದೆ, ಭಾವವನರಿಯೆ . 
ಸ್ಥಳಕುಳವ ವಿಚಾರಿಸಿದಡೆ , ಎನ್ನಲ್ಲಿ ಏನೂ ಹುರುಳಿಲ್ಲ , 
ನಿಮ್ಮ ಶರಣರ ಸೋಂಕಿನಲ್ಲಿ ಶುದ್ದನಾದೆನು . 
ಕೂಡಲಸಂಗಮದೇವರು ಸಾಕ್ಷಿಯಾಗಿ, 
ಮಡಿವಾಳ ಮಾಚಿತಂದೆಗಳ ಶ್ರೀಪಾದಕ್ಕೆ 
ನಮೋ ನಮೋ ಎಂದು ಬದುಕಿದೆನು. 

|| ೨೯ || 


εεο 
- ಅಯ್ಯಾ , ನಿಮ್ಮ ಮಹಾನುಭಾವಿಗಳ ಸಂಗದಿಂದೆನ್ನ 
ತನು ಶುದ್ಧವಾಯಿತ್ತು , ಮನ ಶುದ್ದವಾಯಿತ್ತು , ಧನ ಶುದ್ದವಾಯಿತ್ತು , 
ಎನ್ನ ಸರ್ವಾಂಗಶುದ್ಧವಾಯಿತ್ತು , 
ವಾರಿಕ ಪುತ್ಥಳಿಯನಪ್ಪಿ ಕೊಂಡಂತಾಯಿತ್ತು . 
ಕೂಡಲಸಂಗಮದೇವಾ, 
ನಿಮ್ಮ ಶರಣ ಪ್ರಭುದೇವರ ಕೃಪೆಯಿಂದ 
ಎನಗೊದಗಿದ ಘನವನೇನೇಂದುಪಮಿಸುವೆ ? 

11೩OIL 


೯೯೧. 
ಅಯ್ಯಾ , ನಿಮ್ಮ ಮುಟ್ಟಿದ ಗುಣದಿಂದಲಾನು 
ಪೂರ್ವಾಚಾರಿಯಾದೆನಯ್ಯಾ . 


ಹೆಚ್ಚಿನ ವಚನಗಳು 


೨೬೭ 


ಅಯ್ಯಾ , ನಿಮ್ಮ ಮುಟ್ಟಿದ ಗುಣದಿಂದಲಾನು 
ವೃಷಭನಾದೆನಯ್ಯಾ . 
ಅಯ್ಯಾ , ನಿಮ್ಮ ಮುಟ್ಟಿದ ಗುಣದಿಂದಲಾನು ಸಂಗನಬಸವಣ್ಣನಾಗಿ, 
ಗೊಹೇಶ್ವರನ ಶರಣನ ಮಹಾಬಸುರೊಳಗೆ ಕಂದನಾಗಿರ್ದೆ 
ಕಾಣಾ, ಕೂಡಲಸಂಗಮದೇವಾ. 


11೩OD 


669 
ಅಯ್ಯಾ , ನಿಮ್ಮ ಶರಣರ ಕಂಡ ಕಡು ಸುಖವನೇನೆಂಬೆನಯ್ಯಾ ? 
ಅದು ಸಾಲೋಕ್ಯದಂತುಟಲ್ಲ , ಸಾಮೀಪ್ಯದಂತುಟಲ್ಲ , 
ಸಾರೂಪ್ಯದಂತುಟಲ್ಲ , ಸಾಯುಜ್ಯದಂತುಟಿಲ್ಲ . 
ಕೂಡಲಸಂಗಯ್ಯಾ , ನಿಮ್ಮ ಶರಣರ ಚರಣದ 
ದರುಶನ ಸ್ಪರುಶನದಿಂದಾನು ಧನ್ಯನಾದೆನು. 


11೩೨|| 


೯೯೩ 


ಅಯ್ಯಾ , ನಿಮ್ಮ ಶರಣರ ಕಂಡರೆ ಕಡು ಸುಖವೆನಗಯಾ , 
ಕಾಣದಿರೆ ಅವಸ್ಥೆ ನೋಡಯ್ಯಾ . 
ತವಕದ ಸ್ನೇಹ ದರುಶನದಲ್ಲಿ ತರಹರವಾಯಿತ್ತು , 
ಕೂಡಲಸಂಗಮದೇವಾ, 
ನಿಮ್ಮ ಶರಣರ ಶ್ರೀಪಾದವ ಕಂಡು ಧನ್ಯನಾದೆನು. 


||೩೩|| 


- ೯೯೪ 
ಅಯ್ಯಾ , ನಿಮ್ಮ ಶರಣರ ನಿಲವ 
ಸ್ವರ್ಗ ಮರ್ತ್ಯ ಪಾತಾಳದೊಳಗೆ ಬಲ್ಲವರಿಲ್ಲವಯ್ಯಾ , 
ಅಘಟಿತ ಘಟಿತರು , ಅಖಂಡಿತ ಮಹಿಮರು, 
ನಿಜದಲ್ಲಿ ನಿರ್ಲೇಪ ಭಾವಕರು. 
ಕೂಡಲಸಂಗಮದೇವಾ, 
ನಿಮ್ಮ ಶರಣರ ನಿಲವನರಿವಡೆ ನಾನೇತರವನಯಾ . 


|೩೪|| 


೯೯೫ 
ಅಯ್ಯಾ , ನಿಮ್ಮ ಶರಣರ ಸಂಗವೆನಗೆ ಪರಮಸುಖವಯ್ಯಾ , 
ಅಯ್ಯಾ , ನಿಮ್ಮ ಶರಣರ ಅಗಲಿಕೆ 
ಎನ್ನ ಪ್ರಾಣವಿಯೋಗವಯ್ಯಾ , 
ಶಿವಶಿವಾ ಸಂತವಿಡುವೆನು , ಇನ್ನೆಂತಯ್ಯಾ ? 


೨೬೮ 


ಬಸವಣ್ಣನವರ ವಚನಗಳು 


ಎನಗೇನು ಗತಿ, ಕೂಡಲಸಂಗಮದೇವಾ ? 
ನಿಮ್ಮ ಶರಣರ ಮುನಿಸು ಎನಗೆ ಬಿಡಿಸಬಾರದ ತೊಡಕು . 


11೩೫II. 


೯೯೬ 
- ಅಯ್ಯಾ , ನಿಮ್ಮ ಶರಣರ ಸಂಗಸುಖವ ಏನೆಂದುಪಮಿಸುವೆನಯ್ಯಾ , 
ನಿಮ್ಮ ಶರಣರ ಕೂಡೆ ಸಮಗೋಷ್ಠಿಯ 
ಮಾಡುವುದನುಪಮಿಸಲಮ್ಮೆನಯ್ಯಾ , 
ಕೂಡಲಸಂಗಾ, ನಿಮ್ಮ ಪ್ರಮಥರೆಲ್ಲರೂ 
ನೆರೆದ ಗಣತಿಂಥಿಣಿಯೊಳಗೆನ್ನ ನೇನೆಂದರಿಯದೆ 
ಅಗಲದಂತಿರಿಸಯ್ಯಾ , ನಾ ನಿಮ್ಮ ಧರ್ಮದ ಕವಿಲೆ. 


|| ೩೬ || 


೯೯೭ 
ಅಯ್ಯಾ , ನಿಮ್ಮ ಶರಣರು ಪರಮಸುಖಿಗಳಯ್ಯಾ . 
ಅಯ್ಯಾ , ನಿಮ್ಮ ಶರಣರು ಕಾಯವೆಂಬ ಕರ್ಮಕ್ಕೆ 
ಹೊದ್ದದ ನಿಷ್ಕರ್ಮಿಗಳಯ್ಯಾ . 
ಅಯ್ಯಾ , ನಿಮ್ಮ ಶರಣರು ಮನದಲ್ಲಿ ನಿರ್ಲೇಪಜ್ಞಾನಿಗಳಯ್ಯಾ . 
ಕೂಡಲಸಂಗಮದೇವಯ್ಯಾ , 
ನಿಮ್ಮ ಶರಣರ ಘನವನೆನಗೆ ಹೇಳಲು, ನಾನು ಕೇಳಲಮ್ಮದೆ 
ನಮೋ ನಮೋ ಎನುತಿರ್ದೆನು ಕಾಣಾ, ಪ್ರಭುವೆ. 


11೩೭il 


೯೯೮ 


ಅಯ್ಯಾ , ನಿಮ್ಮ ಶರಣರು ಬಂದೆನ್ನ ಅಂಗಳದೊಳಗೆ ರಕ್ಷಿಸಿಹೆವೆಂದಿರಲು 
ನಾನು ತೆರಹುಮರಹಾಗಿರ್ದು ಕೆಟ್ಟೆನಯಾ , 
ನಾನು ಕೆಟ್ಟ ಕೇಡಿಂಗೆ ಕಡೆಯಿಲ್ಲವಯ್ಯಾ . 
ಕೂಡಲಸಂಗಮದೇವಾ, 
ಎನ್ನ ಭಕ್ತಿ ಸಾವಿರ ನೋಂಪಿಯ ನೋಂತು 
ಹಾದರದಲ್ಲಿ ಅಳಿದಂತಾಯಿತ್ತಯ್ಯಾ . 

||೩೮|| 


εεε 
ಅಯಾ , ನಿಮ್ಮ ಶರಣರೆನ್ನ ಪಾವನವ ಮಾಡಿ , 
ತಿಳುಹಿ ತಮ್ಮಂತೆ ಎನ್ನ ಮಾಡಿದ ಬಳಿಕ, 
ನಾನು ಅವರು ಮಾಡಿದಂತಾದೆನಯ್ಯಾ . 


ಹೆಚ್ಚಿನ ವಚನಗಳು 


RE 


ನಾನೊಬ್ಬನು ನಿಮ್ಮ ಶರಣರ ಬಳಿಬಳಿಯವನು. 
ಕೂಡಲಸಂಗನ ಶರಣರು ಮೆಚ್ಚಿ ಎನಗೊಲಿದಡೆ 
ನಾನು ಬದುಕಿದೆನಲ್ಲದೆ, ಸಮರಸ ಸಂಗಕ್ಕೆ ಸರಿಯೆ ? 
ಹೇಳಾ ಚೆನ್ನಬಸವಣ್ಣಾ . 


|| ೩ 


| | 


- ೧೦೦೦ 
ಅಯಾ , ನೀ ಒಲಿದಡೆ ತಿರಿವಂತೆ ಮಾಡುವಿರಿ, 
ತಿರಿದಡೆ ನೀಡದಂತೆ ಮಾಡುವಿರಿ, 
ನೀಡಿದಡೆ ಅಕ್ಕಿ ಬೀಳುವಂತೆ ಮಾಡುವಿರಿ, 
ಬಿದ್ದಡೆ ನಾಯಿ ತಿಂಬಂತೆ ಮಾಡುವಿರಿ, 
ನಿಮ್ಮ ಧ್ಯಾನದಲಿ ನಾನಿಪ್ಪಂತೆ ಮಾಡುವಿರಿ 
ಕೂಡಲಸಂಗಮದೇವಾ. 


II೪OI1 


೧೦೦೧ 
ಅಯ್ಯಾ ನೀ ಒಲಿದಡೆ 
ಹುಚ್ಚನೆಂದೆನಿಸಿ ಕಲ್ಲಲಿಡಿಸಿ, 
ಎಲ್ಲರ ಕೈಯ್ಯಲು ಸುಡಿಸಿ, 
ನಿನ್ನ ನಚ್ಚಿದವರನ್ನೆಲ್ಲ [ ಬುಡಿಸು 
ಕೂಡಲಸಂಗಮದೇವಾ. 


11೪೧II 


೧೦೦೨ 
ಅಯ್ಯಾ , ನೀ ಮಾಡಲಾದ ಜಗತ್ತು , ಅಯಾ ನೀ ಮಾಡಲಾದ ಸಂಸಾರ, 
ಅಯ್ಯಾ , ನೀ ಮಾಡಲಾದ ಮರವೆ, ಅಯಾ , ನೀ ಮಾಡಲಾದ ದುಃಖ , 
ಅಯ್ಯಾ , ನೀ ಬಿಡಿಸಿದಡೆ ಬಿಟ್ಟಿತ್ತು, ತಾನುಸ. 
ಅಯಾ ನಾನೀ ಮಾಯೆಯ ಗೆದ್ದೆನೆಂಬ ಹಮ್ಮಿ ನೌಕೆ 
ಕೂಡಲಸಂಗಮದೇವಾ ? 


11೪ ೨ | 


೧೦೦೩ 
ಅಯಾ , ನೀವೆನ್ನ ಬಲ್ಲಿರಲ್ಲದೆ ನಾ ನಿನ್ನ ಬಲ್ಲೆನೆ ? 
ನಿಮ್ಮ ನಿಲವ ನೋಡಿಹೆನೆಂದಡೆ 
ನಿಮ್ಮ ಘನದೆನ್ನ ಮನಕ್ಕೆ ಸಾಧ್ಯವಾಗದ ಕಾರಣ , 
ಅಂತಿಂತೆಂದುಪಮಿಸಲಮ್ಮದೆ ಇದ್ದೆ ನೋಡಯ್ಯಾ , 


೨೭೦ 


ಬಸವಣ್ಣನವರ ವಚನಗಳು 


ನಿತ್ಯತೃಪ್ತಮಹಿಮಾ, ನಿಮಗೆಂದಳವಡಿಸಿದ ಪದಾರ್ಥವ 
ಸುಚಿತ್ತದಿಂದವಧರಿಸಿ ಸಲಹಯ್ಯಾ ಪ್ರಭುವೆ, 
ಕೂಡಲಸಂಗಮದೇವಾ. 


11೪೩ || 


೧೦೦೪ 
ಅಯ್ಯಾ , ಮರದೊಳಗೆ ಅಗ್ನಿ ಇದ್ದ ಡೇನಯ್ಯಾ , 
ಮಥನಿಸಿ ತೋರುವರಿಲ್ಲದನ್ನಕ್ಕರ ಕಾಣಬಹುದೆ ? 
ಜಗದೊಳಗೆ ಕೂಡೆ ಪರಿಪೂರ್ಣ ಶಿವನೆಂದಡೆ 
ಅಂತರಂಗದಲ್ಲಿ ಕಾಣಬಹುದೆ ? 
ಆದಿ ಲಿಂಗ ಅನಾದಿ ಶರಣನ ಭೇದವ ತಿಳುಹಿ , 
ನಿಜಪ್ರಾಣದೊಳಗಿಪ್ಪ ಸುಜ್ಞಾನಲಿಂಗವ ಕರಸ್ಥಲಕ್ಕೆ ತಂದು , 
ಆ ಕರಸ್ಥಲದ ಲಿಂಗವನೆನ್ನ ಸರ್ವಾಂಗದೊಳಗೆ ಪ್ರತಿಷ್ಠಿಸಿ ತೋರಿ, 
ನಿತ್ಯ ನಿಜಲಿಂಗೈಕ್ಯವಹ ಹೋಲಬಿನ ಹರಿಬ ತೋರಿ, 
ಮರ್ತ್ಯಲೋಕದೊಳಗೆಲ್ಲಾ ಇಂದು ಮೊದಲಾಗಿ 
ಪ್ರಾಣಲಿಂಗದ ಘನವ ಹರಹಿ ಶಿವಭಕ್ತಿಯನುದ್ದರಿಸಿದನು. 
ಕೂಡಲಸಂಗಮದೇವರಲ್ಲಿ , ಚೆನ್ನಬಸವಣ್ಣನೆನ್ನನಾಗುಮಾಡಿ ಉಳುಹಿದನಾಗಿ 
ಇನ್ನು ಮರ್ತ್ಯಲೋಕಕ್ಕೆ ಬಂದಡೆ ಚೆನ್ನ ಬಸವಣ್ಣನ ಪಾದದಾಣೆ. ||೪೪|| 


೧೦೦೫ 
ಅಯ್ಯಾ , ರುದ್ರಾಕ್ಷಿಯಿಂದ ಹರಿದೆನು ಭವಪಾಶಂಗಳ , 
ಅಯ್ಯಾ , ರುದ್ರಾಕ್ಷಿಯಿಂದ ಮುರಿದೆನು ತನುಗುಣಾದಿಗಳ , 
ಅಯ್ಯಾ , ರುದ್ರಾಕ್ಷಿಯಿಂದ ಒರೆಸಿದೆನು ಮಹಾಮಾಯೆಯ , 
ಅಯ್ಯಾ , ರುದ್ರಾಕ್ಷಿಯಿಂದ ಕಳೆದೆನು ಪಂಚಮಹಾಪಾತಕವ. 
ಅಯ್ಯಾ ಕೂಡಲಸಂಗಮದೇವಾ, 
ಶ್ರೀಮಹಾರುದ್ರಾಕ್ಷಿಯಿಂದ ಗೆಲಿದೆನಯ್ಯಾ ಸಕಲದುರಿತಂಗಳನು. 


||೪೫|| 


೧೦೦೬ 
ಅಯ್ಯಾ , ಶ್ರೀಮಹಾವಿಭೂತಿಯಿಂದ ಕಂಡೆ 
ಆ ನಿಮ್ಮ ದಿವ್ಯ ಬೆಳಗಿನ ಹೊಳಹ, ಈ ಎನ್ನ ಕರಸ್ಥಲದೊಳಗೆ. 
ಅಯ್ಯಾ , ಶ್ರೀಮಹಾರುದ್ರಾಕ್ಷಿಯಿಂದ ಕಂಡೆ 
ಆ ನಿಮ್ಮ ದಿವ್ಯಮೂರ್ತಿಯ ಗೂಢವ , ಈ ಎನ್ನ ಕರಸ್ಥಲದೊಳಗೆ. 
ಅಯ್ಯಾ , ಶ್ರೀಮಹಾಪಂಚಾಕ್ಷರಿಯಿಂದ ಕಂಡೆ 


ಹೆಚ್ಚಿನ ವಚನಗಳು 


೨೭೧. 


ಆ ನಿಮ್ಮ ದಿವ್ಯವಕ್ರಂಗಳ, ಈ ಎನ್ನ ಕರಸ್ಥಲದೊಳಗೆ. 
ನಾ ಬಯಸುವ ಬಯಕೆ ಕೈಸಾರಿತ್ತಿಂದು 
ಕೂಡಲಸಂಗಮದೇವಾ. 


11೪೬ || 


೧೦೦೭ 
ಅಯ್ಯಾ, ಹಿಂದೆಯಾನು ಮಾಡಿದ ಮರಹಿಂದ ಬಂದೆನೀ ಭವದಲ್ಲಿ . 
ನಿಮ್ಮ ಲೀಲೆ ನಿಮ್ಮ ವಿನೋದ ಸೂತ್ರದಿಂದ, 
ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗೀತಂಗಳ ಆಡಿ ಹಾಡಿ, 
ಆ ದಾಸೋಹವೆಂಬ ಮಹಾಗಣಸಂಕುಳದೊಳೆನ್ನನಿರಿಸಿ, 
ನಿಮ್ಮ ಭಕ್ತಿಯ ಘನವ ನೀವೆ ಮೆರೆಯಲೆಂದು 
ಪರವಾದಿ ಬಿಜ್ಜಳನ ತಂದೊಡ್ಡಿ, ಎನ್ನನು ಅವನೊಡನೆ ಹೋರಿಸಿ , 
ಮುನ್ನೂರ ಅರವತ್ತು ಸತ್ಯ ಪ್ರಾಣವನೆತ್ತಿಸಿ, 
ಮೂವತ್ತಾರು ಕೊಂಡೆಯವ ಗೆಲಿಸಿ, 
ಎಂಬತ್ತೆಂಟು ಪವಾಡಂಗಳಂ ಕೊಂಡಾಡಿ , 
ಮರ್ತ್ಯಲೋಕದ ಮಹಾಗಣಂಗಳ ಒಕ್ಕುದನಿಕ್ಕಿ ಎನ್ನ ಸಲಹಿದಿರಿ . 
ನಿಮ್ಮ ಮಹಾಗಣಂಗಳು ಮೆಚ್ಚಿ , ಎನ್ನ ಸೂತಕವ ತೊಡೆದೆ 
ಪ್ರಭುದೇವರ ಕರುಣದಿಂದ ಪ್ರಾಣಲಿಂಗಸಂಬಂಧ ಸಯವಾಯಿತ್ತು . 
ನೀವು ಕಳುಹಿದ ಬೆಸನು ಸಂದಿತ್ತು , 
ಉಫೇ , ಇನ್ನು ಕೂಡಿಕೊಳ್ಳಾ ಕೂಡಲಸಂಗಮದೇವಾ. 


11೪೭|| 


೧೦೦೮ 
ಅರತುದಯ್ಯಾ ಅಂಗಗುಣ, ಒರತುದಯ್ಯಾ ಭಕ್ತಿರಸ, 
ಆವರಿಸಿತ್ತಯಾ ಲಿಂಗವಂಗವನು, 
ಏನೆಂದರಿಯೆನಯ್ಯಾ ಲೋಕಲೌಕಿಕವ. 
ಲಿಂಗಭ್ರಾಂತನಾದೆನಯ್ಯಾ ಕೂಡಲಸಂಗಯ್ಯಾ , 
ನಿಮ್ಮ ಕರುಣವೆನ್ನನೆಡೆಗೊಂಡಿತ್ಯಾಗಿ. 


11೪೮ ! 


- ೧೦೦೯ 
ಅರಸುವ ಬಳ್ಳಿ ಕಾಲ ತೊಡರಿದಂತಾಯಿತ್ತು , 
ಬಯಸುವ ಬಯಕೆ ಕೈಸಾರಿದಂತಾಯಿತ್ತು , 
ಹಲವು ದಿವಸ ನಂಟರ ಕಂಡಂತಾಯಿತ್ತು . 
ಅಂದೊಮ್ಮೆ ಅನಿಮಿಷಂಗೆ ಕೋಳುಹೊದ ಲಿಂಗವೆಂದು 


೨೭೨ 


ಬಸವಣ್ಣನವರ ವಚನಗಳು 


ಉಹದಿಂದ ಮಂಗಳಾರತಿಯ ಬೆಳಗಿ , 
ನವರತ್ನದ ಹಾರ ತೋರಣವ ಕಟ್ಟಿ , 
ಸಂತೋಷದಿಂದೆನ್ನ ಮನವು ತೊಟ್ಟನೆ ತೊಳಲಿ, 
ತಿಟ್ಟನೆ ತಿರು[ ], ದೃಷ್ಟವ ಕಂಡೆನಯ್ಯಾ . 
ಬಿಟ್ಟು ಹಿಂಗಿದವೆನ್ನ ಭವಮಾಲೆಗಳು , 
ಗೋಹೇಶ್ವರನ ಶರಣ ಪ್ರಭುದೇವರ ಕರಸ್ಥಲದೊಳಗೆ, 
ಕೂಡಲಸಂಗಮದೇವರೆಂಬ ಲಿಂಗವ ಕಂಡೆನಾಗಿ, 


|| ೪೯ || 


೧೦೧೦ 
ಅರಿದರಿದು ಎನಗಿಂದು ಕಣೆ ಮಂಗಳವಾಯಿತ್ತು , 
ಒಂದಹುದು ಒಂದಾಗದೆಂಬ ಭ್ರಮೆಯವನಲ್ಲ , 
ಬೇಕು ಬೇಡೆಂಬ ಜಂಜಡದವನಲ್ಲ , 
ಎಡವರಿಯದ ನೋಟ, ನುಡಿಯ ಸಡಗರವರತು 
ಎಡೆಯಾಟ ಕೋಟಲೆಯ ಕಳೆಯ ಬಂದನು , 
ನೋಡುವರ ಮನದ ಸುಖದ ಸಾಗರನಿಧಿಯನೇನೆಂದುಪಮಿಸುವೆನು ? 
ಎನ್ನ ಉಭಯಕರ್ಮವ ಕಳೆದು ತನ್ನೊಳಗೆ ಇಂಬಿಟ್ಟುಕೊಳಬಂದನು , 
ಕೂಡಲಸಂಗಮದೇವ, ಕೃಪಾಮೂರ್ತಿ, 


11೫OIL 


೧೦೧೧ 
ಅರಿದಿಹೆನೆಂದಡೆ ಅರಿವಿಂಗಸಾಧ್ಯ , 
ನೆನೆದಿಹೆನೆಂದಡೆ ನೆನಹಿಂಗಸಾಧ್ಯ . 
ಭಾವಿಸಿಹೆನೆಂದಡೆ ಭಾವಕ್ಕಸಾಧ್ಯ . 
ವಾನಕ್ಕಗೋಚರ ಲಿಂಗವನರಿವ ಪರಿಯೆಂತಯಾ . 
ಗುರು ತೋರದನ್ನಕ್ಕರ ? 
ಗುರುಶಿಷ್ಯರ ಮಥನದಲ್ಲಿ ಸ್ವಯಂಜ್ಯೋತಿಲಿಂಗದ 
ಉದಯವಪ್ಪುದೆಂಬ ಶ್ರುತಿ ಹುಸಿಯೆ ? 
ಕೂಡಲಸಂಗಮದೇವಾ ನಿಮ್ಮ ಮಹಾನುಭಾವರ ಮಥನದಿಂದ 
ಎನ್ನಲ್ಲಿ ನಿಜವ ನೆಲೆಗೊಳಿಸಾ, ಪ್ರಭುವೆ. 


11೧li 


೧೦೧೨ 
ಅರಿಯಲಿಲ್ಲದ ಅರಿವು ಅವಗ್ರಹಿಸಿತ್ಯಾಗಿ. 
ಅರಿಯಲಿಲ್ಲದ ಮರೆಯಲಿಲ್ಲದ ನಿಜವು ನಿಂದಿತ್ತಾಗಿ, 
ನಿರ್ನಾಮವಾಯಿತ್ತು . ನಿಃ ಪತಿಯಾಯಿತ್ತು . 


ಹೆಚ್ಚಿನ ವಚನಗಳು 


ಅಗಮ್ಯದಲ್ಲಿ ಗಮನ ಕೆಟ್ಟಿತ್ತು , ನಿಂದಲ್ಲಿ ನಿರಾಳವಾಯಿತ್ತು , 
ಕೂಡಲಸಂಗಮದೇವರಲ್ಲಿ ಶಬ್ದ ಮುಗ್ಧವಾಯಿತ್ತು . 


11೫೨II 


೧೦೧೩ 
ಅರಿವನ್ನಕ್ಕರ ಅರ್ಚಿಸಿದೆ ಅರಿವನ್ನಕ್ಕರ ಪೂಜಿಸಿದೆ, 
ಅರಿವನ್ನಕ್ಕರ ಹಾಡಿ ಹೊಗಳಿದೆ. 
ಅರಿವುಗೆಟ್ಟು ಮರಹು ನಷ್ಟವಾಗಿ, 
ಭಾವ ನಿರ್ಭಾವವಾಗಿ ನಿಜವೊಳಕೊಂಡಿತ್ತಾಗಿ, 
ಕೂಡಲಸಂಗಯ್ಯನಲ್ಲಿ ಸರ್ವನಿವಾಸಿಯಾಗಿರ್ದೆನು. 


|| 


೩ || 


೧೦೧೪ 
ಅರಿವಿಂದರಿದು ಏನುವ ತಟ್ಟದೆ ಮುಟ್ಟದೆ ಇದ್ದೆನಯ್ಯಾ , 
ಅಂತರಂಗ ಸನ್ನಿಹಿತ, ಬಹಿರಂಗ ನಿಶ್ಚಿಂತನಾಗಿದ್ದೆನಯ್ಯಾ . 
ಸ್ವಾತಿಯ ಬಿಂದುವ ಬಯಸುವ ಚಿಪ್ಪಿನಂತೆ 
ಗುರುಕಾರುಣ್ಯವ ಬಯಸುತ್ತಿದ್ದೆ, ಕೂಡಲಸಂಗಮದೇವಾ. 


1೫೪| | 


೧೦೧೫ 
ಅರಿವಿಂದಲರಿವೆನೆಂದಡೆ ಅರಿವಿಂಗಸಾಧ್ಯ , 
ಅರಿಯದೆ ಅರಿದ ಪರಿ ಎಂತಯ್ಯಾ ? 
ಭಾವಿಸಿ ಬೆರೆಸುವೆನೆಂದಡೆ ಭಾವ ನಿರ್ಭಾವವೆಂದುದಾಗಿ 
ಮತ್ತೆ ಭಾವಿಸಿಯಲ್ಲದೆ ಕಾಣಬಾರದಯಾ . 
ವಾಲ್ಮೀನಕ್ಕಗೋಚರವೆಂದಡೆ 
ನುಡಿಯಲಿಲ್ಲದೆ ನಡೆ ಸಾಧ್ಯವಹ ಪರಿ ಎಂತು ಹೇಳಯಾ ? 
ಹಲವು ಮಾತಿನ ನಿಲವು ಒಂದೆಂಬ 
ನುಡಿಗಡಣದ ನಿಜವ ಬಲ್ಲವರಾರು ಹೇಳಯ್ಯಾ ? 
ನಿಮ್ಮ ಮಾತೆಂಬ ಪರತತ್ವವೊಂದಲ್ಲದೆ ಎರಡುಂಟೆ ? 
ಕೂಡಲಸಂಗಮದೇವ ಕಡೆಮುಟ ನೋಡುವಡೆ 
ನುಡಿಗೆಡೆಯಿಲ್ಲ , ಕೃಪೆಯಿಂದ ಕರುಣವ ಮಾಡಯ್ಯಾ ಪ್ರಭುವೆ. 


11೫೫!! 


೧೦೧೬ 
ಅರಿವಿನ ಆಪ್ಯಾಯನಕ್ಕೆ ಅನುಭಾವವೆ ತೃಪ್ತಿ , 
ಅರಿವು ನೆರೆ ಕೂಡಿ, ಅ[ ಚಾರವೆ ಪ್ರಾಣವಾಗಿ ವಿಶ್ರಮಿಸಿದ ಬಳಿಕ, 


೨೭೪ 


ಬಸವಣ್ಣನವರ ವಚನಗಳು 


ಶ್ರೀಗುರು ಕೃಪೆಯ ಮಾಡಿದ ಪ್ರಾಣಲಿಂಗದ ಘನವೆಂತೆಂದಡೆ: 
ಮನುಂಗಿದ ಮಾಣಿಕ್ಯದಂತೆ, 
ಮುತ್ತುನುಂಗಿದ ನೀರಿನಂತೆ, 
ಕಣ್ಣಾಲಿ ನುಂಗಿದ ನೋಟದಂತೆ, 
ಬಯಲನೊಳಕೊಂಡ ಬ್ರಹ್ಮಾಂಡದೊಳಗಿಪ್ಪ 
ಸ್ವಯಾನುಭಾವಿಗಳ ಅನುಭಾವವ ತೋರಿ ಬದುಕಿಸಾ, 
ಕೂಡಲಸಂಗಮದೇವಾ. 

- 


11೫೬ || 


೧೦೧೭ 
ಅರಿವಿನರಿತವ ಕೆಡಿಸಿತ್ತು ಬಡತನವೆಂಬ ರಾಹು, 
ಉಳ್ಳವನ ಉಳುವೆಯ ಕೆಡಿಸಿತ್ತು ಮೋಹವೆಂಬ ರಾಹು, 
ಕಾಬವನ ಕಾಣಿಕೆಯ ಕೆಡಿಸಿತ್ತು ಕಾಮವೆಂಬ ಕತ್ತಲೆ, 
ಎನ್ನ ಮನದ ಭಯಕ್ಕಂಜಿ ನಿಮ್ಮ ಮೊರೆಹೊಕ್ಕೆ ಕೂಡಲಸಂಗಮದೇವಾ. 11೫೭|| 


೧೦೧೮ 
ಅರಿವಿಲ್ಲದ ಕಾಯವುಂಟೆ ? ಅರಿವಿಲ್ಲದ ಪ್ರಾಣವುಂಟೆ ? 
ಅರಿವಿಲ್ಲದ ನಿಲವುಂಟೆ ? ಭಾವವಿಲ್ಲದ ಭಕ್ತಿಯುಂಟೆ ? 
ಕೂಡಲಸಂಗಮದೇವಾ, ನೀವು ಪರಿಪೂರ್ಣರಾಗಿಪ್ಪರಾಗಿ , 
ಅವಗುಣಕ್ಕೆ ತೆರಹಿಲ್ಲ . 


11೫೮|| 


೧೦೧೯ 
ಅರಿವು ಮರವೆಯೊಳಡಗಿ , ಮರವೆ ಅರಿವಿನೊಳಡಗಿ, 
ತೆರಹಿಲ್ಲದಿರ್ದೆನೆಂಬ ಹಮ್ಮಿದೇನೋ , ಹಮ್ಮಿದೇನೋ ? 
ಬ್ರಹ್ಮಾದ್ ಬ್ರಹ್ಮವ ನುಂಗಿ, ಮತ್ತಾ ಪರಬ್ರಹ್ಮನು ತಾನೆಂದೆಂಬ 
ಹಮ್ಮಿದೇನೊ , ಹಮ್ಮಿದೇನೊ ? 
ಆದಿ ಶೂನ್ಯವು ಶೂನ್ಯ, ಮಧ್ಯ ಶೂನ್ಯವು ಶೂನ್ಯ, 
ಅಂತ್ಯ ಶೂನ್ಯವು ಶೂನ್ಯ , 
ಶೂನ್ಯವಾದ ಬಳಿಕ ಅಲ್ಲಿಂದ ನಿಂದ ನಿಲವನಾರು ಬಲ್ಲರು ಹೇಳಾ ? 
ಬಯಲು ಚಿತ್ರಿಸಿದ ಚಿತ್ರವನಾ ಬಯಲರಿಯದಂತೆ 
ಕೂಡಲಸಂಗಮದೇವಾ, ನಿಮ್ಮ ಶರಣರ ನಿಲವು. 


|| ೫ 


|| 


ಹೆಚ್ಚಿನ ವಚನಗಳು 


೧೦೨೦ 
ಅರಿವುವಿಡಿದು, ಅರಿವನರಿದು, 
ಅರಿವೆ ನೀವೆಂಬ ಭ್ರಾಂತು ಎನಗಿಲ್ಲವಯ್ಯಾ , 
ಮರಹುವಿಡಿದು, ಮರಹ ಮರೆದು, 
ಮರಹು ನೀವೆಂಬ ಮರಹಿನವ ನಾನಲ್ಲ ವಯಾ . 
ದೇಹ ಪ್ರಾಣಂಗಳ ಹಿಂಗಿ , ದೇಹವಿಡಿದು, 
ದೇಹ ನಿಮ್ಮದೆಂಬ ಭ್ರಾಂತುಸೂತಕಿ ನಾನಲ್ಲ ವಯ್ಯಾ . 
ನಿಮ್ಮ ಅರಿದ ಅರಿವ ಭಿನ್ನ ವಿಟ್ಟ ಕಂಡೆನಾದಡೆ 
ನಿಮ್ಮಾಣೆ ಕಾಣಾ, ಕೂಡಲಸಂಗಮದೇವಾ. 


11೬OIL 


೧೦೨೧ 
ಅರ್ಥವುಳ್ಳವರೆಲ್ಲ ಅರಸಿಂಗಂಜುವರಯ್ಯಾ , 
ಭಕ್ತಿಯುಳ್ಳವರೆಲ್ಲ ಜಂಗಮಕ್ಕಂಜುವರಯ್ಯಾ , 
ಸೂಳೆಗೊಲಿದವರೆಲ್ಲ ಸೂಳೆಯೆಂಜಲು ತಿಂಬರಯ್ಯಾ . 
ಮಾಂಸವ ಮಚ್ಚಿದವರೆಲ್ಲ ಸೊಣಗನೆಂಜಲ ತಿಂಬರಯ್ಯಾ . 
ಕೂಡಲಸಂಗನ ಶರಣರ ಒಕ್ಕು ಮಿಕ್ಕುದ 
ಲಿಂಗಕ್ಕೆ ಕೊಟ್ಟುಕೊಂಡು ಯೋಗ್ಯವಾದವರ 
ನಮ್ಮ ಚಿಕ್ಕ ಬಸವಣ್ಣ ಬಲ್ಲ . 


11೬೧11 


೧೦೨೨ 


ಅರ್ಪಿತವ ಮಾಡುವ ಅವಧಾನವು, ಅನ್ಯವ ಸೋಂಕದ ಅವಧಾನವು, 
ಅರಿಷಡ್ವರ್ಗಂಗಳ ಮುಟ್ಟಲೀಯದವಧಾನದ ಪರಿಯ ನೋಡಾ, 
ಪಂಚಭೂತವೆಂಬ ಭವಿಯ ಕಳೆದು ಪ್ರಸಾದಿಯಾಗಿಪ್ಪ ಪರಿಯ ನೋಡಾ, 
ಪಂಚೇಂದ್ರಿಯಂಗಳ ಗುಣವಳಿದು ಪಂಚವಿಂಶತಿತತ್ವದಲ್ಲಿ ಪರಿಣಾಮಿ 
ಕೂಡಲಸಂಗಮದೇವರಲ್ಲಿ ಚೆನ್ನಬಸವಣ್ಣನು. 

|| ೬ ೨ll 


೧೦೨೩ 
ಅರ್ಪಿತವೆಂಬೆನೆ ? 
ದೇವರೊಂದಿಲ್ಲವಾಗಿ , ಅರ್ಪಿಸುವ ಭಕ್ತ ಮುನ್ನ ವೆ ಇಲ್ಲ . 
ಅರ್ಪಿತ ಅನರ್ಪಿತ ನೀನೆ ಎಂಬೆ, 
ಕೂಡಲಸಂಗಮದೇವಾ. 


11೬೩|| 


೨೭೬ 


ಬಸವಣ್ಣನವರ ವಚನಗಳು 


೧೦೨೪ 
ಅರ್ಪಿಸಿದ ಸುಖ ತಪ್ಪದೆ ಇಂಬುಗೊಂಡಿತ್ಯಾಗಿ 
ಅಲ್ಲಿಯೆ ಅರ್ಪಿತವಾಯಿತ್ತಯ್ಯಾ , 
ಅಂಗವೆಂಬ ಶಂಕೆ ತಾನೆತ್ತ ಹೋಯಿತ್ತೆಂದರಿಯೆ , 
ಕಾಯಸುಖವೆ ಲಿಂಗಸುಖಕ್ಕೀಡಾಯಿತ್ತು . 
ಅಂತಪ್ಪ ಅರ್ಪಿತ ದಷ್ಟ ತಲೆಗೇರಿದಲ್ಲಿ 
ನೀ ಮುಂತಾಗಿರ್ದೆ, ಕೂಡಲಸಂಗಮದೇವಾ. 


11೬೪11 


೧೦೨೫ 
ಅಲ್ಲಾ ಎನಬಾರದು, ಅಹುದೆನಬಾರದು, 
ಕೂಡಲಸಂಗನ ಶರಣರ ಸಂಗ 
ಕರಗಸದ ಬಾಯಿಧಾರೆಯಂತೆ ಅತಿ ಬಿರಿದಯ್ಯಾ 


||೬೫!! 


೧೦೨೬ 
ಅಷ್ಟವಿಧಾರ್ಚನೆ ಅರಸರಿಯದ ಬಿಟ್ಟಿ ಕಾಣಿರೇ , 
ಸಗುಣ ನಿರ್ಗುಣ ಸ್ಕೂಲ ಸೂಕ್ಷ್ಮ , 
ಅವು ನಿಜವನರಿವವೆ ? ಅವು ತಮ್ಮ ತಾವರಿಯವು. 
ಅವ ಭಿನ್ನ ವೆಂದರಸಲುಂಟೆ ? 
ಕೂಡಲಸಂಗಮದೇವಾ. 


||೬೬|| 


೧೦೨೭ 
ಅಷ್ಟಷಷ್ಟಿಯಾದವರೆಲ್ಲ ತೀರ್ಥವಾಸಿಗಳಪ್ಪರೆ ? 
ಅಷ್ಟವಿಧಾರ್ಚನೆ ಷೋಡಶೋಪಚಾರವ ಮಾಡುವರೆಲ್ಲ 
ಲಿಂಗಾರ್ಚಕರಪ್ಪರೆ, ಅಯ್ಯಾ ? 
ವೇಷವ ಹೊತ್ತು ಗ್ರಾಸಕ್ಕೆ ತಿರುಗುವ 
ಈ ವೇಷ ದುರಾಚಾರಿಗಳ ಮೆಚ್ಚುವನೆ 
ಕೂಡಲಸಂಗಮದೇವ ? 


11೬೭ | 


೧೦೨೮ 
ಅಸುರನೈಶ್ವರ್ಯವನೆಣಿಸುವಡೆ , 
ಸೀತೆಗೆ ಸರಿಮಿಗಿಲೆನಿಸುವ ಸತಿಯರೆಂಟು ಕೋಟಿ, 
ಮತಿವಂತ ಶಿರಃಪ್ರಧಾನರೆಂಟು ಕೋಟಿ, 


ಹೆಚ್ಚಿನ ವಚನಗಳು 


ಲಿ 


ಲೆಕ್ಕವಿಲ್ಲದ ದಳವು, ಲಕ್ಷ ಕುಮಾರರು, 
ದೀಕ್ಷಾಲಕರವನ ಮನೆಯ ಬಂಧನದಲ್ಲಿ ಪ್ರರು, 
ಸುರಪತಿಯರೆಲ್ಲರನಾತ ಸೆರೆಮಾಡಿ ಆಳಿದ. 
ಶಿವನೆ, ನೀನು ಕರುಣಿಸಿದಂತಿರದೆ, 
ಪರವಧುವಿನ ಬೇಟವನನ ಪ್ರಾಣ ಕೊಂಡಿತ್ತು . 
ಇದನರಿದು ಪರವಧುಗಳಿಗೆಳಸುವರ ಕಂಡು 
ಗರುಡನ ಕಂಡ ಸರ್ಪ ಧರೆಗಿಳಿವಂತೆ ಅಡಗಿಪ್ಪೆನಯ್ಯಾ 
ಕೂಡಲಸಂಗಮದೇವಾ. 


11೬೮ | 


೧೦೨೯ 
- ಅಸ್ತಿ ಭಾತಿಯೆಂಬ ಭಿತ್ತಿಯ ಮೇಲೆ, 
ಕ್ರೀ ನಾಮ ರೂಪವೆಂಬ ಚಿತ್ರ ಬರೆಯಿತ್ತು . 
ಇಲ್ಲದ ಭಿತ್ತಿಯ ಮೇಲೆ ಉಂಟೆಂಬ ಚಿತ್ರದಂತಿರ್ದಿತ್ತು . 
ಅದೆಂತೆಂದಡೆ: 
ಅಸ್ತಿ ಭಾತಿ ಪ್ರಿಯಂ ರೂಪಂ ನಾಮ ಚೇತ್ಯಂಶಪಂಚಕಂ | 
ಆದ್ಯತ್ರಯಂ ಬ್ರಹ್ಮರೂಪಂ ಮಾಯಾರೂಪಂ ತತೋದ್ವಯಂ|| 
ಎಂದುದಾಗಿ 
ಎನಗಿದೇ ಮಾಯೆಯಾಗಿ ಕಾಡಿತ್ತು , ಕೂಡಲಸಂಗಮದೇವಾ. 


೧೬೯ 


೧೦೩. ೦ 
ಅಹುದಹುದು; 
ಕೆರೆಯ ತಪ್ಪಿ ಬಾವಿಯ ಬಿದ್ದಂತೆ, 
ಮುಳ್ಳ ಕಳೆದು ದಸಿಯ ಬೆಟ್ಟಿದಂತೆ, 
ಬದುಕಿದ ಹಕ್ಕಿಯ ಕಿಚ್ಚಿನೋಳಗಿಕ್ಕುವರೆ, 
ಕೂಡಲಸಂಗಮದೇವಾ ? 


11೭Oll 


೧೦೩. ೧ 
ಅಳವಡಿಸಿದ ಪದಾರ್ಥ ಅರ್ಪಿತಕ್ಕೆ ಸರಿಯಾಯಿತ್ತು , 
ಅಳವಡಿಸದ ಮುನ್ನ ವೆ ಕೈಕೊಳ್ಳುತೈದಾನೆ ಶಿವನು. 
ಸದ ಪದಾರ್ಥ ಸಲ್ಲಲಿ. 
ಕೂಡಲಸಂಗಮದೇವರ ಆರೋಗಣೆಯ ಅವಸರಕ್ಕೆ 
ಸಂಚಿತ ಸಯದಾನವ ತೆಗೆಸಿರೆ , ಸೊಡ್ಡಳ ಬಾಚರಸೆರೆ. 


11೭OIL 


೨೭೮ 


ಬಸವಣ್ಣನವರ ವಚನಗಳು 


೧೦೩೨ 
ಅಳಿವನಲ್ಲ , ಉಳಿವನಲ್ಲ , ಪ್ರಳಯವೆಂಬುದ ಮುನ್ನರಿಯನು, 
ಕಳಾಕುಳರಹಿತನು , ಉಭಯಕುಳರಹಿತನು , 
ಅರಿವ ಬೈಚಿಟ್ಟು ಮೆರೆವ ಗಮನನಲ್ಲ . 
ಕೂಡಲಸಂಗಯ್ಯನೆಂಬ ಶಬ್ದ ಮುಗ್ಧನ 
ಭಾವದ ಬಳಕೆಯಲ್ಲಿ ಗೆಲಬುಹದೆ ಹೇಳಾ ? 


||೭೨|| 


೧೦೩೩ 
ಆಗದ ಕಾಲಕ್ಕೆ ಆಗೆಂದಡಾಗದು, 
ಆಗಬೇಕೆಂದು ನಾ ಬೆಂಬೀಳೆನಯ್ಯಾ . 
ಆಗುಮಾಡುವ ತಂದೆ ನೀನು, 
ಆಡಿ ಬಹ ಮಕ್ಕಳಿಗೆ ಊಡುವ ತಾಯಂತೆ ನೋಡಿ 
ಸಲಹೆನ್ನ ಕೂಡಲಸಂಗಮದೇವಾ. 


11೭೩ || 


೧೦೩೪ 
ಆಚಾರದ ಸುಖವನಂಗದಲ್ಲಿ ನೆಲೆಗೊಳಿಸಿ ತೋರಿದ, 
ಅನುಭಾವದನುವ ಪ್ರಾಣದಲ್ಲಿ ನೆಲೆಗೊಳಿಸಿ ತೋರಿದ, 
ಮಹಾಜ್ಞಾನದ ಸುಖವ ಸರ್ವಾಂಗದಲ್ಲಿ ನೆಲೆಗೊಳಿಸಿ ತೋರಿದ. 
ಇಂತೀ ತ್ರಿವಿಧಸ್ಸಲನಿರ್ಣಯವನೆನಗೆ ಅರುಹಿದ ಕಾರಣ 
ಕೂಡಲಸಂಗಮದೇವಯ್ಯಾ , 
ಮಡಿವಾಳ ಮಾಚಯ್ಯನ ಪಾದಕ್ಕೆ ನಮೋ ನಮೋ ಎನ್ನುತಿರ್ದೆನು. ||೭೪|| 


೧೦೩೫ 
ಆಚಾರವನಾಚಾರವಾಯಿತ್ತು , ಸೀಮೆ ನಿಮೆಯಾಯಿತ್ತು , 
ಪ್ರಾಣಸಂಚ ತಪ್ಪಿ ಲಿಂಗಸಂಚವಾಯಿತ್ತು , 
ಎಲ್ಲಿ ಶಬ್ದ ವಲ್ಲಿಯೆ ಲಿಂಗಸ್ವಾಯತವಾಯಿತ್ತು , 
ಎಲ್ಲಿ ಸೋಂಕು ಅಲ್ಲಿಯೆ ಲಿಂಗಸ್ವಾಯತವಾಯಿತ್ತು , 
ಎಲ್ಲಿ ರೂಪವಲ್ಲಿಯೆ ಲಿಂಗಸ್ವಾಯತವಾಯಿತ್ತು , 
ಎಲ್ಲಿ ರುಚಿಯಲ್ಲಿಯೆ ಲಿಂಗಸ್ವಾಯತವಾಯಿತ್ತು , 
ಎಲ್ಲಿ ಗಂಧವಲ್ಲಿಯೆ ಲಿಂಗಸ್ವಾಯತವಾಯಿತ್ತು , 
ಕೂಡಲಸಂಗಮದೇವರ ಕರುಣರಸಾಬ್ಲಿ 
ಕಡೆಗೋಡಿವರಿಯಿತ್ತಯ್ಯಾ , ಎನ್ನ ಮೇಲೆ. 


|| ೭ || 


ಹೆಚ್ಚಿನ ವಚನಗಳು 


೨೭೯ 


೧೦೩೬ 
ಆತ್ಮನ ನಿಜವನರಿಯದು 
ಪರಮಾತ್ಮನ ಲಿಂಗವು ತಾನೆಂದರಿದ ಶರಣಂಗೆ 
ಎಂತಿರ್ದಂತೆ ಪೂಜೆ ನೋಡಾ! 
ಭೋಗಿಸಿದುದೆಲ್ಲವು ಶಿವಾರ್ಪಿತ 
ಶರಣ ರುಚಿಸಿದುದೆಲ್ಲವು ಪ್ರಸಾದ 
ಶರಣನರಿದುದೆಲ್ಲವು ಪರಬ್ರಹ್ಮ 
ಶರಣ ನುಡಿದುದೆಲ್ಲವು ಪರತತ್ವ 
ಶರಣ ತಾನೆ ಕೂಡಲಸಂಗಮದೇವ. 


11೭೬ || 


೧೦೩೭ 
ಆತ್ಮನ ಸುಳುಹು ನಿಂದ ಮತ್ತೆ 
ಕಾಯದ ಅವತಾರವಳಿಯಿತ್ತು . 
ನೀನೆಂಬ ಭಾವವರಲ್ಲಿ, 
ಕೂಡಲಸಂಗಮದೇವರ ಭಾವ 
ಪ್ರಭುದೇವರಲ್ಲಿ ಐಕ್ಯವಾಯಿತ್ತು . 


11೭೭|| 


೧೦೩೮ 
ಆತ್ಮನೆ ಲಿಂಗವೆಂಬರು, ಆತ್ಮನ ದೇಹರಹಿತವಾಗಿ ಕಾಬವರುಂಟೆ ? 
ಪ್ರಾಣವೆ ಲಿಂಗವೆಂಬರು, 
ಪ್ರಾಣವನು ಕಾಯವ ಬಿಟ್ಟು ಬೇರೆ ಕಾಣಬಹುದೆ ? 
ಕಂಡೆಹೆನೆಂದಡೆ ಅದು ನಿರವಯ , ನಿರಾಕಾರವಾದುದು , 
ಭಾವಕ್ಕೆ ಬಾರದು. 
ಭಾವಕ್ಕೆ ಬಾರದುದ ಪೂಜಿಸಬಹುದೆ ? 
ಅದು ಕಾರಣ, ಕಾಯದ ಕರಸ್ಥಲದಲ್ಲಿ ಕ್ರಿಯಾಲಿಂಗವಿಡಿದು ನೋಡಲು 
ಪ್ರಾಣ ಆತ್ಮನೆಂಬವು ಬೇರಿಲ್ಲ . 
ಇದು ಕಾರಣ, ಇಷ್ಟವ ಬಿಟ್ಟು ಬಟ್ಟಬಯಲೆ ವಸ್ತುವೆಂಬ 
ಮಿಟ್ಟಿಯ ಭಂಡರ ನಮ್ಮ ಕೂಡಲಸಂಗನ ಶರಣರು ಮೆಚ್ಚರು. 


11೭೮|| 


೧೦೩೯ 
ಆದಿ ಅನಾದಿಗಳಿಲ್ಲದಂದು , ಸದಾಶಿವನಿಲ್ಲದಂದು, 
ಶಿವನಿಲ್ಲದಂದು, ಏನೆಂಬುದೇನು ತಾನಿಲ್ಲದಂದು, 
ಕೂಡಲಸಂಗಯ್ಯ ತನ್ನ ತಾನೇನೆಂದು ಅರಿಯನಂದು. 


|| ೭೯ || 


೨೮೦ 


ಬಸವಣ್ಣನವರ ವಚನಗಳು 


೧೦೪ಂ 
- ಆದಿಪುರುಷನ ಮನವು ಮಹವನಕ್ಕಾಡೆ, 
ಮತ್ತಲ್ಲಿಯೆ ಆನಂದದಿಂದ ಆ ನಿರವಯವು ಬೆಸಲಾಯಿತ್ತು . 
ಧರೆ , ಅಂಬರ, ವಾರುಧಿ ಸಹಿತ , 
ಜಾರೆಯೆಂದಡೆ ಜಗದಲ್ಲಿ ನಿಂದವು ಚೌರಾಸಿಲಕ್ಷ ಜೀವಜಾಲಗಳು . 
ಹೊರೆಯೆಂದಡೆ ಆಕಾಶದಲ್ಲಿ ನಿಂದರು 
ಗರುಡಗಂಧರ್ವಸಿದ್ದ ವಿದ್ಯಾಧರದೇವರ್ಕಳು 
ಮೊದಲಾದ ದೇವಸಮೂಹಂಗಳೆಲ್ಲ 
ಕೂಡಲಸಂಗಮದೇವಾ, 
ನೀವು ಮನದಲ್ಲಿ ಸಂಕಲ್ಪಿಸಿ ಆಗೆಂದಡೆ ಆದವು. 


|| ೮OIL 


೧೦೪೧ 
- ಆದಿ ಭಕ್ತ , ಅನಾದಿ ಜಂಗಮ , 
ಆದಿ ಶಕ್ತಿ , ಅನಾದಿ ಶಿವನು ನೋಡಾ. 
ಎನ್ನ ಆದಿಪಿಂಡಕ್ಕೆ ನೀನೆ ಆಧಾರವಾಗಿ ತೋರಿದಡೆ 
[ ಎನ್ನ ] ಹೃದಯಕಮಲದಲ್ಲಿ ನಿಮ್ಮ ಕಂಡೆನು. 
ಆ ಕಾಂಬ ಜ್ಞಾನವೆ ಜಂಗಮ , 
ಆ ಜಂಗಮವಿಡಿದಲ್ಲದೆ ಲಿಂಗವ ಕಾಣಬಾರದು. 
ಆ ಜಂಗಮವಿಡಿದಲ್ಲದೆ ಗುರುವ ಕಾಣಬಾರದು, 
ಆ ಜಂಗಮವಿಡಿದಲ್ಲದೆ ಪ್ರಸಾದವ ಕಾಣಬಾರದು. 
ಕಾಯ ಭಕ್ತ , ಪ್ರಾಣ ಜಂಗಮವೆಂಬ ವಚನವ ತಿಳಿಯಲು 
ಎನ್ನ ಪ್ರಾಣ ನೀವಲ್ಲದೆ ಮತ್ತಾರು ಹೇಳಯ್ಯಾ ? 
ಇದು ಕಾರಣ, ನಿಮ್ಮ ಘನವ ಕಿರಿದು ಮಾಡಿ , 
ಎನ್ನನೊಂದು ಘನವ ಮಾಡಿ ನುಡಿವಿರಿ , ಕೂಡಲಸಂಗಮದೇವಾ. - II೮೧ | 


೧೦೪೨ 
ಆದಿಯನರುಹಿದ, ಅನಾದಿಯ ತೋರಿದ, 
ಇಹವ ಕೆಡಿಸಿದ, ಪರವ ನಿಲಿಸಿದ, ಘನವ ತೋರಿದ. 
ಮನವ ಸರಿಸವಿಟ್ಟು ಅನುವ ತೋರಿ ಆಯತವ ಮಾಡಿ 
ತನುವ ಮರೆಸಿ ಮಹವನರುಪಿದ, 
ಹಿಂದಣ ಪೂರ್ವಾಶ್ರಯವ ಹಿಂದುಮಾಡಿ ತೋರಿ, 
ಮುಂದಣ ಗತಿಯ ಸಂದೇಹವ ಬಿಡಿಸಿದ. 


ಹೆಚ್ಚಿನ ವಚನಗಳು 


೨೮೧ 


ಕೂಡಲಸಂಗಮದೇವರಲ್ಲಿ ಪ್ರಭುದೇವರ ಶ್ರೀಪಾದಕ್ಕೆ 
ನಮೋ ನಮೋ ಎನುತಿರ್ದೆನು. 


11೮೨|| 


೧೦೪೩ 
ಆದಿಯನಾದಿಯಿಂದತ್ತತ್ತ ಮುನ್ನ 
ಲಿಂಗಜಂಗಮವೆಂಬುದನಾರು ಬಲ್ಲವರಿಲ್ಲವೆಂದು, 
ಇದರ ಸಕೀಲಸಂಬಂಧವ ತಿಳುಹಲೆಂದು, 
ಮರ್ತ್ಯಕ್ಕೆ ಕಳುಹಿದನು ಶಶಿಧರನು. 
* ಅಂಗದ ಮೇಲೆ ಲಿಂಗವುಳ್ಳುದೆಲ್ಲವೂ ಸಂಗಮನಾಥನಲ್ಲದೆ ಮತ್ಯಾರನೂ ಕಾಣೆ. 
ಶಿಷ್ಯಂಗೆ ಗುರು ಉಪದೇಶವ ಮಾಡಬೇಕಲ್ಲದೆ, 
ಗುರುವಿಂಗೆ ಶಿಷ್ಯನನುಗ್ರಹವ ಮಾಡಿದ ಠಾವುಂಟೆ ? 
ಎನ್ನ ಅರಿವಿನ ಆದಿಗೆ ನೀನೆ ಕರ್ತನೆಂದು ನಾನಿರುತಿರಲು 
ನಿನಗೆ ನಾನಿನ್ನು ಅನುಗ್ರಹವ ಮಾಡುವ ಪರಿ ಎಂತಯ್ಯಾ ? 
ಕೂಡಲಸಂಗಮದೇವರ ಸ್ವರೂಪವೆಂದು ನಿನ್ನ ಕಂಡಿಪ್ಪೆನು 
ಕಾಣಾ ಚೆನ್ನಬಸವಣ್ಣಾ . 


11೮೩ !!. 


೧೦೪೪ 
ಆದಿಯ ಲಿಂಗವ ತಂದಾತನಲ್ಲಯ್ಯನು. 
ಅನಾದಿಯ ಲಿಂಗವ ತಂದಾತನಲ್ಲಯ್ಯನು. 
ಭಾಪುರೆ ಜಂಗಮವೆ, ನಿರ್ವಯಲಯನವಗ್ರಹಿಸಿದಿರಿ, 
“ನಿಮಗೋಸುಗ ಮಾಡುವ ಸಯದಾನವನು 
ನಡೆಗೆಟ್ಟು ಮಾಡುವೆನು , ನುಡಿಗಟ್ಟು ಮಾಡುವೆನು, 
ಸರ್ವಕುಳಕ್ಕೆ ನೀನೆಂದು ಅಲ್ಲಯ್ಯನ ಪ್ರಸಾದಕ್ಕೆ ಕೈಯಾನುವೆನು. 
ನವಬ್ರಹ್ಮರ ಕೇರಿಯೊಳಗೆ ಅಲ್ಲಯ್ಯನ ಪ್ರಭೆ, 
ರುದ್ರಭೂಮಿಯೊಳಗೆ ಅಲ್ಲಯ್ಯನ ಪ್ರಭೆ, 

ಬಂದು ನಿಂದ ನಿಲವಿಂಗೆ ಅಲ್ಲಯ್ಯನ ಪ್ರಭೆ. 
* ಸಯದಾನವಿಲ್ಲದಡೆ ಎನ್ನ ನೀಡುವೆನು ಕೂಡಲಸಂಗಮದೇವಯಾ . ೮೪H - 


೧೦೪೫ 
ಆದಿಯಲ್ಲಿ ಸಾಧ್ಯವೆಂಬೆನೆ ಅಲ್ಲಿಂದತ್ತತ್ಯ , 
ಅನಾದಿಯಲ್ಲಿ ಸಾಧ್ಯವೆಂಬೆನೆ ಅಲ್ಲಿಂದತ್ತತ್ಯ , 


೨೮೨ 


ಬಸವಣ್ಣನವರ ವಚನಗಳು 


ಸಾಧ್ಯಾಸಾಧ್ಯವೆಂಬ ಸೂತಕ ಶಬ್ದ ಕತೀತ. 
ಆ ಲಿಂಗವೆ ಆಲಿಂಗನವಾಗಿ ಅವಿರಳ ಸಂಪನ್ನನಾದಲ್ಲಿ , 
ಭೇದಭಾವವುಂಟೆಂಬೆನೆ ? ಅದೆ ಭವಕ್ಕೆ ಬೀಜ. . 
ಎನ್ನ ಪ್ರಾಣಲಿಂಗ ನೀವೆಂದೆ ಇಪ್ಪೆನಯ್ಯಾ 
ಕೂಡಲಸಂಗಮದೇವಾ. 


|| ೮೫II 


೧೦೪೬ 


ಆದಿ ಲಿಂಗ, ಅನಾದಿ ಜಂಗಮವು, 
ಆ ಜಂಗಮಕ್ಕೆ ಮಾಡಿದಡೆ ಪರಮಾನಂದ ಸುಖವಯ್ಯಾ . 
ಗುರುವಿಂಗೆ ಪರಮಗುರು ಜಂಗಮವೆಂದುದು 
ಕೂಡಲಸಂಗಯ್ಯನ ವಚನ . 


11೮೬|| 


೧೦೪೭ 
ಆದುದನರಿಯೆ , ಹೋದುದನರಿಯೆ , 
ಬಂದುದನರಿಯೆ , ನಿಂದುದನರಿಯೆ , 
ಒಳಗನರಿಯೆ , ಹೊರಗನರಿಯೆ , 
ಇಹವನರಿಯೆ , ಪರವನರಿಯೆ , 
ಭಾವವನರಿಯೆ , ನಿರ್ಭಾವವನರಿಯೆ , 
ಶೂನ್ಯವನರಿಯೆ , ನಿಃಶೂನ್ಯವನರಿಯೆ . 
ಕೂಡಲಸಂಗಮದೇವಯ್ಯಾ , 
ಇವೆಲ್ಲವ ಮಾಡಿ ಕೂಡಿದಾತ ಮಡಿವಾಳ ಬಲ್ಲನಾಗಿ, 
ನಾನೇನೆಂದೂ ಅರಿಯೆನಯ್ಯಾ . 


|| ೮೭|| 


୦୦୧୪ 
ಆನು , ನಿಮ್ಮ ಬಂಟರ ಬಂಟ ನಾನಯ್ಯಾ , 
ಆನು, ನಿಮ್ಮ ಲೆಂಕರ ಲೆಂಕ ನಾನಯ್ಯಾ , 
ಆನು , ನಿಮ್ಮ ತೊರ ಪಡುಗವ ತೆಗೆವ ಪಡಿದೊತ್ತಯ್ಯಾ . 
ಕೂಡಲಸಂಗನ ಶರಣರಿಗೆಲ್ಲಾ ಸಂಗನಬಸವನ ಬಿನ್ನ ಪ; 
ಕವಳಿಗೆಗೆ ಸಂದಿತ್ತು 
ನಿಮ್ಮ ನಿಜಪದದಲ್ಲಿ ಬೆರಸೆಂದು ಕೃಪೆಮಾಡಿರಯ್ಯಾ . 


|| ೮೮।। 


೨೮ . 


ಹೆಚ್ಚಿನ ವಚನಗಳು 


೧೦೪೯ 
ಆನು ನಿಮ್ಮಲ್ಲಿ ಪ್ರಪಂಚಿನುಪಚಾರವನರಿಯೆನಯ್ಯಾ . 
ನಿಮ್ಮ ಪಾದದಲ್ಲಿ ತದ್ಧ ತನಾಗಿಪ್ಪೆ , 
ಭಕ್ತಿ ಯುಕ್ತಿ ವಿರಕ್ತಿಯ ಉಪಚಾರವನರಿಯೆನು. 
ಕೂಡಲಸಂಗಮದೇವಾ, 
ಭಿನ್ನ ವಿಲ್ಲದ ನೃತ್ಯಾಚಾರಕ್ಕೆ ಬಂದ ಪದಾರ್ಥವ ನೀನೆಂದೆ ಚಿತ್ತೈಸಯ್ಯಾ. || ೮೯|| 


೧೦೫೦ 
ಆನು ಭಕ್ತನಲ್ಲ , ಆನು ಯುಕ್ತನಲ್ಲ , 
ನೀವು ಮಾಡಿದ ಸೂತ್ರದ ಬೊಂಬೆ ನಾನಯ್ಯ . 
ಎನಗೆ ಬೇರೆ ಸ್ವತಂತ್ರವುಂಟೆ ? 
ನೀವೆನ್ನ ಮಾನಾಭಿಮಾನಕ್ಕೊಡೆಯರಾದ ಬಳಿಕ 
ಎನ್ನ ತಪ್ಪ ಲೆಕ್ಕಿಸದೆ ಬಿಜಯಂಗೈವುದಯ್ಯಾ , 
ಕೂಡಲಸಂಗಮದೇವಾ. 


11೯OIL 


೧೦೫೧ 
ಆನು ಮಾಡಿದ ತಪ್ಪನೆಣಿಸಿಹೆನೆಂದಡೆ ಗಣನೆಯಿಲ್ಲ . 
ನಡೆದು ತಪ್ಪುವೆ, ನುಡಿದು ತಪ್ಪುವೆ, 
ಮಾಡಿ ತಪ್ಪುವೆ, ನೀಡಿ ತಪ್ಪುವೆ, 
ಅರಿದು ತಪ್ಪುವೆ, ಮರೆದು ತಪ್ಪುವೆ, 
ಎನ್ನ ತಪ್ಪನೊಪ್ಪವಮಾಡಿಕೊಂಬುದಲ್ಲದೆ ಚಿತ್ರಕ್ಕೆ ತರಲಾಗದು. 
ಕೂಡಲಸಂಗಯ್ಯನೆಂಬ ಗಂಡನೆನ್ನ ಬೆರಸಬೇಕೆಂದು ಕರೆಯಲಟ್ಟಿದನು, 
ಶಿವಶರಣರೆಲ್ಲರಿಗೆ ಶರಣೆಂದು ಬೀಳ್ತಂಬ ತವಕದಲ್ಲಿದ್ದೆನು. 


||೯OIL 


೧೦೫೨ 
- ಆನೆ ಬಲ್ಲೆನಯ್ಯಾ ನಿಮ್ಮ ಭಕ್ತಿಯ ಘನವ ? 
ಆನೆ ಬಲ್ಲೆನಯ್ಯಾ ನಿಮ್ಮ ಶ್ರೀಪಾದವ ನಿಲವ ? 
ಕಾಯದ ಕಳವಳದ ಮರೆಯಲಿದ್ದವರಲ್ಲಿ ನಂಬುಗೆಯಳವಡುವುದೆ ? 
ಕೂಡಲಸಂಗಮದೇವಾ 
ಎನ್ನ ವಗುಣವ ನೋಡದೆ ಕರುಣದಿಂದ 
ಭಕ್ತಿಯ ನಿಲವ ತೋರಾ ತಂದೆ. 


||೯೨|| 


೨೮೪ 


ಬಸವಣ್ಣನವರ ವಚನಗಳು 


೧೦೫೩ 
ಆನೆ, ಭಂಡಾರ, ಲಾಯದ ಕುದುರೆಯ ಬೇಡುವರಿಲ್ಲದೆ ಬಡವಾದೆನಯ್ಯಾ . 
ಬೇಡುವುದೇನು ದೇವಾ ? 
ಮುನ್ನ ಬೇಡಿದೆ ಸಿಂಧುಬಲ್ಲಾಳನ ವಧುವನು, 
ಇನ್ನು ಬೇಡಿದಡೆ, ನಿಗಳವನಿಕ್ಕುವೆ. 
ಬೇಡಿದ ಶರಣರಿಗೆ ನೀಡದಿರ್ದಡೆ ತಲೆದಂಡ 
ಕೂಡಲಸಂಗಮದೇವಾ. 

11೯೩11 


೧೦೫೪ 
ಆರತವಡಗಿತ್ತೆನ್ನ , ಬಯಕೆ ಸಮನಿಸಿತ್ತೆನ್ನ , 
ಸಂಕಲ್ಪ ಸಮನಿಸಿತ್ತೆನ್ನ , ಸ್ವಯವು ದೊರೆಕೊಂಡಿತ್ತೆನ್ನ . 
ನಿಮ್ಮ ನೋಡಿ ಎನ್ನ ಕಂಗೆ ಮಂಗಳಮಯದ ಸುಖಸಂಗವಾಯಿತ್ತು . 
ಅಯ್ಯಾ , ಒಳಗು ಹೊರಗು, ಹೊರಗೊಳಗೆಂಬುದ ತಿಳಿದು, 
ಪ್ರಭುವಿನ ಕರುಣದಿಂದ ಕೂಡಲಸಂಗಮದೇವರಲ್ಲಿ 
ತೆರಹಿಲ್ಲದಿರ್ದೆನು. 


11೯೪|| 


೧೦೫೫, 
ಆರಾರ ಮನೆಗೆ ಹೋದಡೆ ಸಾರೆನ್ನರು, ಸರಕುಮಾಡರು, 
ಆರ ಸಾರುವೆನಯ್ಯಾ , ಆರ ಹೊದ್ದು ವೆನಯ್ಯಾ . 
ಭಕ್ತಿಯಿಲ್ಲ - ಬಡವನೆಂದು ಒಡನೆ ನುಡಿಯರು, 
ಆರ ಸಾರುವೆನಯ್ಯಾ ? 
ಕಾರುಣ್ಯಮೂರ್ತಿ, ನೀನಲ್ಲದೆ ಇನ್ನಾರ ಸಾರುವೆನಯ್ಯಾ , 
ಕೂಡಲಸಂಗಯ್ಯಾ ? 


11೯೫11 


- ೧೦೫೬ 
ಆಶೆ ಇಚ್ಛೆಗೆನ್ನ ಗಾಸಿ ಮಾಡದಿರಯ್ಯಾ , 
ದಾಸೋಹಿಯಾಗಿರ್ಪ ದಾಸನಾಗಿರಿಸೆನ್ನ : 
ಕೂಡಲಸಂಗಮದೇವಾ, ನಿಮ್ಮ ಧರ್ಮ. 


|| ೯೬|| 


೧೦೫೭ 
ಆಹ್ವಾನವಿಲ್ಲ ಪ್ರಾಣಲಿಂಗವಾಗಿ , 
ವಿಸರ್ಜನವಿಲ್ಲ ಲಿಂಗ ನೆಲೆಗೊಂಡಿಪ್ಪುದಾಗಿ. 


ಹೆಚ್ಚಿನ ವಚನಗಳು 


೨೮೫ 


ಇದು ಕಾರಣ, ಆಹ್ವಾನ ವಿಸರ್ಜನವಿಲ್ಲ , ಶರಣನ ಪರಿ ಬೇರೆ; 
ಅಂಗಸಂಗವೆ ಲಿಂಗ, ಲಿಂಗಸಂಗವೆ ಮನ, 
ಕೂಡಲಸಂಗನ ಶರಣ ಸುಯಿಧಾನಿ . 


11೯೭!! 


೧೦೫೮ 
ಇಂದ್ರನಾವಾಸ, ಉಪೇಂದ್ರನ ಓಲಗ 
ಚಂದ್ರಮೌಳಿಯನರಿಯದೆ ಹೋಯಿತ್ತು , 
ಬಂಧಮೋಕ್ಷದ ಭವಬಂಧನ ಬಿಡದನ್ನಕ್ಕರ 
ಮತ್ತೊಂದರ ಮುಖ ಜನಿಸಿತಲ್ಲಾ . 
ಕೂಡಲಸಂಗಮದೇವಾ, 
ಚೆನ್ನಬಸವಣ್ಣನ ಸನ್ನಿಧಿಯಿಂದಲಾನು ಬದುಕಿದೆನು. 


11೯೮!! 


೧೧೫೯ 
ಇದ್ದ ಪರಿ ಇಂತುಟಿದೆ ನೋಡಯಾ ; 
ನಿಂದಡೆ ನೆಳಲಿಲ್ಲ , ನಡೆದಡೆ ಹೆಜ್ಜೆಯಿಲ್ಲ , 
ಭೂತಳದೊಳಗೆ ಕಂಡುದಿಲ್ಲ . 
ಇಂತಪ್ಪ ಅನಿಯಮದ ಸುಳುಹು, 
ಅಹುದಹುದು, ಅರಿದರಿದು 
ಜಂಗಮಸ್ಥಲ ಇಂತುಟಲ್ಲದೆ, ಎಂತುಲು ಹೇಳಾ ? 
ಆಪ್ಯಾಯನದ ಅರಿಕೆಯ ಹೊಲಬ ಕಾಣಬಾರದು, 
ಊಡಿಸಿದಡೆ ಉಂಬನೊ ಉಣ್ಣನೊ .? - 
ಉಂಬಂಥವರಾದಡೆ ನೀಡುವೆ ಕೂಡಲಸಂಗಮದೇವರಿಗೆ 
ಚೆನ್ನಬಸವಣ್ಣಾ , ನೀನಹುದಹುದೆನಲಿಕೆ 


Il೯೯!! .. 


0020 
ಇನ್ನೇವೆನಿನ್ನೇವೆ ಕೆಮ್ಮನೆ ಕೆಟ್ಟೆನು, 
ಇನ್ನೇವೆನಿನ್ನೇವೆ ಕೆಮ್ಮನೆ ಕೆಟ್ಟೆನು. 
ನಿಮ್ಮ ಶರಣರು ಬಂದು ಬಾಗಿಲೊಳಿರಲು, 
ದಿಮ್ಮನೆ ಇದಿರೆದು ವಂದಿಸಲರಿಯದೆ 
ಕೆಟ್ಟ ಕೇಡನೇನೆಂದುಪಮಿಸುವೆನು. 
ಕೂಡಲಸಂಗಮದೇವಾ, 
ನಾನುಭಯಭ್ರಷ್ಟನೆಂಬುದು ಎನಗಿಂದರಿಯಬಂದಿತ್ತು . 


11೧೦011 


೨೮೬ 


ಬಸವಣ್ಣನವರ ವಚನಗಳು 


೧೦೬೧ . 
ಇನ್ನೇವೆನಿನ್ನೇವೆನಯ್ಯಾ ? 
ಎನ್ನ ಮನವೆಂಬ ಮರ್ಕಟನ ದಾಳಿ ಘನವಾಯಿತ್ತು , 
ಎನ್ನ ನಿಂದಲ್ಲಿ ನಿಲ್ಲಲೀಯದು, 
ಎನ್ನ ಕುಳಿತಲ್ಲಿ ಕುಳ್ಳಿರಲೀಯದು, 
ಕ್ಷಣದಲ್ಲಿ ಪಾತಾಳಕ್ಕೆ ಐದುತ್ತಿದೆ. 
ಕ್ಷಣದಲ್ಲಿ ಆಕಾಶಕ್ಕೆ ಐದುತ್ತಿದೆ. 
ಕ್ಷಣದಲ್ಲಿ ದಿಗ್ಗೆ ಸೆಗೆ ಐದುತ್ತಿದೆ. 
ಕೂಡಲಸಂಗಮದೇವಾ 
ಈ ಮನವೆಂಬ ಮರ್ಕಟನ ದಾಳಿಯನೆಂದಿಗೆ ನೀಗಿ, 
ಎಂದು ನಿಮ್ಮನೊಡಗೂಡುವೆನಯ್ಯಾ . 


II೧೦೧11 


೧೦೬೨ 


- ಇಷ್ಟಲಿಂಗಕ್ಕರ್ಪಿಸಿ, ಮೃಷ್ಟಾನ್ನವನುಂಡು, 
ಇಷ್ಟಾರ್ಥಸಿದ್ದಿಯ ಪಡೆದೆಹೆವೆಂಬ ಮರಳುಗಳು ನೀವು ಕೇಳಿರೆ; 
ಪ್ರಾಣಲಿಂಗಸ್ಥಲ ನಿಮಗೆಲ್ಲಿಯದು ? ಪ್ರಸಾದಸ್ಥಲ ನಿಮಗೆಲ್ಲಿಯದು ? 
ಓಗರವನುಂಡು ಆಗಾದೆವೆಂದಡೆ, 
ಮೂಗಕೊಯ್ಯದೆ ಮಾಣ್ಣನೆ ನಮ್ಮ ಕೂಡಲಸಂಗಮದೇವನು ? II೧೦೨|| 


೧೦೬೩ 
ಇಷ್ಟಲಿಂಗವೊಂದು ಪ್ರಾಣಲಿಂಗವೊಂದು, ಭಾವಲಿಂಗವೊಂದೆಂಬ 
ಮಿಟ್ಟಿಯ ಭಂಡರ, ಅವರ ಮಾತ ಕೇಳಲಾಗದು . 
ಅಂಗಳದೊಳಗೊಬ್ಬ ಗಂಡ, ಮನೆಯೊಳಗೊಬ್ಬ ಗಂಡ, 
ಹಿತ್ತಿಲೊಳಗೊಬ್ಬ ಗಂಡನೆಂಬ ಸತಿಯರ 
ಲೋಕದ ಮಾನವರು ಮೆಟ್ಟಿ ಮೂಗಕೊಯ್ಯದೆ ಮಾಣ್ಡರೆ, ಅಯ್ಯಾ ? 
ಲಿಂಗತ್ರಯವೆಂದು ತೋರಿದವರಾರೊ ? 
' ಲಿಂಗಮೇಕಂ ಪರಂ ನಾಸ್ತಿ ' ಎಂದು ಸದ್ದುರುಸ್ವಾಮಿ ಅರುಹಿದನಾಗಿ, 
ಷಟ್ರಿಂಶತ್ವಕ್ಕೆ ಆಲಯಮಪ್ಪಂತಹ ಮಹಾಘನಲಿಂಗದ ಬೆಳಗು 
ಕರಸ್ಥಲದಲ್ಲಿ , ಮನಸ್ಥಲದಲ್ಲಿ , [ ಭಾವಸ್ಥಲದಲ್ಲಿ ವೇದ್ಯವಾದ ಬಳಿಕ 
ಸರ್ವಾಂಗಲಿಂಗ, ಕೂಡಲಸಂಗಯ್ಯಾ ನಿಮ್ಮ ಶರಣಂಗೆ, 

|| ೧೦೩ || 


ಹೆಚ್ಚಿನ ವಚನಗಳು 


೨೮೭ 


೧೦೬೪ 
ಇಹದ ಪೂರ್ವವ ಜರೆದು, ಪರದ ಪೂರ್ವವನರಿದು, 
ಗುರುಕಾರುಣ್ಯವ ಪಡೆದು , ಅಂತರ್ಜಾಹ್ಯದ ಭವಿಯ ತೊರೆದು 
ಭಕ್ತಿಪರಾಯಣರಾಗಿ ನಿಂದುದೆ ಲಿಂಗದ ನಿಜದಂಗ. 
ಅದೆಂತೆಂದಡೆ: 
ತ್ರಿಗುಣಂ ಪಂಚಕಂ ಚೈವ ಚತ್ವಾರಿ ಷಡ್ತಿಧೈವ ಚ || 
ಸಘಾತಂ ವ್ಯಸನಂ ಚೈವ ಇತ್ಯಾದಿ ಭವಿಮಿಶ್ರಿತಂ || 
ಎಂದುದಾಗಿ , ಅಂತರಂಗದ ಭವಿಯನು ಹಿಂಗಿ, 
ಅನೃತಮಸ್ಥಿರಂ ವಾಕ್ಯಂ ವಂಚನಂ ಪಭೇದನಂ | 
ಔದಾಸೀನಂ ನಿರ್ದಯತ್ವಂ ಷಡ್ಡಿಧಂ ಭವಿಮಿಶ್ರಿತಂ || 
ಎಂಬೀ ಮಾನವರಂಗದ ಭವಿಯನು ಕಳೆದು, 
ಅರ್ಚನಾದಿ ಕ್ರಿಯಾಕಾಲೇ ಪ್ರಚ್ಛನ್ನಂ ಪಟಮುತ್ತಮಂ| 
ಪಾಪೀ ಕೋಪೀ ಪರಿಭ್ರಷ್ಟೊನಾಸ್ತಿಕೋ ವ್ರತದೂಷಕಃ || 
ದುರ್ಜನಶ್ಯ ದುರಾಚಾರೀ ದುರ್ಮುಖಶ್ವಾಪ್ಯದೀಕ್ಷಿತಃ | 
ಪ್ರಮಾದಾದ್ಯಶ್ಯತೇ ಯೇನ ತಸ್ಯ ಪೂಜಾ ತು ನಿಷ್ಪಲಂ || 
ಎಂಬೀ ಬಹಿರಂಗದ ಭವಿಯನ್ನು ತೊಲಗಿಸಿ, 
ಇಂತೀ ತ್ರಿವಿಧಭವಿಯನು ದೂರಮಾಡಿ, 
ಶಿವಭಕ್ತಿಯೆ ಅಂಗವಾದ ಲಿಂಗೈಕ್ಯ ಲಿಂಗಪೂಜಕರಿಗೆ 
ಪೂರ್ವವರ್ಣಾಶ್ರಮಾದಿ ಸೂತಕವಿಲ್ಲ , ಕೂಡಲಸಂಗಯ್ಯಾ . 


II೧೦೪|| 


೧೦೬೫ 
ಈ ಕೈಯಲೆ ಸುಖವು, ಈ ಕೈಯಲೆ ದುಃಖವು. 
ಏಕಯ್ಯಾ , ನೀ ನಮ್ಮ ಬರಿದೆ ಬಳಲಿಸುವೆ ? 
ನಾನಾರ ಸೇರುವೆನಯಾ ? ಆರೂ ಇಲ್ಲದ ದೇಸಿಗ ನಾನು , 
ಕೂಡಲಸಂಗಮದೇವಾ. 


| ೧೦೫II 


೧೦೬೬ 
ಈರೇಳು ರತ್ನ , ಹದಿನೆಂಟು ಲಕ್ಷಗಜ, 
ನಾರಿಯರು ನಾಲ್ಕು ಲಕ್ಷವು ಮೂವತ್ತೆರಡುಸಾವಿರ, 
ಮಕ್ಕಳು ಹದಿನಾರು ಲಕ್ಷ , 
ಅವರುಗಳೇರುವ ರಥಂಗಳು ಸೂರ್ಯನ ರಥಕ್ಕೆ ಸರಿಮಿಗಿಲೆನಿಸುವ ರಥಂಗಳು , 
ಸಾಲದೆ, ಸಿರಿಗೆ ನೆಲೆಯೆನಿಸುವ ಅಸಂಖ್ಯಾತ ಪುರ , 


೨೮೮ 


ಬಸವಣ್ಣನವರ ವಚನಗಳು 


ಮೂರುವರೆ ಕೋಟಿ ಬಂಧುಗಳು , 
ಮೂವತ್ತೆಂಟು ಕೋಟಿ ಜಾತ್ಯತ್ವ , 
ಇಪ್ಪತ್ತೆಂಟು ಕೋಟಿ ಮೈಗಾವಲ ವೀರಭಟರು , 
ಛಪ್ಪನ್ನ ದೇಶದ ರಾಯರುಗಳೆಲ್ಲರು ಕಪ್ಪಕಾಣಿಕೆಯಂ ತೆತ್ತು ಬಹರು. 
ಕೂಡಲಸಂಗಮದೇವಾ, ನಿಮ್ಮ ಕೃಪೆ ತಪ್ಪಿದಲ್ಲಿ 
ಆ ಸಗರ ಕಾರ್ತವೀರ್ಯರೊಂದು ಕ್ಷಣದಲ್ಲಿ ಮಡಿದರು. 

11೧೦೬ || 


೧೦೬೭ 
ಉದಕದ ಬರವು ವಿಶ್ವಕ್ಕೆ ಹೊಸಪರಿ ಎಂಬಂತೆ 
ಮಾಟವ ಮಾಡುವನು ಜಂಗಮಕ್ಕೆ , 
ನಿರವಯದ ಸುಳುಹು ನಿಬ್ಬೆರಗಿನ ಬರವಿಂಗೆ. 
ಕೂಡಲಸಂಗಮದೇವ ಕೇಳಯ್ಯಾ , 
ಇಂತಲ್ಲದೆ ನಿಮ್ಮ ನಿಜವನರಿಯಬಾರದೆನಗೆ. 


II೧೦೭H .. 


೧೦೬೮ 
ಉದಯ ಮಧ್ಯಾಹ್ನ ಸಂಧ್ಯಾಕಾಲವ ನೋಡಿ. 
ಮಾಡುವ ಕರ್ಮಿ ನೀ ಕೇಳಾ; 
ಉದಯವೆಂದೇನೊ ಶರಣಂಗೆ ? 
ಮಧ್ಯಾಹ್ನವೆಂದೇನೊ ಶರಣಂಗೆ ? 
ಅಸ್ತಮಾನವೆಂದೇನೊ ಶರಣಂಗೆ ? 
ಮಹಾಮೇರುವಿನ ಮರೆಯಲ್ಲಿರ್ದು 
ತಮ್ಮ ನೆಳಲನರಸುವ ಭಾವಭ್ರಮಿತರ ಮೆಚ್ಚ , 
ನಮ್ಮ ಕೂಡಲಸಂಗಮದೇವರು . 


HOOGH 


೧೦೬೯ 
ಉರಿಯೊಳಗಣ ಕರ್ಪುರಕ್ಕೆ ಕರಿಯುಂಟೆ ಅಯ್ಯಾ ? 
ಬಯಲ ಮರೀಚಿಜಲಕ್ಕೆ ಕೆಸರುಂಟೆ ? 
ವಾಯುವನಪ್ಪಿದ ಪರಿಮಳಕ್ಕೆ ನಿರ್ಮಾಲ್ಯವುಂಟೆ ? 
ನೀವು ನೆರೆ ಒಲಿದ ಬಳಿಕ ಎನಗೆ ಭವವುಂಟೆ ? 
ಕೂಡಲಸಂಗಮದೇವಾ, 
ನಿಮ್ಮ ಚರಣಕಮಲದೊಳಗೆನ್ನನಿಂಬಿಟ್ಟುಕೊಳ್ಳಯ್ಯಾ . 


II೧೦೯ 


ಹೆಚ್ಚಿನ ವಚನಗಳು 


೨೮೯ 


೧೦೭೦ 
ಊರ ಮಾರಿಯ ಮೂಗಕೊಯ್ಕೆ , ಆಲದ ಬ್ರಹ್ಮನ ಹಲ್ಲ ಕಳೆವೆ, 
ಅಂತರದವ ನಮ್ಮ ಲೆಂಕ ನೋಡಾ, 
ಆಕಾಶದವ ನಮ್ಮಾಳು ನೋಡಾ. 
ಎಮಗೆ ಕೂಡಲಸಂಗಯ್ಯನುಂಟು , 
ಕಟ್ಟು , ಜವನೆಂಬ ತರುವಲಿಗೊರೆಯ . 

II೧೧OIL 


೧೦೭೧ 
-ಊರಿಗೆ ಹೊಸಬರು ಬಂದರೆ 
ಪುರದೊಳಗಣ ಶ್ವಾನ ನೋಡಿ ಬಗುಳದೆ ಸುಮ್ಮನೆ ಬಿಡುವುದೆ ? 
ಊರಿಗೆ ಹೊರಗಾದ ಶರಣರು ಊರುಗಳ ಮಧ್ಯದೊಳಿರಲು 
ದೂಷಕರು ದೂಷಿಸದಿಪ್ಪರೇ ಅಯ್ಯ ? 
ದೂಷಕರ ಧೂಮಕೇತುಗಳು ನಿಮ್ಮ ಶರಣರು, 
ಕೂಡಲಸಂಗಮದೇವಾ. 


|| ೧೧೧II 


೧೦೭೨ 
ಎಡದ ಪಾದದಿದ್ದಡೆ ಬಲದ ಪಾದವ ಹಿಡಿವೆ, 
ಬಲದ ಪಾದದಿದ್ದಡೆ ಎಡದ ಪಾದವ ಹಿಡಿವೆ, 
ತ್ರಾಹಿ ತ್ರಾಹಿ ತಪ್ಪನ್ನದು, ಕ್ಷಮೆ ನಿಮ್ಮದು. 
ಕೂಡಲಸಂಗಮದೇವಾ, 
ನಿಮ್ಮ ಕರುಣದ ಕಂದ ನಾನು. 


|| ೧೧೨II 


೧೦೭೩ 
ಎಣಿಕೆಗೆ ಬಂದ ಸಯದಾನ ಕ್ಷಣಕ್ಕೆ ಪಾಕವಾಗಲು , 
ಗಣನೆಯಿಲ್ಲದೆ ನೀಡುತ್ತಿರಲು, 
ತೋರದ ಮುನ್ನ ವೆ ಅರ್ಪಿತವಾದವು. 
ಇಂತು ಎಣಿಸಿ ನೋಡೆಹೆನೆಂದಡೆ ಮನಕೆ ಸಾಧ್ಯವಲ್ಲ , 
ಬಯಲು ಬಾಯಿದೆಗೆದಂತೆ ಉಣ್ಣುತ್ತಿದ್ದಾನು, 
ಕೂಡಲಸಂಗಮದೇವನು . 


|| ೧೧೩ || 


೨೯೦ 


ಬಸವಣ್ಣನವರ ವಚನಗಳು 


೧೦೭೪ 


ಎತ್ತ ನೋಡಿದಡತ್ತ ನಿಮ್ಮ ತೇಜವನೇ ಕಾಬೆನಲ್ಲದೆ 
ಮತ್ತೊಂದ ಕಾಣೆ. 
ಎನ್ನ ಚಿತ್ರ ನೋವಲ್ಲಿ ನೊಂದಲ್ಲಿ ನೆನೆವಲ್ಲಿ ನೀನೇ ಇಪ್ಪೆಯಾಗಿ , 
ಬೆಳಗಿರಲು ಕತ್ತಲೆಯುಂಟೆ 
ಕೂಡಲಸಂಗಮದೇವಾ ? 

- 


II೧೧೪|| 


೧೦೭೫ 


ಎನಗೆ ಜನನವಾಯಿತ್ತೆಂಬರು ಎನಗೆ ಜನನವಿಲ್ಲವಯ್ಯಾ , 
ಎನಗೆ ಮರಣವಾಯಿತ್ತೆಂಬರು ಎನಗೆ ಮರಣವಿಲ್ಲವಯ್ಯಾ . 
ಜನನವಾದಡೆ ನಿಮ್ಮ ಪಾದೋದಕ ಪ್ರಸಾದವ ಕೊಂಬೆ, 
ಮರಣವಾದಡೆ ನಿಮ್ಮ ಶ್ರೀಚರಣವನೆಯುವೆ. 
ಬಾವನ್ನದ ವೃಕ್ಷವು ಊರೊಳಗಿದ್ದಡೇನು, ಅಡವಿಯೊಳಗಿದ್ದಡೇನು 
ಪರಿಮಳ ಒಂದೇ , ಕೂಡಲಸಂಗಮದೇವಾ. 


- II೧೧೫ು . 


೧೦೭೬ 
ಎನಗೆ ನಾನೇ ಹಗೆ ನೋಡಯ್ಯಾ , 
ಎನಗೆ ನಾನೇ ಕೆಳೆ ನೋಡಯಾ . 
ನಿಮ್ಮ ಸದ್ಭಕ್ತರೊಡನೆ ವಿರೋಧಮಾಡಿದಡೆ ಎನ್ನ ಕೋಲುವುದಾಗಿ , 
ನಿಮ್ಮ ಪುರಾತನರಿಗಂಜಿ ಬೆಸಗೊಂಡಡೆ ಎನ್ನ ಕಾಯ್ದುದಾಗಿ, 
ಅನ್ಯ ಹಗೆಯೆಲ್ಲಿ ? ಕೆಳೆಯೆಲ್ಲಿ ? 
ಬಾಗಿದ ತಲೆಯ ಮುಗಿದ ಕೈಯಾಗಿರಿಸು , 
ಕೂಡಲಸಂಗಮದೇವಾ. 


|| ೧೧೬ || 


೧೦೭೭ 
ಎನ್ನಂಗದ ಮೇಲಿದ್ದ ಲಿಂಗವ ದಿಟಮಾಡಲರಿಯೆನು, 
ಜಂಗಮವೆ ಲಿಂಗವೆಂಬ ಮಾತೆನಗೆ ಕಷ್ಟ . 
ಕಲಹ ಕಡುಗೋಪಿ ನಾನಯ್ಯಾ , ದುರಾಚಾರಿ ನಾನು, 
ಎನಗೆ ಕರುಣಿಸು ಕೂಡಲಸಂಗಮದೇವಾ. 


1೧೧೭II 


ಹೆಚ್ಚಿನ ವಚನಗಳು 


೨೯೧ 


೧೦೭೮ 
ಎನ್ನಂತರಂಗದೊಳಗೆ . ಅರಿವಾಗಿ , 
ಎನ್ನ ಬಹಿರಂಗದೊಳಗೆ ಆಚಾರವಾಗಿ ನೀನೆಡೆಗೊಂಡು, 
ಎನ್ನ ಮನದೊಳಗೆ ಘನ ನೆನಹಾಗಿ ಮೂರ್ತಿಗೊಂಡು, 
ಗುರುಸ್ಥಲ ಲಿಂಗಸ್ಥಲ ಜಂಗಮಸ್ಥಲ ಪ್ರಸಾದಿಸ್ಥಲವೆಂಬ 
ಚತುರ್ವಿಧವನೂ ಎನಗೆ ಸ್ವಾಯತವ ಮಾಡಿ ತೋರಿ, • 
ಪ್ರಾಣಲಿಂಗವೆಂಬ ಹಾದಿಯ ಸೆರಗ ತೋರಿಸಿ, 
ಎಲ್ಲಾ ಅಸಂಖ್ಯಾತರನೂ ಪಾವನವ ಮಾಡಿದಿರಾಗಿ 
ಕೂಡಲಸಂಗಮದೇವಾ, 
ನಿಮ್ಮಿಂದ ಸಕಲ ಸನುಮತವ ನಾನರಿದೆನಲ್ಲದೆ, 
ಎನ್ನಿಂದ ನೀನಾದೆ ಎಂಬುದ ನಿಮ್ಮ ಪ್ರಮಥರು ಮೆಚ್ಚರು ನೋಡಯ್ಯಾ , ೧೧೮!! 


೧೦೭೯ 
ಎನ್ನಂತರಂಗ ನೀವಯ್ಯಾ , ಎನ್ನ ಬಹಿರಂಗ ನೀವಯ್ಯಾ , 
ಎನ್ನ ಅರಿವು ನೀವಯ್ಯಾ , ಎನ್ನ ಮರಹು ನೀವಯ್ಯಾ , 
ಎನ್ನ ಭಕ್ತಿ ನೀವಯ್ಯಾ , ಎನ್ನ ಯುಕ್ತಿ ನೀವಯ್ಯಾ, 
ಎನ್ನ ಆಲಸ್ಯ ನೀವಯ್ಯಾ , ಎನ್ನ ಪರವಶ ನೀವಯ್ಯಾ , 
ಸಮುದ್ರವ ಹೊಕ್ಕ ಕಾಲುವಳ್ಳದಲ್ಲಿ 
ಕೊರತೆಯನರಸುವುದೆ, ಆ ಸಮುದ್ರವು ? 
ಎನ್ನ ಲೇಸು ಹೊಲ್ಲೆ ಹವೆಂಬುದು ನಿಮ್ಮದೆಂಬುದ ನೀವೆ ಬಲ್ಲಿರಿ, 
ಇದಕ್ಕೆ ನಿಮ್ಮ ಪಾದವೆ ಸಾಕ್ಷಿ , ಎನ್ನ ಮನವೆ ಸಾಕ್ಷಿ , 
ಕೂಡಲಸಂಗಮದೇವಾ. 


11೧೧೯|| 


oooo 


ಎನ್ನ ಕರಸ್ಥಲದ ಲಿಂಗವ ಅನಿಮಿಷ ಕೊಂಡನು, 
ಅನಿಮಿಷನ ಕರಸ್ಥಲದ ಲಿಂಗವ ನೀವು ಕೊಂಡಿರಿ. 
ನಿಮ್ಮ ಕರಸ್ಥಲವೆ ಪರಸ್ಥಲವಾಯಿತ್ತು , 
ಕುರುಹಳಿದಲ್ಲಿ ಕುರುಹ ಕೊಂಬ ಪರಿ ಎಂತಯ್ಯಾ ? 
ಕೊಡುವವರು ಕೊಂಬವರೊಳಗೆ ಸಿಲುಕಿದ ಬಳಿಕ 


୬୧୬ 


ಬಸವಣ್ಣನವರ ವಚನಗಳು 


ಕೊಂಬವರು ಕೊಡುವವರೊಳಗೆ ಸಿಲುಕಿದ ಬಳಿಕ, 
ಕೂಡಲಸಂಗಮದೇವಪ್ರಭುವೆ, 
ನಿಮ್ಮ ಕರಸ್ಥಲದ ಲಿಂಗವೆನಗೆ ಸಾಧ್ಯವಹ ಪರಿಯೆಂತಯ್ಯಾ ? 


II೧೨೦|| 


೧೦೮೧ 


ಎನ್ನ ಕಾಯಕ್ಕೆ ಕಾಹ ಹೇಳುವರಲ್ಲದೆ ಮನಕ್ಕೆ ಕಾಹ ಹೇಳುವರಿಲ್ಲಯ್ಯಾ, 
ಅಣಕದ ಮಿಂಡತನಂಗಳ ನೋಡಿ ಕಂಡೆನವ್ವಾ . 
ಈತನ ಲೀಲೆಗಂಡಾನು ಬೆರಗಾದೆ. 
ಕೂಡಲಸಂಗಮದೇವ ಎನ್ನ ಮನಕ್ಕೆ ಕಾಹ ಹೇಳಿದನವ್ವಾ . . 

II೧೨೧II. 


೧೦೮೨ 


ಎನ್ನ ಕಾಯದ ಕತ್ತಲೆಯ ಕಳೆಯಲರಿಯೆನು, 
ಎನ್ನ ಜೀವದ ನಿಲವ ಗೆಲಲರಿಯೆನು, 
ಎನ್ನ ಭಾವದ ಸೂತಕವ ಕಳೆಯಲರಿಯೆನು. 
ನಾನೆಂತು ಬಲ್ಲೆನಯ್ಯಾ ನಿಮ್ಮ ಘನಮಹಿಮರ ನಿಲವ ? 
ಕೂಡಲಸಂಗಮದೇವಾ, 
ನಿಮ್ಮ ಶರಣ ಮಡಿವಾಳ ಮಾಚಿತಂದೆಯ ಘನವ ನೀವೆ ಬಲ್ಲಿರಿ. || ೧೨೨|| 


೧೦೮೩ 


ಎನ್ನ ಕಾಯದ ಕತ್ತಲೆ ಹಿಂಗಿತ್ತು , 
ಚೆನ್ನಬಸವಣ್ಣಾ ಇಂದಿನಲ್ಲಿ . 
ಎನ್ನ ತನುಮನಧನದ ಲೋಭವಳಿದು ತಳವೆಳಗಾಯಿತ್ತು , 
ಚೆನ್ನಬಸವಣ್ಣಾ ಇಂದಿನಲ್ಲಿ . 
ಎನ್ನನೆಡೆಗೊಂಡ ಅಹಂಕಾರ ನಿರ್ವಯಲಾಯಿತ್ತು 
ಚೆನ್ನ ಬಸವಣ್ಣಾ ಇಂದಿನಲ್ಲಿ , 
ಕೂಡಲಸಂಗಮದೇವರ ತೃಪ್ತಿಯ ತೆರನ 
ನೀನು ತೋರಿದೆಯಾಗಿ ನಾನು ಬದುಕಿದೆ ಕಾಣಾ, 
ಚೆನ್ನಬಸವಣ್ಣಾ . 


II೧೨೩ || 


ಹೆಚ್ಚಿನ ವಚನಗಳು 


೨೯೩ 


೧೦೮೪ 


ಎನ್ನ ಕಾಯದ ಕರಸ್ಥಲದಲ್ಲಿ ಅಲ್ಲಮಪ್ರಭುದೇವರ ಕಂಡೆನು , 
ಎನ್ನ ಮನದ ಕರಸ್ಥಲದಲ್ಲಿ ಚೆನ್ನಬಸವಣ್ಣನ ಕಂಡೆನು, 
ಎನ್ನ ಅರಿವಿನ ಕರಸ್ಥಲದಲ್ಲಿ ಮಡಿವಾಳಯ್ಯನ ಕಂಡೆನು. 
ಒಳಗು ಹೊರಗು, ಹೊರಗು ಒಳಗೆಂಬ ಭೇದವನರಿಯದೆ ಇದ್ದೆನು. 
ಕೂಡಲಸಂಗಮದೇವಯ್ಯಾ , 
ನಿಮ್ಮ ಶರಣರು ಎನ್ನ ಪಾವನವ ಮಾಡಿದ ಪರಿಣಾಮವ 
ಅಂತಿಂತೆನಲಮ್ಮದೆ ನಮೋ ನಮೋ ಎನುತ್ತಿದ್ದೆನು. 


II೧೨೪|| 


೧೦೮೫ 


ಎನ್ನ ಕಾಯವ ಶುದ್ಧವ ಮಾಡಿದಾತ ಮಡಿವಾಳ, 
ಎನ್ನ ಮನವ ನಿರ್ಮಲವ ಮಾಡಿದಾತ ಮಡಿವಾಳ , 
ಎನ್ನಂತರಂಗವ ಬೆಳಗಿದಾತ ಮಡಿವಾಳ, 
ಎನ್ನ ಬಹಿರಂಗವ ಬಿಡಿಸಿದಾತ ಮಡಿವಾಳ . 
ಕೂಡಲಸಂಗಮದೇವಾ, 
ಎನ್ನ ನಿಮಗೆ ಯೋಗ್ಯನ ಮಾಡಿದಾತ ಮಡಿವಾಳ 


II೧೨೫11 


೧೦೮೬ 
ಎನ್ನ ಗಂಡ ಬರಬೇಕೆಂದು, 
ಎನ್ನಂತರಂಗವೆಂಬ ಮನೆಯ ತೆರಹು ಮಾಡಿ, 
ಅಷ್ಟದಳವೆಂಬ ಓವರಿಯೊಳಗೆ 
ನಿಜನಿವಾಸವೆಂಬ ಹಾಸುಗೆಯ ಹಾಸಿ , 
ಧ್ಯಾನವೆಂಬ ಮೇಲುಕಟ್ಟಂ ಕಟ್ಟಿ , 
ಜ್ಞಾನವೆಂಬ ದೀಪವ ಬೆಳಗಿ , 
ನಿಯೆಂಬ ಉಪಕರಣಂಗಳ ಹರಡಿಕೊಂಡು, 
ಪಶ್ಚಿಮದ್ವಾರವೆಂಬ ಬಾಗಿಲ ತೆರೆದು, 
ಕಂಗಳೆ ಪ್ರಾಣವಾಗಿ ಬರವ ಹಾರುತ್ತಿರ್ದೆನಯ್ಯಾ . 
ನಾನು , ಬಾರದಿರ್ದಡೆ ಉಮ್ಮಳಿಸಿಹೆನೆಂದು 
ತಾನೆ ಬಂದು ಎನ್ನ ಹೃದಯಸಿಂಹಾಸನದ ಮೇಲೆ ಮೂರ್ತಗೊಂಡಡೆ, 
ಎನ್ನ ಬಯಕೆ ಸಯವಾಯಿತ್ತು . 


೨೯೪ 


ಬಸವಣ್ಣನವರ ವಚನಗಳು 


ಹಿಂದೆ ಹನ್ನೆರಡು ವರುಷದಲ್ಲಿದ್ದ 
ಚಿಂತೆಯಿಂದು ನಿಶ್ಚಿಂತೆಯಾಯಿತ್ತು . 
ಕೂಡಲಸಂಗಮದೇವರು 
ಕೃಪಾಮೂರ್ತಿಯಾದ ಕಾರಣ 
ನಾನು ಬದುಕಿದೆನು. 


II೧೨೬ || 


೧೦೮೭ 
ಎನ್ನ ಗುರು ಪರಮಗುರು ನೀವೆ ಕಂಡಯ್ಯ , 
ಎನ್ನ ಗತಿಮತಿ ನೀವೆ ಕಂಡಯ್ಯ , 
ಎನ್ನ ಅರಿವಿನ ಜ್ಯೋತಿನೀವೆ ಕಂಡಯ್ಯ , 
ಎನ್ನಂತರಂಗ ಬಹಿರಂಗದ ಮಹವು ನೀವೆ ಕಂಡಯ್ಯ . 
ಕೂಡಲಸಂಗಮದೇವಾ, 
ನೀವೆನಗೆ ಗುರು , ನಾ ನಿಮಗೆ ಶಿಷ್ಯನೆಂಬುದನು 
ನಿಮ್ಮ ಶರಣ ಸಿದ್ಧರಾಮಯ್ಯ ದೇವರೆ ಬಲ್ಲರು. 


|| ೧೨೭|| 


೧೦೮೮ 
ಎನ್ನ ತನುಮನವೆರಡನೂ 
ಗುರು ಕಳೆದು ಲಿಂಗದಲಿ ಏಕವ ಮಾಡಿದನಾಗಿ, 
ಎನ್ನ ಅಂತರಂಗ ಬಹಿರಂಗವೆರಡೂ 
ನಿಮ್ಮವುನೋಡಾ! 
ನಿಮ್ಮ ಅಂತರಂಗದೊಳಗೆ 
ನಿಮ್ಮನೆ ಇಂಬಿಟ್ಟು ಕೊಂಬೆ, 
ನಿಮ್ಮ ಬಹಿರಂಗದೊಳಗೆ 
ನಿಮ್ಮನೆ ನೀವಾಗಿ ಪೂಜಿಸುವೆ , 
ನಿಮ್ಮ ಅರಿವಿಂದ ನಿಮ್ಮನೆ ಅರಿವೆ ಕಾಣಾ 
ಕೂಡಲಸಂಗಮದೇವಾ. 


II೧೨೮ | 


೧೦೮೯ 
ಎನ್ನ ತನುವಿಂಗೆ ನೀನೊಡೆಯ , 
ಎನ್ನ ಮನಕ್ಕೆಯೂ ನೀನೊಡೆಯ , 
ಎನ್ನ ಧನಕ್ಕೆಯೂ ನೀನೊಡೆಯನಾದ ಬಳಿಕ 
ಎನ್ನರಿವು ನಿನ್ನದು, ಎನ್ನ ಮರಹು ನಿನ್ನದು. 


ಹೆಚ್ಚಿನ ವಚನಗಳು 


೨೫. 


ಕೂಡಲಸಂಗಮದೇವಾ, 
“ ನೃತ್ಯಾಪರಾಧಃ ಸ್ವಾಮಿನೋ ದಂಡಃ' 
ಎಂಬುದ ವಿಚಾರಿಸಿ ನೋಡಾ ಪ್ರಭುವೆ. 


|| ೧೨೯ || 


೧೦೯೦ 
ಎನ್ನ ತನುವಿಡಿದವರ ತನುವ ಬೆರೆಸುವೆನು, 
ಎನ್ನ ಮನವಿಡಿದವರ ಮನವ ಬೆರೆಸುವೆನು , 
ಎನ್ನ ಶಿರವನವರ ಪಾದಕ್ಕೆ ಪೂಜೆಯ ಮಾಡುವೆನು. 
ಕೂಡಲಸಂಗನ ಶರಣರನು 
ಒಡಗೊಂಡು ಬಂದೆನ್ನ ಭವವ ಹರಿವೆನು . 


|| ೧೩OI 


O୦୧୦ 
ಎನ್ನ ನುಡಿ ಎನಗೆ ನಂಜಾಯಿತ್ತು , ಎನ್ನ ಅಲಗೆ ಎನ್ನ ಕೊಂದಿತ್ತು . 
ಆನು ಪಾಪಿಯಯ್ಯಾ , ಆನು ಕೋಪಿಯಯ್ಯಾ . 
ತರಳತನದಲ್ಲಿ ಕೆಟ್ಟೆನಯ್ಯಾ , 
ಭಕ್ತಿಯ ಹೊಲಬನರಿಯದೆ ಮರುಳಾದೆನಯ್ಯಾ . 
ಆಳು ಮುನಿದಡೆ ಆಳೇ ಕೆಡುವನು , 
ಆಳ ಮುನಿದಡೆ ಆಳೇ ಕೆಡುವನು. 
ನೀವು ಮುನಿದಡೆ ನಾನೇ ಕೆಡುವೆನಯ್ಯಾ 
ಕೂಡಲಸಂಗಮದೇವಾ. 


1102011 


୦୦୧୬ 
ಎನ್ನನುಭಾವದ ಗಮ್ಯವೆ, ಎನ್ನ ರುಹಿನ ವಿಶ್ರಾಮವೆ, 
ಎನ್ನ ಭಾವದ ಬಯಕೆಯೆ , ಎನ್ನ ನಿಜದ ನಿಲವೆ , 
ಎನ್ನ ಪರಿಣಾಮದ ಮೇರುವೆ, 
ಎನ್ನ ಘನದ ನಿಲವೆ, 
ನಿಮ್ಮ ಸುಳುಹು ಎತ್ತಲಡಗಿತ್ತೊ ? 
ನಿಮ್ಮ ನಾಮ ನಿರ್ನಾಮವಾಯಿತ್ತೆ ? 
ಎಲೆ ಪರಮಗುರುವೆ 
ಕೂಡಲಸಂಗಯ್ಯನಲ್ಲಿ 
ಉರಿಯುಂಡಕರ್ಪುರದಂತಾದೆಯಲ್ಲಾ , ಪ್ರಭುವೆ. 


|| ೧೩. ೨|| 


೨೯೬ 


ಬಸವಣ್ಣನವರ ವಚನಗಳು 


೧೦೯೩ 
ಎನ್ನ ಬಂದ ಭವಂಗಳನು ಪರಿಹರಿಸಿ, ಎನಗೆ ಭಕ್ತಿ ಘನವೆತ್ತಿ ತೋರಿ, 
ಎನ್ನ ಹೊಂದಿದ ಶೈವಮಾರ್ಗಂಗಳನತಿಗಳೆದು, 
ನಿಜವೀರಶೈವಾಚಾರವನರುಹಿ ತೋರಿ, 
ಎನ್ನ ಕರಸ್ಥಲದ ಸಂಗಮನಾಥನಲ್ಲಿ ಮಾಡುವ 
ಜಪ ಧ್ಯಾನ ಅರ್ಚನೆ ಉಪಚರಿಯ ಅರ್ಪಿತ ಪ್ರಸಾದಭೋಗಂಗಳಲ್ಲಿ ಸಂದಿಸಿದ 
ಶೈವಕರ್ಮವ ಕಳೆದು, 
ಭವಮಾಲೆಯ ಹರಿದು, ಭಕ್ತಿಮಾಲೆಯನಿತ್ತು , 
ಭವಜ್ಞಾನವ ಕೆಡೆಮೆಟ್ಟಿ, ಭಕ್ತಿಜ್ಞಾನವ ಗಟ್ಟಿಗೊಳಿಸಿ , 
ಭವಮಾಟಕೂಟವ ಬಿಡಿಸಿ , ಭಕ್ತಿಮಾಟಕೂಟವ ಹಿಡಿಸಿ , 
ಭವಶೇಷವನುತ್ತರಿಸಿ, ಭಕ್ತಿಶೇಷವನಿತ್ತು , 
ಎನಗೆ , ಎನ್ನ ಬಳಿವಿಡಿದು ಬಂದ ಶರಣಗಣಂಗಳೆಲ್ಲರಿಗೆ 
ಶಿವಸದಾಚಾರದ ಘನವನರುಹಿ ತೋರಿ, 
ಮರ್ತ್ಯಲೋಕದಲ್ಲಿ ಸತ್ಯ ಸದಾಚಾರವನ್ನು ಹರಿಸಿ, ಶಿವಭಕ್ತಿಯನುದ್ಧರಿಸಿ, 
ಕೂಡಲಸಂಗಮದೇವರಲ್ಲಿ ಚೆನ್ನಬಸವಣ್ಣ ಎನ್ನನಾಗುಮಾಡಿ ಉಳುಹಿದನಾಗಿ 
ಇನ್ನೆನಗೆ ಭವವಿಲ್ಲದೆ, ಬಂಧನವಿಲ್ಲದೆ, ಭಕ್ತಿ ಮಾಟಕೂಟದ ಗೊತ್ತಿನಲ್ಲಿರ್ದು 
ನಾನು ಚೆನ್ನಬಸವಣ್ಣನ ಶ್ರೀಪಾದಕ್ಕೆ 
ನಮೋ ನಮೋ ಎಂದು ಬದುಕುವೆನು. 

|| ೧೩೩|| 


೨ 


೧೦೯೪ 


ಎನ್ನ ಭಕ್ತಿ ಎಲವದ ಕಾಯಫಲದಂತೆ ನೋಡಯ್ಯಾ, 
ಹೊರಗೆ ಹೆಂಪು, ಒಳಗೆ ಬೂರವಯ್ಯಾ , 
ನಿಮ್ಮ ದೇವರೆಂದು ಪೂಜಿಸಿ ಮಾನವರೆಂದು ಮರೆವೆನು . 
ಸಗುಣ ನಿರ್ಗುಣವೆರಡೂ ಅಳವಡದ ಸಂದೇಹಿ ನಾನಯಾ . 
ಕೂಡಲಸಂಗಮದೇವಾ, 
ಎನ್ನ ಅಪರಾಧವ ಸೈರಿಸುವಡೆ ನೀವಲ್ಲದೆ ಮತ್ಯಾರನೂ ಕಾಣೆ, 
ಶರಣಾರ್ಥಿ ಶರಣಾರ್ಥಿ, ಕೃಪೆಯಿಂದ ಕರುಣಿಸಿರಯ್ಯಾ . 


|| ೧೩೪|| 


୦୦୧୪ 
ಎನ್ನ ಭಕ್ತಿಯ ಶಕ್ತಿಯು ನೀನೆ, 
ಎನ್ನ ಯುಕ್ತಿಯ ಶಕ್ತಿಯು ನೀನೆ, 
ಎನ್ನ ಮುಕ್ತಿಯ ಶಕ್ತಿಯು ನೀನೆ. 


ಹೆಚ್ಚಿನ ವಚನಗಳು 


೨೯೭ 


ಎನ್ನ ಮಹಾಘನದ ನಿಲವಿನ ಪ್ರಭೆಯನುಟ್ಟು 
ತಳವೆಳಗಾದ ಸ್ವಯಜ್ಞಾನಿ 
ಕೂಡಲಸಂಗಯ್ಯನಲ್ಲಿ ಮಹಾದೇವಿಯಕ್ಕಗಳ ನಿಲವ 
ಮಡಿವಾಳನಿಂದರಿದು ಬದುಕಿದೆನಯ್ಯಾ, ಪ್ರಭುವೆ. 


|| ೧೩೫|| 


೧೦೯೬ 
ಎನ್ನ ಮನವು ನಿಮ್ಮ ಚರಣವ ಕಂಡ ಬಳಿಕ 
ಬೆರಸಿಯಲ್ಲದೆ ಅಗಲಿ ಸೈರಿಸಲಾರೆನಯ್ಯಾ . 
ತಾಹಿ ತ್ರಾಹಿ, ಘನಮಹಿಮಾ, 
ನಿಮ್ಮ ಪಾದಾರ್ಚನೆಗೆ ಎನ್ನ ಪರಮಾನಂದಜಲವ ತುಂಬುವೆನಯ್ಯಾ . 
ಪೂಜೆಯ ಮಾಡುವಡೆ ಎನ್ನ ಹೃದಯಕಮಲವನ [ ರ್ಪಿ ] ಸುವೆ, 
ಆರತಿಯಿಂದ ಆರತಿಯನೆತ್ತುವೆ, 
ಎನ್ನ ಮಹಾಪ್ರಕಾಶದ ಧೂಪವ ಬೀಸುವೆ, 
ಎನ್ನ ಸ್ವಾನುಭಾವದ ಗಂಧವನೀವೆ. 
ಈ ತೆರನಲ್ಲದೆ ಅಷ್ಟವಿಧಾರ್ಚನೆ ಷೋಡಶೋಪಚಾರವೆಂಬುದಕ್ಕೆ 
ಬೇರೆ ತೆರನ ಕಾಣೆನಯ್ಯಾ , 
ಕೂಡಲಸಂಗಮದೇವಯ್ಯಾ , ಪ್ರಭುವೆನ್ನ ಪ್ರಾಣಲಿಂಗವೆಂಬುದು 
ಎನಗಿಂದು ಕಾಣಬಂದಿತ್ತು ನೋಡಯ್ಯಾ . 


U೧೩೬ || 


೧೦೯೭ 
ಎನ್ನ ಮನವೆಂಬ ಮರ್ಕಟನು ತನುವಿಕಾರವೆಂಬ ಅಲ್ಪ ಸುಖದಾಸೆಗಾಡಿ, 
ವೃಥಾ ಭ್ರಮೆಗೊಂಡು, ನಾನಾ ದೆಸೆಗೆ ಲಂಘಿಸಿ 
ಅಳಲಿಸಿ ಬಳಲಿಸುತ್ತಿದೆ ನೋಡಾ! 
ಕೂಡಲಸಂಗಮದೇವರೆಂಬ ಕಲ್ಪವೃಕ್ಷಕ್ಕೆ ಲಂಘಿಸಿ 
ಅಪರಿಮಿತದ ಸುಖವನ್ನೆದದು, ನೋಡಾ. 

II೧೩೭|| 


೧೦೯೮ 
ಎನ್ನಯ್ಯಾ ನಿಮ್ಮನರಸುತ್ತಿದ್ದೇನೆ, ಎನ್ನಯ್ಯಾ ನಿಮ್ಮನರಸುತ್ತಿದ್ದೇನೆ, 
ಎನ್ನಯ್ಯಾ ಕೀಟಧ್ಯಾನದಲ್ಲಿ ನಿಮ್ಮನರಸುತ್ತಿದ್ದೇನೆ. 
ಎನ್ನಯ್ಯಾ ಕೂಡಲಸಂಗಮದೇವಾ, 
ಭ್ರಮರದ ಲೇಸಿನಂತೆ ಕಾರುಣ್ಯವ ಮಾಡು, 
ತಪ್ಪೆನ್ನದು, ತಪ್ಪನ್ನದು ಶಿವಧೋ ಶಿವಧೋ . 

II೧೩೮|| 


೨೯೮ 


ಬಸವಣ್ಣನವರ ವಚನಗಳು 


୦୦୧୧ 


ಎನ್ನ ವಚನರಚನೆಯ ಮೆಚ್ಚ , 
ಅಡಿಗಡಿಗೆನ್ನ ಮನದ ಮೈಲಿಗೆಯ ತೊಳೆದು 
ಹೋದ ಪ್ರಾಣವ ಮರಳಿ ತಂದು ರಕ್ಷಿಸಿದ. 
ಕೂಡಲಸಂಗಮದೇವಯ್ಯಾ , 
ಮಡಿವಾಳಯ್ಯಗಳ ಕರುಣದಿಂದ 
ಮರುಳುಶಂಕರದೇವರ ನಿಲವ ಕಂಡು ಬದುಕಿದೆನು 
ಕಾಣಾ ಕಿನ್ನರಿ ಬ್ರಹ್ಮಯ್ಯಾ. 


II೧೩೯|| 


೧೧೦೦ 
ಎನ್ನ ಶಿರ ನಿಮ್ಮ ಚರಣವೊರಸೊರಸಿ ಬೆರಸಿ ಭೇದವಿಲ್ಲಯ್ಯಾ , 
ಎನ್ನ ಕಾಯದ ಕಪಟ, ಎನ್ನ ಮನದ ವಿಕಾರ, 
ನಿಮ್ಮ ಅಂಗುಷ್ಟದ ಮೊನೆಯ ಸೋಂಕಲೊಡನೆ ಹರಿದುದು ನೋಡಯ್ಯಾ . 
ಕೂಡಲಸಂಗಮದೇವಯ್ಯಾ , 
ನಿಮ್ಮ ಶ್ರೀಪಾದದ ಬೆಳಗ ಕಂಡು 
ಎನ್ನ ಅಂತರಂಗದ ಕತ್ತಲೆ ಓಡಿತ್ತು . 

11೧೪OIL 


೧೧೦೧ 


[ ಎ] ಷ್ಟಲಿಂಗಕ್ಕೆ ಅಷ್ಟವಿಧಾರ್ಚನೆ ಷೋಡಶೋಪಚಾರಂಗಳ ಮಾಡುವೆನು. 
ಅವಾವುವಯ್ಯಾ ಎಂದಡೆ: 
ಜಲಗಂಧಾಕ್ಷತಂ ಚೈವ ಪುಷ್ಪಂ ಚ ಧೂಪದೀಪಯೋ | 
ನೈವೇದ್ಯಂ ಚೈವ ತಾಂಬೂಲಂ ಯಥೇಚ್ಛಾಷ್ಟವಿಧಾರ್ಚನಂ || 
ಇನ್ನು ಷೋಡಶೋಪಚಾರಗಳು; 
ಸುಖತಲ್ಪಂ ಸುವಸ್ತ್ರಂ ಚ ಆಭರಣಾನುಲೇಪನಂ | 
ಛತ್ರಚಾಮರವಜನಂ ದರ್ಪಣಂ ನಾದವಾದ್ಯಯೋ || 
ನೃತ್ಯಂ ಗೀತಂ ತಥಾ ಸ್ತೋತ್ರಂ ಪುಷ್ಪಾಂಜಲೀ ಪ್ರಣಾಮಕಂ | 
ಪ್ರದಕ್ಷಿಣಂ ಚ ಮೇ ಯಕ್ತಂ ಷೋಡಶಂ ಚೋಪಚಾರಕಂ || 
ಈ ಕ್ರಮವಿಡಿದು ಇಷ್ಟಲಿಂಗಾರ್ಚನೆಯ ಮಾಡಿ 
ನಿಮ್ಮಲ್ಲಿ ಕೂಡುವೆನು , 
ಕೂಡಲಸಂಗಮದೇವಾ. 

|| ೧೪೧II 


ಹೆಚ್ಚಿನ ವಚನಗಳು 


೨೯೯ 


೧೧೦೨ 


ಎಮ್ಮಯ್ಯನ ಬಲ್ಲವರು ಒಮ್ಮೆಯೂ ಅರ್ಪಿಸರು, 
ಅವರರ್ಪಿಸುವನ್ನಬರ ಎಮ್ಮಯ್ಯ ಸುಮ್ಮನಿರನು. 
ಬೆಂದ ಬಿಸಿಯಾರಿದಡೆ ಪ್ರಾಣೇಶನೋಲ್ಲ , 
ಕೂಡಲಸಂಗಮದೇವನುಪಚಾರದರ್ಪಿತವನೊಗಡಿಸುವ. 


|| ೧೪೨|| 


೧೧೦೩ 
ಎಮ್ಮವರಿಗೆ ಸಾವಿಲ್ಲ , ಎಮ್ಮವರು ಸಾವನರಿಯರು, 
ಸಾವೆಂಬುದು ಸಯವಲ್ಲ . 
ಲಿಂಗದಲ್ಲಿ ಉದಯವಾದ ನಿಜೈಕ್ಯರಿಗೆ 
ಆ ಲಿಂಗದಲ್ಲಿ ಯಲ್ಲದೆ ಬೇರೆ ಮತ್ತೊಂದೆಡೆಯಿಲ್ಲ . 
ಕೂಡಲಸಂಗಮದೇವರ ಶರಣ ಸೊಡ್ಡಳ ಬಾಚರಸರು 
ನಿಜಲಿಂಗದ ಒಡಲೊಳಗೆ ಬಗಿದು ಹೊಕ್ಕಡೆ, 
ಉಪಮಿಸಬಲ್ಲವರ ಕಾಣೆನು. 


||೧೩|| 


೧೧೦೪ 
ಎಲ್ಲರ ಪ್ರಾಣಲಿಂಗ ಒಂದೆ ಕಂಡಯ್ಯಾ , 
ಎನ್ನ ಪ್ರಾಣಲಿಂಗ ಬೇರೆ ಕಂಡಯ್ಯಾ , 
ಕೂಡಲಸಂಗಮದೇವ ಕೇಳಯ್ಯಾ , 
ಜಂಗಮವೆನ್ನ ಪ್ರಾಣಲಿಂಗ ಕಂಡಯ್ಯಾ . 


II೧೪೪ ॥1 


೧೧೦೫ 
ಏನೆಂದುಪಮಿಸುವೆನಯ್ಯಾ ? 
ತನ್ನಿಂದ ತಾ ತೋರದೆ, 
ಗುರುಮುಖದಿಂದ ತೋರಿದ ತನ್ನ ನಿಲವ, 
ನಿರುಪಮನು. 
ಶಬ್ದ ಮುಗ್ಧವಾಗಿ , ಇದ್ದೆಡೆಯನಿದಿರಿಂಗೆ ತೋರದೆ 
ಇರವೆ ಪರವಾಗಿರ್ದ ಅಜಡನು . 
ಇನನುದಯಕಾಲಕ್ಕೆ ಕುಕ್ಕುಟ ಧ್ವನಿದೋರುವಂತೆ 
ಘನಮಹಿಮರ ದರ್ಶನದಿಂದ ಸತ್ಪಣವವ 
ತಾನಾಗಿ ನುಡಿದ ಮಲಿಗನು, 
ಕೂಡಲಸಂಗಮದೇವರಲ್ಲಿ 


6 


೩೦೦ 


ಬಸವಣ್ಣನವರ ವಚನಗಳು 


ಬೆರೆಸಿ ಬೇರಿಲ್ಲದಿಪ್ಪ ಮರುಳುಶಂಕರದೇವರ ನಿಲವ 
ಪ್ರಭುದೇವರು ಸಿದ್ದರಾಮಯ್ಯದೇವರು 
ಹಡಪದಪ್ಪಣ್ಣನಿಂದ ಕಂಡು 
ಎನ್ನ ಜನ್ಮ ಸಫಲವಾಯಿತ್ತಯ್ಯಾ. 


II೧೪೫|| 


೧೧೦೬ 
ಏರಂಡದ ಬಿತ್ತಿನಂತೆ , ರಸವಾರಿಯಂತೆ, 
ಪಶುವಿನ ಪಿಸಿತದಲ್ಲಿ ತಲೆದೋರುವ ಅಮೃತದಂತೆ , 
ಕಾಯವಿಡಿದು ಬಂದಡೆ ನಿನಗಾ ಭಾವವಿಲ್ಲ . 
ಕೂಡಲಸಂಗಮದೇವರಲ್ಲಿ 
ಪ್ರಭುದೇವರ ಸುಳುಹು ಅಗಮ್ಯವಾಯಿತ್ತು , 


II೧೪೬ || 


೧೧೦೭ 
ಒಂದೆಗೈವರು ಗೊಲ್ಲರು, ” 
ಅಯ್ಯರಯ್ಯರಿಗೆ ಐದೈದಾಗಿ ಐವರಾಳಯ್ಯಾ . 
ತಮ್ಮ ತಮ್ಮಿಚ್ಛೆಗೆ ಹರಿಹರಿದಾಡಿ 
ತಾವು ಕೆಟ್ಟು , ಎತ್ತನು ಕೆಡಿಸಿದರಯ್ಯಾ . 
ಎತ್ತಿನ ಹೊಯ್ದಿನ್ನಾರಿಗೆ ಹೇಳುವೆ 
ಕೂಡಲಸಂಗಮದೇವಾ . 


II೧೪೭!! 


೧೧೦೮ 
- ಒಡನಿರ್ದ ಸತಿಯೆಂದು ನಚ್ಚಿರ್ದೆನಯ್ಯಾ , 
ಕೈವಿಡಿದ ಸಜ್ಜನೆಯೆಂದು ನಂಬಿರ್ದೆನಯ್ಯಾ . 
ಅಯ್ಯಾ , ನಮ್ಮಮ್ಮನ ಕೈನೊಂದಿತು, 
ತೆಗೆದುಕೊಡಾ ಎಲೆ ಚಂಡಾಲಗಿತ್ತಿ , 
ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದಡೆ 
ಕೂಡಲಸಂಗಮದೇವನಲ್ಲದೆ ಆರೂ ಇಲ್ಲ . 


|| ೧೪೮।। 


೧೧೦೯ 
ಒಡಲಿಲ್ಲದ ಭಕ್ತನ ಪರಿಯ ನೋಡಾ, 
ಮನಪ್ರಾಣಮುಕ್ತ , ಭವರಹಿತಜಂಗಮದ ಪರಿಯ ನೋಡಾ. 
ಸಿಡಿಲ ಮಿಂಚಿನ ಬೆಳಗನೊಂದೆಡೆಯಲ್ಲಿ ಹಿಡಿಯಲುಂಟೆ ? 


ಹೆಚ್ಚಿನ ವಚನಗಳು 


೩೦೧. 


ಉಭಯ ಒಂದಾದವರ ಕಂಡಡೆ, 
ನೀವೆಂಬೆ ಕೂಡಲಸಂಗಮದೇವಾ. 


| ೧೪ || 


೧೧೧೦ 
ಒಡಲುಗೊಂಡು ಹುಟ್ಟಿದ ಘಟ್ಟಕ್ಕೆ ಅಷ್ಟೋತ್ತರಶತವ್ಯಾಧಿ. 
ಅದಕ್ಕೆ ನಾನಾ ಔಷಧಿಯ ತಂದು ಹೊರೆವರು , 
ಆ ಪರಿಯ ನಾನದ ಹೊರಿಯೆನು. 
ಅದೇನು ಕಾರಣವೆಂದೆಡೆ : 
ಭವರೋಗವೈದ್ಯ, ಭವಹರನೆಂಬ ಬಿರಿದು ನಿಮ್ಮದಾಗಿ, 
ಇದು ಕಾರಣ ಕೂಡಲಸಂಗಮದೇವಾ, 
ನಿಮ್ಮ ಪುರಾತನರ ಪ್ರಸಾದವಲ್ಲದೆ ಕೊಂಡಡೆ ನಿಮ್ಮಾಣೆ. 


II೧೫OIL 


೧೧೧೧ 
ಒಡವೆ ಭಂಡಾರ ಕಡವರ ದ್ರವ್ಯವ 
ಬಡ್ಡಿ ಬೆವಹಾರಕ್ಕೆ ಕೊಟ್ಟು 
ಮನೆಯ ಗೋಂಟಿನಲ್ಲಿ ಹೊಯಿದುಕೊಂಡಿದ್ದೆನಾದಡೆ 
ಅದು ಎನ್ನರ್ಥವಲ್ಲ , ಅನರ್ಥವೆಂದೆಂಬೆ. 


ಸಂಗಮದೇವಾ, ನೀನು ಜಂಗಮರೂಪಾಗಿ ಬಂದು 
ಆ ಧನವನು ನೀನು ಬಲ್ಲಂತೆ ಎನ್ನ ಮುಂದೆ ಸೂರೆಗೊಳುತಿರ್ದಡೆ, 
ನಾನು ಬೇಕು ಬೇಡೆಂದು ಮನದಲ್ಲಿ ಮರುಗಿದೆನಾದಡೆ 
ನಿಮ್ಮಾಣೆ, ನಿಮ್ಮ ಪ್ರಮಥರಾಣೆ , ಮನದೊಡೆಯ ನೀನೆ ಬಲ್ಲೆ . 


ಕಾಮನೇಮವೆಂಬ ಸಿಂಧುಬಲ್ಲಾಳನ ವಧುವ 
ಸರ್ವಭುವನದೊಡೆಯ ಸಂಗಮದೇವರು ಬೇಡುವಂತಲ್ಲ . 
ಎನ್ನ ಸತಿ ನೀಲಲೋಚನೆ ಪೃಥ್ವಿ ಗಗ್ಗಳೆಯ ಚೆಲುವೆ, 
ಆಕೆಯನು ಸಂಗಮದೇವಾ, ನೀನು ಜಂಗಮರೂಪಾಗಿ ಬಂದು 
ಎನ್ನ ಮುಂದೆ ಸಂಗವ ಮಾಡುತ್ತಿರಲು 
ಎನ್ನೊಡನಿರ್ದ ಸತಿಯೆಂದು ಮಾಯಕ್ಕೆ ಮರುಗಿದೆನಾದಡೆ 
ನಿಮ್ಮಾಣೆ, ನಿಮ್ಮ ಪ್ರಮಥರಾಣೆ, ಮನದೊಡೆಯ ನೀನೆ ಬಲ್ಲೆ . 


ಪ್ರತ್ಯಕ್ಷವಾಗಿ ಸಿರಿಯಾಳಸೆಟ್ಟಿ ಚಂಗಳವ್ವಯ ಮನೆಗೆ ಬಂದು 
ಅವರ ಮಗನ ಬೇಡುವಂತಲ್ಲ . 


೩೦೨ 


ಬಸವಣ್ಣನವರ ವಚನಗಳು 


ಸಂಗಮದೇವಾ, ನಿಮ್ಮ ಹೆಸರ ಚಿಕ್ಕಸಂಗಯ್ಯನಿದ್ದಾನೆ. 
ನೀನು ಜಂಗಮರೂಪಾಗಿ ಬಂದು, ಆತನ ಹಿಡಿದು 
ಎನ್ನ ಮುಂದೆ ಹೆಡಗುಡಿಯ ಕಟ್ಟಿ , ಚಿನಿಖಂಡವ ಮಾಡಿ 
ಬಾಣಸವ ಮಾಡುವಲ್ಲಿ , 
ಎನ್ನ ಉದರದಲ್ಲಿ ಬಂದ ಪುತ್ರನೆಂದು ಮಾಯಕ್ಕೆ ನಾನು ಮರುಗಿದೆನಾದಡೆ 
ನಿಮ್ಮಾಣೆ, ನಿಮ್ಮ ಪ್ರಮಥರಾಣೆ, ಮನದೊಡೆಯ ನೀನೆ ಬಲ್ಲೆ . 
ಇಂತೀ ತ್ರಿವಿಧವೂ ಹೊರಗಣವು. 
ಎನ್ನ ನೋವಿನೊಳಗಲ್ಲ , ಎನ್ನ ಬೇನೆಯೊಳಗಲ್ಲ . 
ಇನ್ನು ನಾನಿದೇನೆ, 
ಕದ್ದ ಕಳ್ಳನ ಕಟ್ಟುವಂತೆ ಕಟ್ಟಿ , 
ನೀನು ಜಂಗಮರೂಪಾಗಿ ಬಂದು 
ಎನ್ನಂಗದ ಮೇಲೆ ಶಸ್ತ್ರವನಿಕ್ಕಿ ನೋಡು, 
ಬಸಿದ ಶೂಲಪ್ರಾಪ್ತಿಯ ಮಾಡಿ ನೋಡು, 
ಸೂಜಿಯ ಮೊನೆಯಂತಿರ್ದ ಶೂಲದ ಮೇಲಿಕ್ಕಿ ನೋಡು. 
ನವಖಂಡವ ಮಾಡಿ ಕಡಿಕಡಿದು ನೋಡು, 
ಆ ಶೂಲವೈದೈದು ಮುಖವಾಗಿ ಹಾಯುವಾಗ ಹರಿತಿನಿಸಿ ನೋಡು. 
ಈ ರೀತಿಯಲ್ಲಿ ಎನ್ನ ಭಂಗಬಡಿಸಿ ನೋಡಿದಡೆಯೂ 
ಲಿಂಗಾರ್ಚನೆಯ ಮಾಡುವುದ ಬಿಡೆ, 
ಜಂಗಮದಾಸೋಹವ ಮಾಡುವುದ ಬಿಡೆ, 
ಪಾದತೀರ್ಥಪ್ರಸಾದವ ಕೊಂಬುದ ಬಿಡೆ. 
ಇಂತೀ ತ್ರಿವಿಧಕ್ಕೆ ರೋಷವ ಮಾಡಿಬಿಟ್ಟೆನಾದಡೆ, 
ನಿಮ್ಮಾಣೆ, ನಿಮ್ಮ ಪ್ರಮಥರಾಣೆ. 
ಇಷ್ಟರೊಳಗೆ ತಪ್ಪುಳ್ಳಡೆ ಮೂದಲಿಸಿ ಮೂಗಕೊಯಿ, 
ಕೂಡಲಸಂಗಮದೇವಾ. 

|| ೧೫೧II 


೧೧೧೨ 
ಒಡೆದ ಹುಚು ಮರಳಿ ಮಡಕೆಯಾಗಬಲ್ಲುದೆ? 
ಕೆಟ್ಟ ವ್ರತಗೇಡಿ ಭಕ್ತನಾಗಬಲ್ಲನೆ ? 
ಬಾಳೆಗೆ ಫಲವೆ ಕಡೆ, ಚೇಳಿಗೆ ಗರ್ಭವೆ ಕಡೆ. 
ಕೂಳು ಮಾರೆಡೆಯುಂಟು, ಸೀರೆ ಮಾರೆಡೆಯುಂಟು , 
ಭಕ್ತಿ ಮಾರೆಡೆಯುಂಟೆ, ಕೂಡಲಸಂಗಮದೇವಾ ? 


|| ೧೫೨|| 


ಹೆಚ್ಚಿನ ವಚನಗಳು 


೩೦೩ 


೧೧೧೩ 
ಒಡೆಯರುಳ್ಳಾಳಿಂಗೆ ಕೇಡಿಲ್ಲ ಕಾಣಿರೊ ! 
ಊರೆನ್ನದೆ ಅಡವಿಯೆನ್ನದೆ, ಆಳವರಸಿ ಬಹ[ ಆಳ ] ರುಂಟೆ ? 
ಜೋಳವಾಳಿಂಗೆ ಬಿಜ್ಜಳಂಗೆ ಆಳಾದಡೇನು ? 
ವೇಳೆವಾಳಿಂಗೆ ಕೂಡಿಕೊಂಡಿಪ್ಪ ಕೂಡಲಸಂಗಮದೇವ. 


|| ೧೫೩ || 


೧೧೧೪ 
ಒತ್ತಿ ಹೊಸೆದ ಕಿಚ್ಚ ನಾ ಮಾಡಿದೆನೆಂದು ಮುಟ್ಟಿ ಹಿಡಿದಡೆ , 
ಕೈ ಬೇಯದಿಹುದೆ ? 
ಎಂದಾಯಿತ್ತು , ಎಂದಾಯಿತ್ತು , ಎನ್ನಿಂದಾಯಿತ್ತು ಎನ್ನದಿರು ಮನವೆ, 
ನಾನು ಮಾಡಿದೆನೆನ್ನದಿರು ಮನವೆ. 
ಕೂಡಲಸಂಗಮದೇವ ಕೇಳಯ್ಯಾ , 
ಚೆನ್ನ ಬಸವಣ್ಣನ ಪಾದಕ್ಕೆ ನಮೋ ನಮೋ ಎಂಬೆನು. 


II೧೫೪|| 


೧೧೧೫ 
ಓಡದಿರು, ಓಡದಿರು ನಿನ್ನ ಬೇಡುವಾತ ನಾನಲ್ಲ ಶಿವನೆ , 
ನೋಡುವೆನು ಕಣ್ಣ ತುಂಬ, ಆಡಿ ಪಾಡಿ ನಲಿದಾಡುವೆ. 
ಬೇಡೆನ್ನ ಕೂಡೆ ಮಾತಾಡಲಾಗದೆ , ಎಲೆ ಶಿವನೆ. 
ಕೂಡಲಸಂಗಮದೇವಾ, ನೀನಾಡಿಸುವ ಬೊಂಬೆ ನಾನು. 


II೧೫೫1! 


೧೧೧೬ 
ಓದಿನ ಹಿರಿಯರು, ವೇದದ ಹಿರಿಯರು, ಶಾಸ್ತ್ರದ ಹಿರಿಯರು, 
ಪುರಾಣದ ಹಿರಿಯರು, ವೇಷದ ಹಿರಿಯರು, ಭಾಷೆಯ ಹಿರಿಯರು, 
ಇವರೆಲ್ಲರು ತಮ್ಮ ತಮ್ಮನೆ ಮೆರೆದರಲ್ಲದೆ ನಿಮ್ಮ ಮೆರೆದುದಿಲ್ಲ . 
ತಮ್ಮ ಮರೆದು ನಿಮ್ಮ ಮೆರೆದಡೆ ಕೂಡಿಕೊಂಡಿಪ್ಪ 
ನಮ್ಮ ಕೂಡಲಸಂಗಮದೇವರು. 


II೧೫೬|| 


೧೧೧೭ 
ಓದಿಸುವಣ್ಣಗಳೆನ್ನ ಮಾತಾಡ ಕಲಿಸಿದರಲ್ಲದೆ 
ಮನಕ್ಕೆ ಮಾತಾಡ ಕಲಿಸಲಿಲ್ಲವಯ್ಯಾ . 
ಧನಕ್ಕೆ ಮುನಿವರಲ್ಲದೆ, ಎನ್ನ ಮನಕ್ಕೆ ಮುನಿವರಿಲ್ಲಯ್ಯಾ . 


೩೦೪ 


ಬಸವಣ್ಣನವರ ವಚನಗಳು 


ಧನಕ್ಕೆ ಮುನಿವರಿಗೆ ಮುನಿದು, ಎನ್ನ ಮನಕ್ಕೆ ಮುನಿದ 
ಕೂಡಲಸಂಗಮದೇವಾ, ಮಡಿವಾಳ ಮಾಚಯ್ಯನು. 


II೧೫೬II 


೧೧೧೮ 
ಓಹೋ ನಾನೊಬ್ಬರಿಗೆಯೂ ಉಪದೇಶವ ಮಾಡಲಮ್ಮೆನು, 
ಮುನ್ನಲಾದವರು ತಮ್ಮಿಂದ ತಾವಾದರು, 
ಅವರೆಲ್ಲರೂ ನಿಜಲಿಂಗೈಕ್ಯರು, ನಾನೇನುವ ಮಾಡಿತಿಲ್ಲ , 
ತತ್ವವ ಹಿಡಿದವರಿಗೆ ತೊತ್ತಾಗಿ ನಡೆವೆನು. 
ಅಮರಗಣಂಗಳು ಸಾಕ್ಷಿಯಾಗಿ , 
ಕೂಡಲಸಂಗಮದೇವರ ಮುಂದೆ 
ಭಾಷೆಪ್ರಸಾದವನಿಕ್ಕಲಮ್ಮೆನಯ್ಯಾ , ಚೆನ್ನಬಸವಣ್ಣಾ . 


II೧೫೮।। 


೧೧೧೯ 
ಕಂಗಳಲ್ಲಿ ಕರಸ್ಥಳದ ನೋಟ, ಅಂಗವಿಕಾರವೆಂಬುದನರಿಯ ನೋಡಾ, 
ಮನದ ಕೊನೆಯ ಮೊನೆಯ ಮೇಲಣ ಅನುಭಾವ ಗಮನಗೆಟ್ಟು , 
ಭಾವ ನಿರ್ಭಾವವೆಂಬುದನರಿಯ , ನೋಡಾ. 
ಕೂಡಲಸಂಗಮದೇವರಲ್ಲಿ 
ಪ್ರಭುದೇವರಿಂದಲಾನು ಬದುಕಿದೆನು ಕಾಣಾ, ಚೆನ್ನಬಸವಣ್ಣಾ II೧೫೯|| 


೧೧೨೦ 
ಕಂಗಳಿಲ್ಲದ ನೋಟ, ಲಿಂಗವಿಲ್ಲದ ಮಾಟ , ಜಂಗಮವಿಲ್ಲದೂಟ, 
ಪ್ರಸಾದವಿಲ್ಲ [ ದ] ಪರ, ಹಿಂಗಿತ್ತು ಶಿವಲೋಕವಿನ್ನೆಲ್ಲಿಯದೊ ? 
ಲಿಂಗಕ್ಕೆ ಮಾಡಿದ ಬೋನವ ಸಿಂಬಕ ತಿಂಬಂತೆ 
ಹಿಂಗಿತ್ತು ಶಿವಲೋಕವಿನ್ನೆಲ್ಲಿಯದೊ ? 
ಬಂದ ಸಮಯವನರಿಯದೆ ಉದರವ ಹೊರೆವವರ 
ಕೂಗಿಡೆ ನರಕದಲ್ಲಿಕ್ಕನೆ ಕೂಡಲಸಂಗಮದೇವ ? 


II೧೬OIL 


೧೧೨೧ 
ಕಂಗಳೆ ಕರುಳಾಗಿ ಉರವಣಿಸಿ ಬಪ್ಪವನ 
ಬರವ ನೋಡಾ, ಇರವ ನೋಡಾ. 
ಪರವ ನೋಡಾ, ಇಹಪರವ ನೋಡಾ, ಇಹಪರವೊಂದಾದ ಘನವ ನೋಡಾ, 


ಹೆಚ್ಚಿನ ವಚನಗಳು 


೩೦೫ 


ಎಲೆ, ಘನಕ್ಕೆ ಘನವ ನೋಡಾ, 
ಕರುವಿಟ್ಟ ರೂಪಿನಂತೆ ಕಂಗಳೆರಡು ಹಳಚದೆ 
ಭುಗಿಲನೆ ನಡೆತಹ . 
ಇಂತಪ್ಪ ಗರುವ ಪ್ರಭುವ ಕಂಡೆವೆ 
ಕೂಡಲಸಂಗಮದೇವಾ. 


II೧೬೧11 


೧೧೨೨ 
ಕಂಗಳೊಳಗೆ ಕರುಳಿಲ್ಲ , ಕಾಯದೊಳಗೆ ಮಾಯವಿಲ್ಲ , 
ಮನದೊಳಗೆ ಅಹಂಕಾರವಿಲ್ಲ . 
ದೇಹವೆಂದರಿಯೆ , ನಿರ್ದೆಹವೆಂದರಿಯೆ 
ಜಂತ್ರದ ಸೂತ್ರದಂತೆ ಇಪ್ಪ ನಿಬ್ಬೆರಗಿನ ಮೂರ್ತಿಯ ನೋಡಾ! 
ಲಿಂಗಜಂಗಮದ ಒಕ್ಕು ಮಿಕ್ಕ ಪ್ರಸಾದವ ಕೊಂಡು , 
ಮಿಕ್ಕು ಮೀರಿ ನಿಂದ ಮಹಾಪ್ರಸಾದಿಯ ನೋಡಾ! 
ತನ್ನನರಿದಹರೆಂದು ಜಗದ ಕಣ್ಣಿಂಗೆ ಮಾಯದ ಮಂಜು ಕವಿಸಿ, 
ನಿಜಪದದಲ್ಲಿ ತದುಗತನಾದನು . 
ಕೂಡಲಸಂಗಮದೇವರಲ್ಲಿ ಮರುಳುಶಂಕರದೇವರ 
ನಿಲವ ನೋಡಾ, ಚೆನ್ನಬಸವಣ್ಣಾ . 


II೧೬ ೨|| 


೧೧೨೩ 
ಕಂಡಡೆ ಕಡು ಸುಖವೆನಗೆ , ಕಾಣದಿರ್ದಡೆ ಅವಸ್ಥೆಯಯ್ಯಾ , 
ತವಕದ ಸ್ನೇಹ ದರ್ಶನದಲ್ಲಿ ತರಹರವಾಯಿತ್ತು . 
ಕೂಡಲಸಂಗಮದೇವಯ್ಯಾ , 
ನಿಮ್ಮ ಶ್ರೀಪಾದವ ಕಂಡು ಧನ್ಯನಾದೆನು. 


U೧೬೩ || 


೧೧೨೪ 
ಕಂಡಮಂಡಗೆ ಬೆಲ್ಲ ದ್ರಾಕ್ಷೆ ಸಕ್ಕರೆ, 
ಸರಿಭಾಗವಾದ ಹೊಸ ಹೆಸರ ಭಕ್ಷ ಪನ್ನಿ ರ್ಖಂಡುಗ, 
ಸುಲಿಗಡಲೆಯ ಕಜ್ಜಾಯ ಹದಿನೆಂಟು ಖಂಡುಗ, 
ಅಕಾಲ ಮಾವಿನಹಣ್ಣು ಇಪ್ಪತ್ತುನಾಲ್ಕು ಲಕ್ಷ , 
ಕಡೆಯಿಲ್ಲದ ಕದಳೀಫಲ , ಚಾರಬೀಜ ಎಂಬತ್ತು ಖಂಡುಗ, 
ತವರಾಜ ಹೆತ್ತುಪ್ಪ, ಹಲಸಿನ ಹಣ್ಣು ಮನ ಮೇರೆ, 
ಹಾಲಕೆನೆ ಹದಿನೆಂಟು ಖಂಡುಗ, 


೩೦೬ 


ಬಸವಣ್ಣನವರ ವಚನಗಳು 


ಉತ್ತತ್ತಿ , ಚಿಲುಪಾಲಘಟ್ಟಿ ಕಟ್ಟಣೆಯಿಲ್ಲ . 
ಮನವೊಲಿದ ಕಜ್ಜಾಯವನಾರೋಗಣೆಯ ಮಾಡು ದೇವಾ, 
ಕೂಡಲಸಂಗಮದೇವಾ. 


|| ೧೬೪|| 


೧೧೨೫ 
ಕಂಡಹರೆಂದು ಕಣೆ ಮರೆಮಾಡಿದ, 
ಕೇಳಿಹರೆಂದು ಕಿವಿಗೆ ಮರೆಮಾಡಿದ, 
ಮುಟ್ಟಿಹರೆಂದು ಕೈಗೆ ಮರೆಮಾಡಿದ, 
ಸೋಂಕಿಹರೆಂದು ತನುವಿಂಗೆ ಮರೆಮಾಡಿದ, 
ನೆನೆದಹರೆಂದು ಮನಕ್ಕೆ ಮರೆಮಾಡಿದ, 
ಅರಿದಹರೆಂದು ಅಂತರಂಗದಲ್ಲಿ ಮರೆಮಾಡಿದ, 
ಪೂಜಿಸಿಹರೆಂದು ಹೀಗೆ ಮರೆಮಾಡಿದ, 
ಕೂಡಲಸಂಗಮದೇವರೊಡನೆ, ಅಹಂಕಾರವ ಮಾಡಿ 
ಕೆಟ್ಟ ಕೇಡನೇನೆಂದುಪಮಿಸುವೆನು. 


II೧೬೫|| 


೧೧೨೬ 
ಕಕ್ಷೆ ಕರಸ್ಥಲ ಉತ್ತಮಾಂಗ ಉರಸೆಜ್ಜೆ ಅಂಗಸೋಂಕು ಅಮಳೋಕ್ಯವೆಂಬುದ 
ನಾನು ಮನದಲ್ಲಿ ಅರಿಯದಂದು, 
ಭಾವ ನಿರ್ಭಾವವೆಂಬುದನರಿದು 
ಆಯತ ಸ್ವಾಯತವ ಮಾಡಿ ಬಂದ ಪದಾರ್ಥವು 
ಲಿಂಗಮುಖದಲ್ಲಿ ಅರ್ಪಿತವಾಗದೆಂದು, 
ಜಂಗಮಮುಖದಲ್ಲಿ ಬಂದ ಪದಾರ್ಥವಲ್ಲದೆ ಅರ್ಪಿತವಾಗದೆಂದು, 
ಆ ಜಂಗಮವನೆನ್ನ ಮನದಲ್ಲಿ ನೆನೆದುಕೊಂಡು 
ಆ ಜಂಗಮದಾಸೋಹಕ್ಕೆ ಎನ್ನ ಮನವು ವೇದ್ಯವಾದಲ್ಲಿ 
ಅಂಗದ ಮೇಲೆ ಲಿಂಗವುಳ್ಳುದೆಲ್ಲವೂ ಸಂಗಮನಾಥನೆಂದರಿದಲ್ಲಿ , 
ಲಿಂಗವೂ ಹುಸಿ, ಜಂಗಮವೂ ಹುಸಿಯೆಂದು 
ಪರವಾದಿ ಬಿಜ್ಜಳನು ಸಂ [ ವಾ ] ದಿಸುವಲ್ಲಿ , 
ಅವರನು ಆದಿಗಣೇಶ್ವರನೆಂದರಿಯದೆ ತರ್ಕಿಸುವಲ್ಲಿ , 
ಅವನೆನ್ನ ಭಕ್ತಿಗೆ ಒರೆಗಲ್ಲಾದಲ್ಲಿ , 
ಆತನು ಭಕ್ತಿಯ ಪಥವಂಬುದ, ನಾನಹುದೆಂಬುದ 
ಈ ಎರಡನೂ ನೀನು ಸೂತ್ರಧಾರಿಯಾಗಿ ಆಡಿಸುವಲ್ಲಿ , 
ಶಿವಭಕ್ತಿಯ ಮುಖ ಮುಸುಕು ತೆಗೆವಲ್ಲಿ , 


ಹೆಚ್ಚಿನ ವಚನಗಳು 


೩೦೭ 


ಮೂವತ್ತಾರು ಕೊಂಡೆಯವ ಪರಿಹರಿಸಿ 
ಎಂಬತ್ತೆಂಟು ಪವಾಡವ ಮೆರೆವಲ್ಲಿ , 
ಮುನ್ನೂರರುವತ್ತು ಸತ್ಯ ಪ್ರಾಣವನೆತ್ತುವಲ್ಲಿ 
ಅಂದು ನೀನೇನಾಗಿರ್ದೆ ಹೇಳಾ, 
ಕೂಡಲಸಂಗಮದೇವಾ. 


II೧೬೬|| 


೧೧೨೭ 
ಕಡಿ ಯೆ ] ಕುಳ್ಳಿರಿಸಿದಲ್ಲಿ , 
ಕತ್ತಿಯನೆತ್ತಿ ಹೊಡೆ[ ಯೆ ] ಹೊಡೆ[ ಯೆ ] ಬದುಕಿದವರುಂಟು, ತಲೆಯ 
ಕಡಲ ನಡುವೆ ಹಡಗೊ [ ಡೆದು 
ಹಲಗೆಯ ಹಿಡಿದು ತಡಿಗೆ ಸೇರಿ ಬದುಕಿದವರುಂಟು, ತಲೆಯ 
ಎನ್ನೊಡೆಯ ಕೂಡಲಸಂಗಮದೇವ 
ಬರೆದ ಬರಹವ ತೊಡೆಯಬಲ್ಲರೆ ? 
ಹರಿ ಸುರ ಬ್ರಹ್ಮಾದಿಗಳು . 


11೧೬೭|| 


೧೧೨೮ 
ಕತ್ತಲೆಯ ನುಂಗಿದ ದೀಪದ ಬೆಳಗಿನಂತೆ, 
ಕರ್ದಮವನೀಂಟಿದ ಸುಜಲದಂತೆ, 
ಮಧುರರಸವನರಿದ ಜಿಹ್ನೆಯಂತೆ, 
ಎನ್ನ ಕಂಗಳಿಗೆ ದೃಷ್ಟವಾಗಿ , ಮನಕ್ಕೆ ಮನೋಹರವಾಗಿ 
ಕೂಡಲಸಂಗಮದೇವರಲ್ಲಿ 
ಪ್ರಭುದೇವರ ಸುಳುಹು ಚಿಕ್ಕ ವಾಯಿತ್ತು . 


|| ೧೬೮ । 


೧೧೨೯ 
ಕತ್ತೆ [ ಯ ] ಕರವೆತ್ತಿ ಕರವೆತ್ತಿ ಕರೆದಡೆ 
ಅದೆತ್ತಣ ವಾರ್ತೆಯೆಂದು ಬಲ್ಲುದು ? 
ಕುಬುದ್ದಿಯುಳ್ಳವ[ ರಿಗೆ] ಸುಬುದ್ದಿಯ ಹೇಳಿದಡೆ 
ಕುಬುದ್ದಿ ಮಾ [ ಣ್ಣು ] ದೆ ಕೂಡಲಸಂಗಮದೇವಾ? 


|| ೧೬೯ || 


೧೧೩೦ 
ಕದ್ದ ಕಳ್ಳನ ಬಿಟ್ಟಮಂಡೆಯ ಹಿಡಿದು, 
ಹುಡುಕು ನೀರೊಳಗದ್ದು ವಂತೆ ಮುಳುಗಲಾರೆನು, ಹಿಂಡಲಾರೆನು. 


೩೦೮ 


ಬಸವಣ್ಣನವರ ವಚನಗಳು 


ಹಿಂಗಿದೆನಯ್ಯಾ ಎಲ್ಲ ಹಾರುವ ಕುಲವನು, 
ಮುಳುಗುವನ ಕೈಯ ಹಿಡಿದೆತ್ತಿದ 
ನಮ್ಮ ನಮ್ಮ ಕೂಡಲಸಂಗಮದೇವ. 


. 


. 


೧೭೦|| 


೧೧೩೧ 


ಕಪ್ಪೆಯ ಶಿರದ ಮೇಲೆ ಎಪ್ಪತ್ತೆರಡು ಪುರವ ಕಂಡೆ, 
ಆ ಪುರದೊಳಗೊಬ್ಬ ನಾರಿಯ ಕಂಡೆ, 
ಆ ನಾರಿಯ ಕೈಯಲ್ಲಿ ನಾರಿವಳ ಸಸಿಯ ಕಂಡೆ, 
ಇಂತಪ್ಪ ಬೆಡಗಿನ ಕೀಲ ಬಲ್ಲಾತನೆ 
ಪ್ರಾಣಲಿಂಗಸಂಬಂಧಿಯೆಂದೆನಯ್ಯಾ , 
ಕೂಡಲಸಂಗಮದೇವಾ. 


II೧೭೧|| 


೧೧೩೨ 
ಕಬ್ಬಿನ ಮೇಲೆ ಜೇನಿಟ್ಟಿತ್ತೆಂಬರು, 
ಅವು ಒಂದರ ಸಿಹಿಯನೊಂದರಿಯವು. 
ಭಕ್ತ ಜಂಗಮದ ನಡುವೆ ಅರ್ಥಪ್ರಾಣ ಅಭಿಮಾನವೆಂಬ ಸಿಗುರು 
ಕಾಡಿತ್ತು ಕಾಣಾ, ಕೂಡಲಸಂಗಮದೇವಾ. 


II೧೭೨ | 


೧೧೩೩ 
ಕರಿಗೊರಳು ಮೆರೆವ ಚತುರ್ಭುಜ ಎಳೆವಾವಿನ ಕುಂಡಲವನಿಕ್ಕಿ , 
ಪೊಳೆವ ತ್ರಿಶೂಲ ವೃಷಭವಾಹನದೇವ, 
ಉಮೆಯೊಡನೆ ಸಾರ್ದು 
ಬೇಡಿದ ವರವೀವನೇ ಕೂಡಲಸಂಗಮದೇವ. 


II೧೭೩|| 


೧೧೩೪ 
ಕರ್ತನಟ್ಟಿದಡೆ ಮರ್ತ್ಯದಲ್ಲಿ ಮಹಾಮನೆಯ ಕಟ್ಟಿದೆ, 
ಸತ್ಯಶರಣರಿಗೆ ತೊತ್ತು ನೃತ್ಯನಾಗಿ ಸವೆದು ಬದುಕಿದೆನು. 
ಕರ್ತನ ಬೆಸನು ಮತ್ತೆ ಬರಲೆಂದಟ್ಟಿದಡೆ, 
ಕೂಡಲಸಂಗಮದೇವರ ನಿರೂಪಕ್ಕೆ ಮಹಾಪ್ರಸಾದವೆಂದೆನು . 


|| ೧೭೪|| 


ಹೆಚ್ಚಿನ ವಚನಗಳು 


೩೦೯ 


೧೧೩೫ 
ಕಲ್ಪಿತವ ಕಳೆದ, ಅಕಲ್ಪಿತವ ತಿಳುಹಿದ, 
ಮನವ ಮಾಣಿಸಿ ಘನವ ನೆಲೆಗೊಳಿಸಿದ. 
ತನುವ ಕೆಡಿಸಿ, ಅನುವ ಸ್ಟಾಪ್ಯವ ಮಾಡಿ , 
ಅಂತರಂಗದಲ್ಲಿ ಮಹಾಜ್ಞಾನವ ತುಂಬಿದ, 
ಬಹಿರಂಗದಲ್ಲಿ ಸದಾಚಾರವ ನೆಲೆಗೊಳಿಸಿದ. 
ನಿಮ್ಮ ನಿಲವನೆನಗೆ ಒರೆದೊರೆದು ಹೇಳಿ ತೋರಿಸಿ, 
ಎನ್ನ ನಿಮ್ಮ ಶ್ರೀಪಾದಕ್ಕೆ ಯೋಗ್ಯನ ಮಾಡಿದ. 
ಕೂಡಲಸಂಗಮದೇವಯ್ಯಾ , ನಿಮ್ಮ ಮಹಾಮನೆಯಲ್ಲಿ 
* ಮಡಿವಾಳನೂ ನಾನೂ ಕೂಡಿ ಸುಖದಲ್ಲಿ ಇದ್ದೆವಯ್ಯಾ . 


|| ೧೭೫11. 


೧೧೩೬ 
ಕಲ್ಲೊಳಗೆ ಹೊನ್ನುಂಟು, ಮರದೊಳಗೆ ಅಗ್ನಿಯುಂಟು, 
ಹಾಲೊಳಗೆ ತುಪ್ಪವುಂಟು, 
ಅಂತರಾಮಿಯಲ್ಲಿ ಶಿವನಿಹನು . 
ಇದೇನು ಕಾರಣ ಕತ್ತಲೆ ಕಾಣಬಾರದು, 
ತೋರಬಲ್ಲ ಗುರು ಸುಳಿಯನು, ಕೂಡಲಸಂಗಮದೇವಾ. 


11೧೭೬ || 


೧೧೩೭ 
ಕಾಣಬಾರದ ಘನವ ಕರಸ್ಥಲದಲ್ಲಿ ತೋರಿದ, 
ಹೇಳಬಾರದ ಘನವ ಮನಸ್ಥಲದಲ್ಲಿ ತೋರಿದ, 
ಉಪಮಿಸಬಾರದ ಘನವ ನಿಮ್ಮ ತೃಪ್ತಿಯ ಮುಖದಲ್ಲಿ ತೋರಿದ. 
ಇಂತೀ ತ್ರಿವಿಧವು ಏಕಾರ್ಥವಾಗಿಹ ಭೇದವ 
ಚೆನ್ನಬಸವಣ್ಣನು ತೋರಿದನಾಗಿ ಆನು ಬದುಕಿದೆನು ಕಾಣಾ 
ಕೂಡಲಸಂಗಮದೇವಾ. 


II೧೭೭|| 


೧೧೩೮ 
ಕಾಣಬಾರದ ವಸ್ತು ಕೈಗೆ ಸಾರಿತ್ತಯ್ಯಾ, 
ಆನಂದದಿಂದ ಆಡುವೆ ಹಾಡುವೆನಯ್ಯಾ , 
ಎನ್ನ ಕಣ್ಣ ತುಂಬಿ ನೋಡುವೆ 
ಎನ್ನ ಮನವೊಲಿದು ಭಕ್ತಿಯ ಮಾಡುವೆ 
ಕೂಡಲಸಂಗಯ್ಯಾ ನಿನಗೆ. 


II೧೭೮ 


೩೧೦ 


ಬಸವಣ್ಣನವರ ವಚನಗಳು 


೧೧೩೯ 
ಕಾಮದಹನವ ಮಾಡಿದನು, 
ದಕ್ಷನ ಯಜ್ಞವ ಕೆಡಿಸಿದನು, 
ಒಳ್ಳೆಯ ತ್ರಿಪುರವನುರುಹಿದನು , 
ಹಾಳಾಹಳವನೊಮ್ಮೆ ಧರಿಸಿದನು, 
ನಮ್ಮ ಕೂಡಲಸಂಗಮದೇವನು. 


- 


II೧೭೯ || 


೧೧೪೦ 
ಕಾಮ್ಯ ಕಲ್ಪಿತಂಗಳಿಲ್ಲದೆ, ನಿಮ್ಮಿಂದ ನೀವೆ ಸ್ವಯಂಭುವಾಗಿದ್ದಿರಲ್ಲಾ , 
ನಿಮ್ಮ ಪರಮಾನಂದದ ಪ್ರಭಾಪರಿಣಾಮದಲ್ಲಿ ಒಂದನಂತಕಾಲವಿದ್ದಿರಲ್ಲಾ , 
ನಿಮ್ಯಾದ್ಯಂತವ ನೀವೆ ಅರಿವುತಿದ್ದಿರಲ್ಲಾ , 
ನಿಮ್ಮ ಸ್ವಭಾವದುದಯವ ನೀವೆ ಬಲ್ಲಿರಿ, ಕೂಡಲಸಂಗಮದೇವಾ. ೧೮೦|| 


೧೧೪೧ 
ಕಾಯದ ಕಪಟವು ಬಿಡದೆನಗಿನ್ನೆಂತಯ್ಯಾ ? 
ಮಾಯಾಪ್ರಪಂಚಿನ ಬಲೆಯೊಳಗೆ ಸಿಲುಕಿದೆ, 
ವಾಯದ ಸಂಭ್ರಮವಧಿಕ ಹಿರಿದೆನಗೆ, 
ಇದಾವ ಭಾವದ ಮುಖವೆಂದರಿಯದೆ, 
ಜ್ಞಾನಶೂನ್ಯವಾಗಿರ್ದೆನಯ್ಯಾ . 
ಅಷ್ಟಮದಂಗಳನು ಸೃಷ್ಟಿಸಿಯಿದ್ದಿರಾಗಿ 
ಕಟ್ಟುಗ್ರದಿಂದ ನಿಮ್ಮ ಕಾಣಲೀಯವು. 
ಎನ್ನ ತನುವಿನ ಅವಗುಣ, ಮನದ ಮರ್ಕಟತನ ಬಿಡದು, 
ನೀನೇ ಗತಿ ಕೂಡಲಸಂಗಮದೇವಾ, 
ನಿಮ್ಮ ಶರಣರ ಇರವನರಿಯದೆ ಭವದುಃಖಿಯಾದೆನಯ್ಯಾ . 


II೧೮೧II 


೧೧೪೨ 


ಕಾಯದ ಕಳವಳದಲ್ಲಿ ಹುಟ್ಟಿ ಲಿಂಗವನರಿಯದಂತವರಿ] ರಲಿ, 
ಷಡು ಮಹಾವೇದ ಶಾಸ್ತ್ರಾಗಮಪುರಾಣದರ್ಥವನೋದಿ 
ಲಿಂಗ ಉಂಟು, ಇಲ್ಲೆಂಬ ಅಜ್ಞಾನಿಗಳಂತಿರಲಿ. 
ಷಡುಶೈವರು ಹಂಚಾಗಿ ಹೋದರು. 
ಎಂತು ನಿಜಲಿಂಗವಂತಂಗೆ ಸರಿಯೆಂಬೆ ? 


ಹೆಚ್ಚಿನ ವಚನಗಳು 


೩೧೧. 


ಅತಿಗಳೆಲ್ಲಾ ಲಿಂಗಾರಾಧನೆ ಹುಸಿಯೆಂದು 
` ಬುದ್ದಿ ತಪ್ಪಿ ಕಮಗೆಟ್ಟು ಹೋದರು , 
ಬ್ರಹ್ಮ ನಾನೆಂದು ಶಿರವ ಹೋಗಾಡಿಕೊಂಡನು , 
ಬ್ರಹ್ಮಾದಿದೇವತೆಗಳು ಮಹಾಲಿಂಗಕ್ಕೆ ದೂರವಾಗಿ ಹೋದರು, 
ಹಮ್ಮಿಲ್ಲದ ಕಾರಣ 
ಕೂಡಲಸಂಗನ ಶರಣರು ಜಂಗವಂದ್ಯರಾದರು . 


11೧೮೨II . 


೧೧೪೩ 


ಕಾಯದ ಕುರುಹುವಿಡಿದು ಬಂದೆನೆಂಬ 
ಆ ಭಾವದ ಇರವೇತಕ್ಕೆ ನಿಮಗೆ ? 
ಅಂಬರದ ಚಾಪ ಮುಗಿಲೊಳಗೆ ಹೊಂದಿತ್ತೆ ? 
ಬೇರೊಂದರಲ್ಲಿ ಸಂದಿತ್ತೆ ? ಅದರಂಗದ ಛಾಯೆ . 
ಪ್ರಭುದೇವರ ನಿಂದ ಸುಳುಹು 
ಕೂಡಲಸಂಗಮದೇವರಲ್ಲಿ 
ಭಿನ್ನ ವಿಲ್ಲದೆ ನಿಂದ ಕಾಯದಂ[ ದ]. 


II೧೮೩ || 


೧೧೪೪ 


ಕಾಯದ ಕೈಯಲ್ಲಿ ಕರಸ್ಥಲ, 
ಪ್ರಾಣದ ಕೈಯಲ್ಲಿ ಜಂಗಮಸ್ಥಲ, 
ಈ ಉಭಯಭಾವದ ಶಿವಲಿಂಗಾರ್ಚನೆ ಪರಮಾನಂದಸುಖಸ್ಥಲ. 
ಕಾಯ ಭಕ್ತ , ಪ್ರಾಣ ಜಂಗಮ , 
ಆವುದ ಘನವೆಂಬೆನಾವುದ ಕಿರಿದೆಂಬೆ ? 
ಕೂಡಲಸಂಗನ ಶರಣರು ಬಂದಡೆ ಉಪಚಾರಕ್ಕೆ ಇಂಬಿಲ್ಲ , 
ಕರುಣದಿಂದ ಬರಹೇಳಾ, ಅಪ್ಪಣ್ಣಾ . 


|| ೧೮೪|| 


೧೧೪೫ 
ಕಾಯದ ಲಜ್ಜೆಯ ಕಲ್ಪಿತವ ಕಳೆದು, 
ಜೀವದ ಲಜ್ಜೆಯ ಮೋಹವನಳಿದು, 
ಮನದ ಲಜ್ಜೆಯ ನೆನಹ ಸುಟ್ಟು , 
ಭಾವದ ಕೂಟ ಬತ್ತಲೆಯೆಂದರಿದು , 


೩೧೨ 


ಬಸವಣ್ಣನವರ ವಚನಗಳು 


ತವಕದ ಸ್ನೇಹ ವ್ಯವಹಾರಕ್ಕೆ ಹುಗದು . 
ಕೂಡಲಸಂಗಮದೇವಯ್ಯಾ , 
ಎನ್ನ ಹೆತ್ತ ತಾಯಿ ಮಹದೇವಿಕ್ಕನ ನಿಲವ ನೋಡಯ್ಯಾ ಪ್ರಭುವೆ. II೧೮೫|| 


೧೧೪೬ 
ಕಾಲದಿಂದ ಕಡೆಮುಟ್ಟಿ ಮಾಡಿದ ಲೇಸು 
ಒಂದು ದಿನ ಉದಾಸೀನವ ಮಾಡಿದಡೆ 
ಅದೆಲ್ಲವು ವ್ಯರ್ಥವಾಗಿ ಹೋಹುದು ಕೇಳಯ್ಯಾ . 
ಸಾವಿರ ನೋಂಪಿಯ ನೋಂತು ಒಂದು ಬಾರಿ ಹಾದರವನಾಡಿದಡೆ 
ಆ ನೋಂಪಿಯೆಲ್ಲವು ನೀರಲ್ಲಿ ನೆರೆದು ಹೋಹಂತೆ ಕೇಳಯ್ಯಾ . 
ನಾನು ಎಷ್ಟು ಭಕ್ತಿಯ ಮಾಡಿದಡೇನು ? 
ನಿಮ್ಮ ಶರಣರ ಮನವೆಳ್ಳನಿತು ನೊಂದಡೆ, 
ಎನ್ನ ಭಕ್ತಿಯಭಿಮಾನ ಹೋಯಿತ್ತಯ್ಯಾ. 
ಕೂಡಲಸಂಗಮದೇವಾ, 
ನಿಮ್ಮ ಶರಣರ ಮುನಿಸನಾವಪರಿಯಲ್ಲಿ ತಿಳುಹುವೆ 
ಹೇಳಾ, ಎಲೆ ಪ್ರಭುವೆ. 


II೧೮೬ || 


೧೧೪೭ 
ಕಾಲ ಮುಟ್ಟಲಮ್ಮದ ಸಯದಾನ, ಕಲ್ಪಿತವಿಲ್ಲದ ಸಯದಾನ. 
ಅನಂತರತಿ ಎಂಬ ಹೆಂಗೂಸ ಮುಟ್ಟದ ಸಯದಾನ. 
ಭಾಳಲೋಚನನೆಂಬ ಜಂಗಮ ಮುಟ್ಟದ ಸಯದಾನ. 
ಎಲ್ಲಿಯೂ ಮುಟ್ಟದ ಸಯದಾನವ ನಿಮಗರ್ಪಿಸಿದೆನು 
ಆರೋಗಿಸಯ್ಯಾ ಪ್ರಭುವೆ, ಕೂಡಲಸಂಗಮದೇವಾ. 


11೧೮೭!! 


೧೧೪೮ 
ಕಾಲಲಿ ಕಟ್ಟಿದ ಗುಂಡು, ಕೊರಳಲಿ ಕಟ್ಟಿದ ಬೆಂಡು, 
ತೇಲಲೀಯದು ಗುಂಡು, ಮುಳುಗಲೀಯದು ಬೆಂಡು, 
ಇಂತಪ್ಪ ಸಂಸಾರಶರಧಿಯ ದಾಂಟಿಸಿ 
ಕಾಲಾಂತಕನೆ ಕಾಯೋ , ಕೂಡಲಸಂಗಯ್ಯಾ . 


|| ೧೮೮।। 


೧೧ರ್೪ 
ಕಾಲಿಲ್ಲದೆ ನಡೆವನು, ಕೈಯಿಲ್ಲದೆ ಹಿಡಿವನು, 
ಕಣ್ಣಿಲ್ಲದೆ ನೋಡುವನು ಸಹಜವಾಗಿ. 


ಹೆಚ್ಚಿನ ವಚನಗಳು 


೩೧೩ 


ಮೈಯಿಲ್ಲದ ಬಣ್ಣ , ಮಥನವಿಲ್ಲದ ಕೂಟ. 
ಸೈವೆರಗಾಗಿ, ಸಿಡಿಯ ಮೇಲೆ ಒಡಲು ತನ್ನನರಿಯದು, 
ಒಡಲ ತಾನರಿಯನು 
ಬಿಡದೆ ಎನ್ನ ಬೆಂಬತ್ತಿ ಬಂದ ಪರಿಯ ನೋಡಾ 
. 
ಜಡವಿಡಿದ ಎನ್ನ ಕಾಯದ ಕಳವಳವ ತಿಳುಹಲೆಂದು, 
ಅಡಿಗಡಿಗೆ ಅನುಭಾವವ ತೋರುತ್ತಲಿದ್ದಾನೆ. 
ಕುಳ್ಳಿತೆಡೆಯಲ್ಲಿ ಕುಂಟ, ನಿಂದಿದ್ದೆಡೆಯಲ್ಲಿ ಹೆಳವ. 
ಎಲ್ಲಿ ನೋಡಿದಡಲ್ಲಿ ಪರಿಪೂರ್ಣನು. 
ಮೆಲ್ಲ ಮೆಲ್ಲನೆ ಒಳಗ[ ನ]ರಿದು ತೋರುತ್ತೈದಾನೆ. 
ಬಲ್ಲವರೆಲ್ಲಾ ಬದುಕಿಯೆಂದು 
ಝಲ್ಲರಿಯ ಮೇಲೊಂದು ಬೆಳುಗೊಡೆಯ ಹಿಡಿದು 
ಬಲ್ಲಿದನಾನೆಯ ತಡೆದು ನಿಲ್ಲಿಸಬಲ್ಲನು. 
ಕೂಡಲಸಂಗಮದೇವರ ಮಹಾಮನೆಯಲ್ಲಿ 
ಪ್ರಭುದೇವರ ಮೊರೆಯ ಹೊಕ್ಕು ಬದುಕಿದೆನು . 


|| ೧೮೯ || 


೧೧೫೦ 


ಕೀಟಕ ಸೂತ್ರದ ನೂಲಗೂಡಮಾಡಿ ಸುರ್ಪಂತೆ 
ಸೂತ್ರಕ್ಕೆ ನೂಲನೆಲ್ಲಿಂದ ತಂದಿತ್ತಯ್ಯಾ ? 
ರಾಟಿಯಿಲ್ಲ , ಅದಕ್ಕೆ ಹಂಜಿ ಮುನ್ನವೆ ಇಲ್ಲ , ನೂತವರಾರೋ ? 
ತನ್ನೊಡಲ ನೂಲ ತೆಗೆದು ಪಸರಿಸಿ, ಅದರೊಳು ಪ್ರೀತಿಯಿಂದೊಲಿದಾಡಿ, 
ತುದಿಯಲ್ಲಿ ತನ್ನೊಳಗದ ಮಡಗಿಕೊಂಡಿಪ್ಪಂತೆ, 
ತನ್ನಿಂದಾದ ಜಗವ ತನ್ನೊಳಗೈದಿಸಿಕೊಳಬಲ್ಲ 
ನಮ್ಮ ಕೂಡಲಸಂಗಮದೇವರು . 

|| ೧೯OIL 


೧೧೫೧ 


ಕುಂಡಲಿಗನೊಂದು ಕೀಡೆಯ ತಂದು 
ತನ್ನಂತೆ ಮಾಡಿತಲ್ಲಾ , ಎಲೆ ಮಾನವಾ, 
ಕೇಳಿ ನಂಬಯಾ , ನೋಡಿ ನಂಬಯಾ , 
ಎಲೆ ಮಾನವಾ. 


೩೧೪ 


ಬಸವಣ್ಣನವರ ವಚನಗಳು 


ತ್ವಚ್ಚಿಂತಯಾ ಮಹಾದೇವ ತ್ವಾಮೇವೈತಿ ನ ಸಂಶಯಃ | 
ಭ್ರಮದ್ಭ್ರಮರಚಿಂತಾಯಾಂ ಕೀಟೋsಪಿ ಭ್ರಮರಾಯತೇ || 
ಕೂಡಲಸಂಗನ ಶರಣರ ಅನುಭಾವ 
ಇದರಿಂದ ಕಿರುಕುಳವೆ, 
ಎಲೆ ಮಾನವಾ ? 


11೧೯೧ | 


೧೧೫೨ 


ಕುಲವನರಸುವರೆ ಇದರೊಳು ? ಛಲವನರಸುವರೆ ? 
ಹೊಲೆಗೇರಿಯಲೊಂದು ಎಲುವಿನ ಮನೆಗಟ್ಟಿ 
ತೊಗಲಹೊದಿಕೆ, ನರವಿನ ಹಂಜರ 
ಕುಲವನರಸುವರೆ ? 
ಹೊಲತಿ ಹೊಲೆಯ [ ನು ] ಹೋಗಿ 
ಹೊಲೆಯಲ್ಲಿ ಮಿಂದಡೆ 
ಹೊಲೆ ಹೋಯಿ[ಿಲ್ಲ , ಕುಲ ಹೋಗಲಿಲ್ಲ . 
ಕಂಬಳಿಯೊಳಗೆ ಕೂಳಕಟ್ಟಿ ಕೂದಲನರಸುವರೆ ? 
ಇಂಥ ಡಂಬಕರ ಕೂಡಲಸಂಗಮದೇವರು ಮೆಚ್ಚರಯ್ಯಾ . 


I୦୧୬ 


೧೧೫೩ 


ಕುಲವ ನೋಡದೆ, ಛಲವ ನೋಡದೆ, 
ನಿಲವ ನೋಡದೆ ಕೂಡಿದ ಬಳಿಕ, 
ಅಲ್ಲಿ ಹೆಚ್ಚು ಕುಂದನರಸಲುಂಟೆ ? 
ಮುಂದುವರಿದು ಜಂಗಮಕ್ಕೆ ಭಕ್ತಿಯ ಮಾಡೆಂದು 
ನಿಮ್ಮ ಕಾರುಣ್ಯವನುಪದೇಶವ ಮಾಡಿದ ಬಳಿಕ 
ಬಂದುದ ಬಂದಂತೆ ಸಮನಿಸಿಕೊಳ್ಳಬೇಕಲ್ಲದೆ 
ಅಂತಿಂತೆನಬಾರದು ಕೇಳಯ್ಯಾ . 
ನೀನು ನಿರಾಕಾರ, ಸಾಕಾರವೆಂಬೆರಡು 
ಮೂರ್ತಿಯ ಧರಿಸಿಪ್ಪೆಯಾಗಿ, 
ಒಂದ ಜರೆದು ಒಂದ ಹಿಡಿದಿಹೆನೆಂದಡೆ 
ಅದೆ ಕೊರತೆ ನೋಡಾ ಪ್ರಭುವೆ, ಕೂಡಲಸಂಗಮದೇವಾ. 


II೧೯೩|| 


ಹೆಚ್ಚಿನ ವಚನಗಳು 


೩೧೫ 


೧೧೫೪ 


ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗಂಗಳು 
ಭವರಾಟಳದಲ್ಲಿ ತಿರುಗುತ್ತಿಪ್ಪಲ್ಲಿ 
ಅನಂತ ಕೋಟ್ಯನುಕೋಟಿ ಯುಗಂಗಳು 
ಮಡಿದುಹೋದವು, 
ಅನಂತ ಜಲಪ್ರಳಯಂಗಳು 
ಸುರಿದು ಹೋದವು. 
ಹದಿನಾಲ್ಕು ಲೋಕಂಗಳೆಂಬ ಅನಂತಕೋಟಿ ಬ್ರಹ್ಮಾಂಡಗಳೆಲ್ಲ 
ಲಯವಾಗಿ ಹೋದವು. 
ಇದರೊಳಗೆ ಆವ ಲೋಕದಲ್ಲಿ ಆವ ಯುಗದಲ್ಲಿ 
ಪ್ರಾಣಲಿಂಗ, ಲಿಂಗಪ್ರಾಣವೆಂಬ ಭೇದವನರುಹಿದವರಾರು ಹೇಳಾ ? 
ಗಂಗೆ ಗೌರೀವಲ್ಲಭರು ಮೊದಲಾದ 
ಅನಂತಕೋಟಿ ರುದ್ರಾದಿಗಳೆಲ್ಲರೂ 
ಪ್ರಾಣಲಿಂಗಸಂಬಂಧದ ಹೊಲಬನರಿಯದೆ 
ಅಣಿಮಾದಿ ಚತುರ್ವಿಧ ಫಲಪ್ರಾಪ್ತಿಗೆ ಒಳಗಾದರು. 
ಶಿವಾಚಾರದ ವಿಚಾರವನರಿಯದೆ 
ಜಗವು ಕೆಟ್ಟು ಹೋಹುದೆಂದು 
ಪರಮಪುರುಷಾರ್ಥಕಾರಣವಾಗಿ ಮರ್ತ್ಯದಲ್ಲಿ ಅವತರಿಸಿ, 
ಗುರುಲಿಂಗಜಂಗಮಪಾದೋದಕಪ್ರಸಾದವೆಂಬ 
ಪಂಚಾಚಾರಸ್ಥಲವ ನೆಲೆಗೊಳಿಸಿ, 
ಷಡುಸ್ಥಲವೆಂಬ ಮಹಾನುಭಾವಮಂ 
ಕರತಲಾಮಲಕವಾಗಿ ಸ್ಥಿತಗೊಳಿಸಿ, 
ಪ್ರಾಣಲಿಂಗ, ಲಿಂಗಪ್ರಾಣವೆಂಬ ಭೇದವನೆನಗೆ ತಿಳುಹಿ, 
ಎನ್ನ ಭ್ರಾಂತಿಸೂತಕವ ಬಿಡಿಸಿ, 
ಲಿಂಗೈಕ್ಯವೆಂಬುದೆನಗೆ ತೋರಿದೆಯಾಗಿ 
ನಿನ್ನಿಂದಲಾನು ಸಂಗನಬಸವಣ್ಣನೆಂಬ ಹೆಸರುವಡೆದನು . 
ಕೂಡಲಸಂಗಮದೇವರು ಸಾಕ್ಷಿಯಾಗಿ 
ಎನಗೆ ನೀನು ಪರಮಾರಾಧ್ಯ ಕಾಣಾ, ಚೆನ್ನಬಸವಣ್ಣಾ . 


|| ೧೯೪।। 


೧೧೫೫ 


ಕೆದರಿದ ತಲೆಯ , ತೊನೆವ ನಡೆಯ , ಹಣೆಯ ಬುಗುಟಿನ , 
ಕರಸ್ಥಲದ ಅನಿಮಿಷದಿಂದ ಬಹಿರಂಗದ [ ವಧಾ] ನ ತಪ್ಪಿ , 


೩೧೬ 


ಬಸವಣ್ಣನವರ ವಚನಗಳು 


ಇದಿರುಗೊಯಿಲು ತಾಗಿ ಪುರ್ಬೊಡೆದು, 
ಕಣ್ಣು ತರಿದು, ಕಿವಿ ಹರಿದು, 
ಜೋಲುವ ರಕ್ತಧಾರೆಯ , ಗಾಳಿಯ ಧೂಳಿಯ ಮಳೆಯ ಜೋರಿನ, 
ಬೆನ್ನ ಬಾಸುಳದ, ಎಡಬಲದ ಬರಿಯ ತದ್ದಿನ, 
ಮುಳ್ಳುದರಹಿನ, ಕಂಕುಳ ಸೀಳ ಕಂಡು 
ನೋಡುವ ಜನರು ಬೆರಗಾಗೆ 
ಪೊರವಾರಿನ ಮರೆಯ ದಿಗಂಬರದ ಬಣಗು ಸುರಿವು , 
ಆಪ್ಯಾಯನವರತು , ಬಿದ್ದು ಮೊಳಕಾಲೊಡೆದು, 
ಹೊಸ ಹುಣ್ಣಿನ ರಕ್ತದ ಜೋರು ಹರಿದು, 
ಮುಂಗಾಲ ಕಣೆ [ ಒ ] ಳೆದು, ಕಣಕಾಲ ಸಂದು ತಪ್ಪಿ , 
ಕಿರುಬೆರಳು ಎಡಹಿ , ಹೆಬ್ಬೊಟ್ಟೆಡೆದ ಗಾಯದ, - - 
ಉರುಗು ಟೊಂಕದ, ಪೆರಚು ಗುಂಟನ 
ನೋಡಾ ಚೆನ್ನಬಸವಣ್ಣಾ . 
ಅತ್ಯಂತ ಮಲಿನ ಕೂಡಲಸಂಗಮದೇವರ ಕುರುಹು ವಿಪರೀತ, 
ನೋಡುವಡೆ ಭಯಂಕರವಾಗಿದೆ ನೋಡಯ್ಯಾ , 


- 


II೧೯೫|| 


೧೧೫೬ 
ಕೆರೆಯ ತೂಂಬಿನಾಪ್ಯಾಯನದಂತೆ, 
ಪ್ರಭುದೇವಾ ನಿಮ್ಮ ಆಪ್ಯಾಯನವು. 
ಕೆರೆಯ ತೂಂಬ ಬಿಡಲೊಡನೆ ಹಲವು ಕದಳಿಗಳೆಲ್ಲಾ [ ತ] ಣಿದವಯ್ಯಾ . 
ಪರಿಣಾಮವೆಂಬ ಕೆರೆಗೆ ಪ್ರಭುವೆಂಬ ತೂಂಬನುಚ್ಚಲು, 
ಅಸಂಖ್ಯಾತರೆಂಬ ಕದಳಿಗಳೆಲ್ಲಾ [ ತ] ಣಿದವಯ್ಯಾ . 
ಕೂಡಲಸಂಗಮದೇವಾ, ನಿಮ್ಮ ಶರಣ ಪ್ರಭುದೇವರು 
ಸರ್ವಜೀವದಯಾಪಾರಿಗಳೆಂಬುದು ಇಂದೆನಗೆ ಅರಿಯ ಬಂದಿತಯ್ಯಾ , II೧೯೬|| 


೧೧೫೭ 
ಕೆಳಗೇಳು ಲೋಕ, ಮೇಲೇಳು ಲೋಕ 
ಇಂತೀ ಹದಿನಾಲ್ಕು ಲೋಕಕ್ಕೆ ನೀನೊಡೆಯ , 
ನಿನಗೆನ್ನ ಪಾಲಕರು ಭಕ್ತರೊಡೆಯರು. 
ನಮ್ಮವರಿಂದ ನಿನ್ನ ಸೂತಕ ಹೋಯಿತ್ತಲ್ಲದೆ 
ನಿನ್ನಿಂದ ಒಂದು ತೃಣ ಮಡಿಯದು ಕಾಣಾ, 
ಕೂಡಲಸಂಗಮದೇವಾ. 


II೧೯೬|| 


ಹೆಚ್ಚಿನ ವಚನಗಳು 


೩೧೭ 


೧೧೫೮ 
ಕೇಳಿ ಭೋ ! ಕೇಳಿ ಭೋ ! ವಿಪ್ರರೆಲ್ಲರೂ 
ಬ್ರಹ್ಮಾಂಡಪುರಾಣದಲ್ಲಿ ನಿಮ್ಮ ಬ್ರಹ್ಮ ನುಡಿದ ವಾಕ್ಯವು; 
ವಿಪ್ರಾಣಾಂ ವೇದವಿದುಷಾಂ ವೇದಾಂತಜ್ಞಾನವೇದಿನಾಂ | 
ಸಿತೇನ ಭಸ್ಮನಾ ಕಾರ್ಯ೦ ತ್ರಿಪುಂಡ್ರಮಿತಿ ಪದ್ಧಭೂ || ಎಂದುದಾಗಿ 
ನಂಬಿ ಧರಿಸಿ ಭೋ ! ವಿಪ್ರರೆಲ್ಲರೂ ಶ್ರೀಮಹಾಭಸಿತವ. 
ಇದ ನಂಬಿಯೂ ನಂಬದೆ ಅಜ್ಞಾನದಿಂದ ಶ್ರೀಮಹಾಭಸಿತವ ಬಿಟ್ಟು , 
ಮಣ್ಣು ಮಸಿ ಮರದ ರಸಂಗಳ 
ಮೋಹದಿಂದ ನಿಮ್ಮ ಹಣೆಯಲ್ಲಿ ಬರೆದುಕೊಂಡಿರಾದಡೆ 
ನಮ್ಮ ಕೂಡಲಸಂಗಮದೇವರಲ್ಲಿ , 
ನಿಮ್ಮ ಅಧಿದೈವವೇ ನಿಮ್ಮ ಕಿವಿ ಮೂಗಕೊಯಿದು, 
ಇಟ್ಟಿಗೆಯಿರಸಿ , ಕನ್ನಡಿಯ ತೋರಿ, 
ನಡೆಸಿ ನರಕದಲ್ಲಿ ಕೆಡುಹದೆ ಬಿಡ ಕಾಣಿ ಭೋ ! 
ಇದನರಿದು ಮರೆಯದೆ ಧರಿಸಿ ಭೋ ! 
ಕೆಡಬೇಡ, ಕೆಡಬೇಡ, 
ಮಹತ್ತಪ್ಪ ಶ್ರೀಮಹಾಭಸಿತವ ಧರಿಸಿ ಮುಕ್ತರಾಗಿರೇ . 


|| ೧೯೮li 


೧೧೫೯ 
ಕೈಯಲ್ಲಿ ಮುಟ್ಟಿದ ಪದಾರ್ಥ ಕೈಯೊಳಗೆ ಐಕ್ಯ , 
ಕಂಗಳು ತಾಗಿದ ಪದಾರ್ಥ ಕಂಗಳೊಳ್ಳೆಕ್ಯ , 
ನಾಲಗೆ ತಾಗಿದ ಪದಾರ್ಥ ನಾಲಗೆಯೊಳಗೈಕ್ಯ . 
ನೀಡುವ ಪರಿಚಾರಕರು ಬೇಸತ್ಯರಲ್ಲದೆ 
ಆರೋಗಣೆಯ ಮಾಡುವ ದೇವನೆತ್ತಲೆಂದರಿಯನು. 
ಬ್ರಹ್ಮಾಂಡವನೊಡಲೊಳಗಡಗಿಸಿಕೊಂಡು ಬಂದ ದೇವಂಗೆ 
ಆರೋಗಣೆಯ ಮಾಡಿಸಿಹೆನೆಂಬ ಅಹಂಕಾರದಲ್ಲಿ ಇದ್ದೆನಾಗಿ, 
ನಾನು ಕೆಟ್ಟ ಕೇಡನೇನೆಂಬೆನಯ್ಯಾ ? 
ಕೂಡಲಸಂಗಮದೇವರ ತೃಪ್ತಿಯ ತೆರನ ಬಲ್ಲಡೆ ಹೇಳಾ 
ಮಡಿವಾಳ ಮಾಚಯ್ಯ . 


II೧೯೯|| 


೧೧೬೦ 
ಕೈಹಾರ ನೀಡಿದಡೆ ಮನಹಾರ ಕೊಳ್ಳುತ್ತೈದಾನೆ, 
ಅಹುದಹುದು, ಸ್ವಾಮಿಯ ಹಸಿವು ಲೋಕಕ್ಕೆ ಹೊಸತು. 
ಕೂಡಲಸಂಗಮದೇವ ನೆರೆ ಹಸಿದ, ಮೊರಮೊರದಲ್ಲಿ ನೀಡಿ, 


|| ೨೦OI 


೩೧೮ 


ಬಸವಣ್ಣನವರ ವಚನಗಳು 


೧೧೬೧ 
ಕೊಂಡುದಿಲ್ಲ ಕೊಟ್ಟುದಿಲ್ಲ , ಲಗ್ಗವಿಲ್ಲ ವಿಲಗ್ಗವಿಲ್ಲ , 
ನಮಗೆ ನಿಮಗೆ ಸಂಬಂಧವಿಲ್ಲ , 
ನಮಗೆ ನಿಮಗೆ ಭಾವಭೇದವಿಲ್ಲ , 
ಕೂಡಲಸಂಗಮದೇವಾ, ಇರು, ಇರದೆ ಮಾಣು. 


|| ೨೦೧|| 


೧೧೬೨ 
ಕೊಡುವಾತ ಸಂಗ, ಕೊಂಬಾತ ಸಂಗ ಕಾಣಿರೆಲಿ . 
ನರಮಾನವರು ಕೊಡುವರೆಂಬವರ ಬಾಯಲಿ 
ಬಾಲಹುಳುಗಳು ಸುರಿಯವೆ ? 
ಮೂರು ಲೋಕಕ್ಕೆ ನಮ್ಮ ಕೂಡಲಸಂಗಯ್ಯ ಕೊಡುವ 
ಕಾಣಿರೆಲಿ . 


|| ೨೦೨।। 


೧೧೬೩ 
ಕೋಟಿ ರುದ್ರರು ಮಡಿದರು , 
ಅನಂತಕೋಟಿ ಬ್ರಹ್ಮ ವಿಷ್ಣುಗಳು ಮಡಿದರು , 
ನರರು, ಸುರರು , ಗರುಡ ಗಂಧರ್ವರು ಮಡಿದರು . 
ಅವರ ಮಡಿಯೊಳಗೆ ತಾನಾಗದೆ , 
ತಾನೊಂದು ಹೊಸ ಬಿಳಿದ ಮಡಿಮಾಡಿ 
ಎನಗುಡಕೊಟ್ಟು ಎನ್ನ ಬದುಕಿಸಿಕೊಂಡಾತ, 
ಮಡಿವಾಳ ಕಾಣಾ, ಕೂಡಲಸಂಗಮದೇವಾ. 


|| ೨೦ || 


೧೧೬೪ 
ಕೋಡಗವೇಡಿಸಬೇಡೆಂದಡೆ ಮಾಣದಯ್ಯಾ , 
ತೋಡುವ ಹೆಗ್ಗಣ ಮಾಳಿಗೆ ಎಂದಡೆ ಮಾಣದಯ್ಯ , 
ಗಾಡಿಗ ದೂಷಕನವರವರನಾಡುವುದೆ ನೇಮ . . 
ಕೂಡಲಸಂಗಮದೇವಾ, ಇದವರ ಕಾಯಕವಯ್ಯಾ . 


11೨೦೪|| 


೧೧೬೫ 
ಕ್ರಿಯಾಚಾರವಿಲ್ಲದ ಗುರುವಿನ ಕೈಯಿಂದ 
ದೀಕ್ಷೆ , ಉಪದೇಶವ ಕೊಳ್ಳಲಾಗದು. 
ಕ್ರಿಯಾಚಾರವಿಲ್ಲದ ಶಿಲೆಯ ಲಿಂಗವೆಂದು ಪೂಜಿಸಲಾಗದು. 


ಹೆಚ್ಚಿನ ವಚನಗಳು 


೩೧೯ 


ಕ್ರಿಯಾಚಾರವಿಲ್ಲದ ಭೂತಪ್ರಾಣಿಗಳಲ್ಲಿ 
ಜಂಗಮವೆಂದು ಪಾದೋದಕ ಪ್ರಸಾದವ ಕೊಳಲಾಗದು. 
ಇಂತಪ್ಪ ಆಚಾರವಿಲ್ಲದ, ಅನಾಚಾರವ ಬಳಸುವ ದುರಾಚಾರಿಗಳಲ್ಲಿ 
ಉಪದೇಶವ ಹಡೆದು, ಪಾದೋದಕಪ್ರಸಾದವ ಕೊಂಡವಂಗೆ 
ಅಘನಾಸ್ತಿಯಾಗದು , ಮುಂದೆ ಅಘೋರ ನರಕ ತಪ್ಪದು 
ಕಾಣಾ, ಕೂಡಲಸಂಗಮದೇವಾ. 


II೨೦೫|| 


೧೧೬೬ 
ಕ್ರಿಯಾಜ್ಞಾನಸಂಬಂಧವೆಂದು ನುಡಿವರು 
ಕ್ರಿಯಾಜ್ಞಾನಸಂಬಂಧವೆಂತಿರ್ಪುದೆಂದರಿಯರು. 
ಕ್ರೀಯಲ್ಲಿ ಅಂಗಲಿಂಗಸಂಬಂಧವನರಿಯರು, 
ಜ್ಞಾನದಲ್ಲಿ ಲಿಂಗಜಂಗಮಸಂಬಂಧವನರಿಯರು. 
ಕ್ರೀಯಲ್ಲಿ ಅರ್ಪಿತಪ್ರಸಾದಸಂಬಂಧವನರಿದು, 
ಜ್ಞಾನದಲ್ಲಿ ತೃಪ್ತಿ ಪರಿಣಾಮವನರಿದು . 
ಕ್ರೀಯೊಳಗಿರ್ದು ಜ್ಞಾನಸಂಪನ್ನನಾಗಿರಬಲ್ಲ ಶರಣಂಗೆ 
ಕ್ರಿಯೆಯೆ ತನು, ಜ್ಞಾನವೆ ಪ್ರಾಣ. 
ತನು ಲಿಂಗವಾಗಿ , ಪ್ರಾಣ ಜಂಗಮವಾಗಿ , 
ತನುವ ಸಯಮಾಡಿ, ಪ್ರಾಣವ ಲಿಂಗಜಂಗಮಕ್ಕರ್ಪಿಸಿ, 
ನಿರಂತರ ಸಾವಧಾನಿಯಾಗಿರಬಲ್ಲ ಪ್ರಸಾದಿಗಳ 
ಎನಗೊಮ್ಮೆ ತೋರಿ ಸಲಹಾ, ಕೂಡಲಸಂಗಮದೇವಾ. 


||೨೬!! 


೧೧೬೭ 
ಗಾಂಧಾರಿ ಮಾಂಧಾರಿಯೆಂಬ ಅಹೋರಾತ್ರಿಯಲ್ಲಿ 
ಲಿಂಗವ ಪೂಜಿಸಬೇಕು. 
ಊರಕೋಳಿಕೂಗದ ಮುನ್ನ , ಕಾಡ ನವಿಲು ಒದರದ ಮುನ್ನ , 
ಲಿಂಗವ ಪೂಜಿಸಬೇಕು. 
ಗೋವುಗಳ ಕೋಲುವ ಪಾಪಿಯ ದನಿಯ ಕೇಳದ ಮುನ್ನ , 
ತುಂಬಿ ಮುಟ್ಟಿ ಪುಷ್ಪ ನಿರ್ಮಾಲ್ಯವಾಗದ ಮುನ್ನ 
ಲಿಂಗವ ಪೂಜಿಸಬೇಕು. 
ಅದೆಂತೆಂದಡೆ: 
ಯೋ ಲಿಂಗಮರ್ಧರಾತ್‌ ತು ಶುಚಿರ್ಭೂತಾ ಪ್ರಪೂಜಯೇತ್ | 
ಅಗ್ನಿಷ್ಟೋಮಸಹಸ್ರಸ್ಯ ಧರ್ಮಸ್ಯ ಲಭತೇ ಫಲಂ || 


೩೨೦ 


ಬಸವಣ್ಣನವರ ವಚನಗಳು 


ಎಂದುದಾಗಿ, 
ಶುದ್ಧಾಂತಃಕರಣನಾಗಿ ಶಿವಪೂಜೆಯ ಮಾಡಬೇಕು, 
ಆತಂಗೆ ಅಗ್ನಿಷ್ಟೋಮ ಸಹಸ್ರಫಲವಹುದು. 
ತನ್ನೊಡನೆ ಮಲಗಿರ್ದ ಸತಿಯನೆಬ್ಬಿಸದೆ ಶಿವಲಿಂಗಕ್ಕೆರೆವ 
ಸದ್ಭಕ್ತನ ಶ್ರೀಪಾದವ ತೋರಿ ಬದುಕಿಸಯ್ಯಾ , 
ಕೂಡಲಸಂಗಮದೇವಾ. 


. || ೨೦೭|| 


೧೧೬೮ 
ಗಿರಿಯ ಶಿಖರದ ಮೇಲೆ ಕುಳಿತುಕೊಂಡು, ಜಡೆಯನೇರಿಸಿಕೊಂಡು 
ಹುಕ್ಕೇರಿ ಹಾವು ಸುತ್ತಿರ್ದಡೇನಯ್ಯಾ ? 
ಕೃತಯುಗ ತ್ರೇತಾಯುಗ ದ್ವಾಪರ ಕಲಿಯುಗದೊಡನೊಡನೆ 
ಸವೆದ ಪಾಷಾಣ ! 
ನಮ್ಮ ಕೂಡಲಸಂಗನ ಶರಣರ ಪ್ರಸಾದಜೀವಿಗಳಲ್ಲದವರು 
ಏಸು ಕಾಲವಿರ್ದಡೇನು, ಅದರಂತು ಕಾಣಿರಣ್ಣಾ . 


II೨೦೮।। 


೧೧೬೯ 
ಗುರುಕಾರುಣ್ಯವಿಡಿದು ಬಂದ ತನ್ನ ಕರಸ್ಥಲದ ಇಷ್ಟಲಿಂಗದಲ್ಲಿ ದೃಷ್ಟಿ ನೆಟ್ಟು , 
ಭಾವಸಂಪನ್ನನಾಗಿ ನಿಂದು, ನಿಜವನೈದಲರಿಯದೆ 
ಪವನಮುಖದಿಂದ ಲಿಂಗವನರಿದೆನೆಂಬುದೆ ದ್ರೋಹ. 
ಇಡಾ ಪಿಂಗಳ ಸುಷುಮ್ಯಾನಾಳವ ಬಲಿದು 
ಲಿಂಗವ ಕಂಡೆಹೆನೆಂಬ ಕ್ರೂರಕರ್ಮಿಗಳನ್ನು ಕೂಡಲಸಂಗಯ್ಯ 
ಕೆಡಹಿ ಮೂಗಕೊಯ್ತ ಕಾಣಿರೊ . 

||೨೦೯ || 


೧೧೭೦ 
ಗುರುಕಾರುಣ್ಯವೆ ಸದಾಚಾರ, ಗುರುಕಾರುಣ್ಯವೆ ಸದಾಚಾರ , 
ಗುರುಕಾರುಣ್ಯವೆ ಪ್ರಸಾದರುಚಿ. 
ಮುಂದೆ ಗುರು , ಹಿಂದೆ ಲಿಂಗ ಕೂಡಲಸಂಗಮದೇವಾ. 


|| ೨೧೦|| 


೧೧೭೧ 


ಗುರು ಮುಂತಾಗಿ ಕೊಂಡುದು ಪ್ರಸಾದವಲ್ಲ , 
ಲಿಂಗ ಮುಂತಾಗಿ ಕೊಂಡುದು ಪ್ರಸಾದವಲ್ಲ , 


ಹೆಚ್ಚಿನ ವಚನಗಳು 


೩೨೧. 


ಜಂಗಮ ಮುಂತಾಗಿ ಕೊಂಡುದು ಪ್ರಸಾದವಲ್ಲ , 
ಪ್ರಸಾದ ಮುಂತಾಗಿ ಕೊಂಡುದು ಪ್ರಸಾದವಲ್ಲ , 
ಅಂತಪ್ಪ ಪ್ರಸಾದವೆ ಬೇಕು. 
ಅಂತಪ್ಪ ಪ್ರಸಾದವ ತೋರಿ 
ಬದುಕಿಸಯಾ , ಕೂಡಲಸಂಗಮದೇವಾ. 


|| ೨೧೧|| 


೧೧೭೨ 


ಗುರುಲಿಂಗಜಂಗಮದ ಹೆಸರಿನಿಂದ ಕಾಯಕವ ಮಾಡಿ, 
ಗುರು ಚರಕೆ ವಂಚಿಸಿ , 
ತಾಯಿ ತಂದೆ, ಬಂಧುಬಳಗ , ಹೆಂಡತಿ, ಒಡಹುಟ್ಟಿದವರು 
ಎಂದು ಸಮಸ್ತಪದಾರ್ಥವ ಚಾಗೆಯ ಮಾಡುವನೊಬ್ಬ 
ಭಕ್ತದ್ರೋಹಿನೋಡಾ, ಕೂಡಲಸಂಗಮದೇವಾ. 


|| ೨೧೨|| 


೧೧೭೩ 


ಗುರುಲಿಂಗಜಂಗಮದ ಘನಪ್ರಸಾದವ ಪಡಕೊಂಡು, 
ಅಂಗವಿಕಾರಕ್ಕೆ ಭುಂಜಿಸುವ ಅವಿಚಾರಿಗಳ ವಿವರವೆಂತೆಂದಡೆ; 
ಆದಿಸ್ವಾದಿ ಅನಾಹತ ಹೃದಯ ದೀನಸ್ಥಿತಿಯ ತಿಳಿಯದೆ, 
ಆದಿ ಅನಾದಿಯ ಭೇದಿಸಲರಿಯದೆ, 
ಆದಿಪ್ರಸಿದ್ದವಾದ ಪರಮಗುರುವಿನಲ್ಲಿ 
ಸಮಯದ ಹಂಗಿಂಗೆ ಗಡಣಿಸಿಕೊಂಡು, ಬಲಭಿಚಾರಿಗಳು 
ನುಗ್ಗಿಯ ಬೀಜ, ಮಾವಿನ ಬೀಜ, ದಂಟುದಡಿ ಮೊದಲಾದ ನಾನಾ ಕಠಿಣಂಗಳನು 
ಅಂಗವಿಕಾರಕ್ಕೆ ಭುಂಜಿಸುವ ಭಕ್ಷಿಸುವ ಭವಕರ್ಮಿಗಳು. 
ಅಂಗವಿಕಾರಕ್ಕೆ ಭೂತನಂತೆ ಒಟ್ಟಿಕೊಂಡು, 
ಕರಿ ಸೂಕರನಂತೆ ಅಗ್ನಿಯಲ್ಲಿ ಸುಡು ಎಂಬ ಲಿಂಗದೊಹಿಗೇಕೊ ಪ್ರಸಾದ ? 
ಅಂತಪ್ಪ ಪರಮಪಾತಕರಿಗೆ ಪಾದೋದಕ ಪ್ರಸಾದವ ಕೊಡಲಾಗದು. 
ಇಂತಪ್ಪ ಪ್ರಸಾದದಿಂದೊಗೆದ ಕಠಿಣವನು ಅಗ್ನಿಯಲ್ಲಿ ದಗ್ಗವ ಮಾಡಲಾಗದು. 
ಬೆಂಕಿಯಲ್ಲಿ ಸುಡು ಎಂಬುದಕ್ಕೆ ಕುರಿಯ ಹೋಮವೆ ? 
ಮಾತಂಗಿಯ ಮಕ್ಕಳ ಸಂತಾನವೆ ? 
ಸತ್ತರೆ ಸುಡಿಸಿಕೊಂಬ ಶ್ವಪಚ ಮಾತಂಗಿಯ 
ಮಕ್ಕಳ ಸಂತಾನವನೇನೆಂಬೆನಯ್ಯಾ ! 
ಆ ಶಿವನ ಪ್ರಸಾದವ ಸುಡುವರೆ ? 


೩೨೨ 


ಬಸವಣ್ಣನವರ ವಚನಗಳು 


ಸತ್ಯ ಹಾರುವನ ಅಗ್ನಿಯಲ್ಲಿ ಸುಡು ಎಂಬ ದ್ರೋಹಿಗೇಕೊ ಪ್ರಸಾದ ? 
ಅರಿಯದುದೆಲ್ಲ ಜ್ಞಾನದೊಳು ಅರಿದು, 
ಅರುಹಿಸಿಕೊಂಡ ಬಳಿಕ ತಿಳಿದಾಚರಿಸುವುದು, 
ಭಕ್ತಿಜ್ಞಾನವೈರಾಗ್ಯವಿಡಿದಾಚರಿಸುವುದೆ ಗುರುಭಕ್ತಿ , 
ಇಂತಪ್ಪ ಗುರುಮಾರ್ಗಾಚಾರವಸಾಧ್ಯವೆಂಬವರಿಗೆ 
ಗುರುವಿಲ್ಲ , ಲಿಂಗವಿಲ್ಲ , ಜಂಗಮವಿಲ್ಲ , ಪಾದೋದಕವಿಲ್ಲ , ಪ್ರಸಾದವಿಲ್ಲ . 
ಆ ಪ್ರಸಾದವಿಲ್ಲದವಂಗೆ ಪಂಚಾಚಾರವಿಲ್ಲ , 
ಆ ಪಂಚಾಚಾರವಿಲ್ಲದವಂಗೆ ಪ್ರಸಾದವಿಲ್ಲ . 
ಇಂತಪ್ಪ ಪ್ರಸಾದವಿಲ್ಲದವಂಗೆ ಯುಕ್ತಿಯೆಂಬುದು ಎಂದೆಂದಿಗೂ ಇಲ್ಲ . 
ಅವಂಗೆ ಇಹವಿಲ್ಲ , ಪರಕ್ಕೆ ಸಲ್ಲನೆಂಬ ಗುರುವಚನವುಂಟು, 
ಪ್ರಭುವೆ ನಿಮಾಣೆ, ಕೂಡಲಸಂಗಮದೇವಾ. 

|| ೨೧೩|| 


೧೧೭೪ 


ಗುರುಲಿಂಗಜಂಗಮವ ನಂಬಿ ಕರೆದಡೆ, ಓ ಎಂಬ ಶಿವನು . 
ನಂಬದೆ ಕರೆದಡೆ ಓ ಎಂಬವೇ ಶಿವನು ? 
ನಂಬಲರಿಯರು, ನಚ್ಚಲರಿಯರು ಡಂಬ್ಲಿನ ಭಕ್ತರು. 
ನಂಬದೆ ನಚ್ಚದೆ ಬರಿದೆ ಕರೆದಡೆ ಶಂಭು ಮೌನದಲ್ಲಿ ಪ್ಪ 
ನಮ್ಮ ಕೂಡಲಸಂಗಮದೇವರು. 


|| ೨೧೪ || 


೧೧೭೫ 


ಗುರುವಚನವ ತನ್ನೊಳಗಿಂಬಿಟ್ಟುಕೊಂಡ ಪ್ರಸಾದಿಯ ಪ್ರಸಾದಿಯೆಂಬೆ. 
ಲಿಂಗವಚನವ ತನ್ನೊಳಗಿಂಬಿಟ್ಟುಕೊಂಡ ಪ್ರಸಾದಿಯ ಪ್ರಸಾದಿಯೆಂಬೆ. 
ಜಂಗಮವಚನವ ತನ್ನೊಳಗಿಂಬಿಟ್ಟುಕೊಂಡ ಪ್ರಸಾದಿಯ ಪ್ರಸಾದಿಯೆಂಬೆ, 
ಪ್ರಸಾದವಚನವ ತನ್ನೊಳಗಿಂಬಿಟ್ಟುಕೊಂಡ ಪ್ರಸಾದಿಯ ಪ್ರಸಾದಿಯೆಂಬೆ. 
ಇಂತೀ ಚತುರ್ವಿಧ ಸಂಪನ್ನ ಕೂಡಲಸಂಗಯ್ಯನಲ್ಲಿ ಚೆನ್ನಬಸವಣ್ಣನು. ||೨೧೫ || 


೧೧೭೬ 


ಗುರುವಿಂಗೆ ತನುವ ಕೊಟ್ಟು, ಲಿಂಗಕ್ಕೆ ಮನವ ಕೊಟ್ಟು, 
ಜಂಗಮಕ್ಕೆ ಧನವ ಕೊಟ್ಟು, 
ಇಂತೀ ತ್ರಿವಿಧಕ್ಕೆ ತ್ರಿವಿಧವ ಕೊಟ್ಟು ನಾನು ಶುದ್ದನಾದೆನು 
ಕಾಣಾ, ಕೂಡಲಸಂಗಮದೇವಾ. 


|| ೨೧೬ || 


ಹೆಚ್ಚಿನ ವಚನಗಳು 


೩೨೩ 


೧೧೭೭ 
ಗುರುವಿಂಗೆ ನೀನೆ ಕರ್ತ, ಲಿಂಗಕ್ಕೆ ನೀನೆ ಕರ್ತ , ಜಂಗಮಕ್ಕೆ ನೀನೆ ಕರ್ತ , 
ಪ್ರಸಾದಕ್ಕೆ ನೀನೆ ಕರ್ತ , ಉಪದೇಶಕ್ಕೆ ನೀನೆ ಕರ್ತ . 
ಕೂಡಲಸಂಗಮದೇವರು ಸಾಕ್ಷಿಯಾಗಿ , 
ಎನಗೆಯೂ ನೀನೆ ಕರ್ತನಾದ ಕಾರಣ , ನಾನು ಬೇಕೆನಲಮ್ಮೆ ಬೇಡೆನಲಮ್ಮೆ 
ಕಾಣಾ, ಚೆನ್ನಬಸವಣ್ಣಾ . 

|| ೨೧೭|| 


೧೧೭೮ 
ಗುರುವಿನಲ್ಲಿ ಸ್ವಾಯತ, 
ಲಿಂಗದಲ್ಲಿ ಸನ್ನಿಹಿತ, 
ಜಂಗಮದಲ್ಲಿ ಸದರ್ಥನು, 
ಪ್ರಸಾದದಲ್ಲಿ ಪರಿಣಾಮಿ . 
ಇಂತೀ ಚತುರ್ವಿಧದಲ್ಲಿ ಸನ್ಮತನು , 
ಕೂಡಲಸಂಗಯ್ಯನಲ್ಲಿ ಚೆನ್ನಬಸವಣ್ಣನು. 


|| ೨೧೮|| 


೧೧೭೯ 
ಗುರುವುಪದೇಶವುಳ್ಳವರ ಗುರುವೆಂದೆ ಕಾಬೆನು, 
ಲಿಂಗಾಂಗಸಂಗಿಗಳ ನಿಜಲಿಂಗವೆಂದೆ ಕಾಬೆನು, 
ಜಂಗಮಾರ್ಚಕರ ಸರ್ವಾಂಗಲಿಂಗಿಗಳೆಂದೆ ಕಾಬೆನು. 
ಕೂಡಲಸಂಗಮದೇವರಲ್ಲಿ ಸಹಜಭಕ್ತರ ಕಂಡಡೆ, 
ಅವರ ನೀನೆಂದೇ ನಚ್ಚಿ ಮೆಚ್ಚಿ 
ಅಷ್ಟೊತಿದಂತಿಪ್ಪೆನಯ್ಯಾ ಚೆನ್ನಬಸವಣ್ಣಾ . 


|| ೨೧೯ || 


೧೧೮೦ 
ಗುರು ಸ್ವಾಯತವಾದ ಬಳಿಕ ಗುರುವ ಮರೆಯಬೇಕಯ್ಯಾ , 
ಲಿಂಗ ಸ್ವಾಯತವಾದ ಬಳಿಕ ಲಿಂಗವ ಮರೆಯಬೇಕಯಾ , 
ಜಂಗಮಸ್ವಾಯತವಾದ ಬಳಿಕ ಜಂಗಮವ ಮರೆಯಬೇಕಯಾ , 
ಪ್ರಸಾದ ಸ್ವಾಯತವಾದ ಬಳಿಕ ಪ್ರಸಾದವ ಮರೆಯಬೇಕಯ್ಯಾ . 
ಇಂತೀ ಗುರುಲಿಂಗಜಂಗಮಪ್ರಸಾದದಲ್ಲಿ ಪರಿಣಾಮಿಯಾಗಿ , 
ಸಮಯಭಕ್ತಿಯಲ್ಲಿ ಸಂತೋಷಿಯಾಗಿ ಬದುಕಿದೆನು ಕಾಣಾ, 
ಕೂಡಲಸಂಗಮದೇವಾ. 


|| ೨೨OH 


೩೨೪ 


ಬಸವಣ್ಣನವರ ವಚನಗಳು 


೧೧೮೧ 
ಗುರಿಯನೆಚ್ಚವನೇ ಬಲ್ಲಾಳು, 
ಇರಿದು ರಣದಲ್ಲಿ ತಿ[ ರುಗದವ] ನೇ ಮಾಸಾಳು , 
ದಾರಿದ್ರ [ ವ] ನೆ ಪರಿದವನೇ ದಯಾಳು , 
ಗುರುಪಾದಭಕ್ತಿಯುಳ್ಳವನದೇ ಬಾಳು , 
ಕೂಡಲಸಂಗಮದೇವನ ಶರಣರಾಳು . 


|| ೨೨೧II 


೧೧೮೨ 
ಘನಗಂಭೀರವಾರುಧಿಯೊಳಗೆ ತೋರುವ ವೀಚಿಗಳು 
ಆ ವಾರುಧಿಯ ಬಿಟ್ಟು ತೋರಬಲ್ಲವೆ ? 
ತೋರಿದಡೆ ಆ ವಾರುಧಿ ತನ್ನ ತಾ ಜರೆದುಕೊಂಬುದೆ ? 
ನಿಮ್ಮೊಳಡಗಿದ ಪ್ರಮಥರೆಲ್ಲರ ಗುಣಾದಿಗುಣಂಗಳೆಲ್ಲವನು ನಿಮ್ಮಡಿಗಳೆತ್ತಲುಂಟೆ ? 
ಜಗದೊಳಗೆ ಕೂಡಿ ಪರಿಪೂರ್ಣನಾದ ಬಳಿಕ, 
ಇದಿರ ನೋಡಿ ಜರೆದು ನುಡಿವ ಠಾವಾವುದು ಹೇಳಯ್ಯಾ ? 
ಕೂಡಲಸಂಗಮದೇವಯ್ಯಾ , 
ನಿಮ್ಮ ನೀವು ಪರಿಣಾಮಿಸಿಕೊಂಬುದಲ್ಲದೆ ಭಿನ್ನವ ಮಾಡಲುಂಟೆ ? || ೨೨೨|| 


೧೧೮೩ 
ಘನವನರಿದು ಘನವ ವೇಧಿಸಿ 
ಘನಗುರುವ ತನ್ನೊಳಗೆ ಬೈಚಿಟ್ಟ ಪರಿಣಾಮಿಯ ನೋಡಾ! 
ಗುರುಲಿಂಗಜಂಗಮದಲ್ಲಿ ತನುಮನಧನವ ವೇಧಿಸುವ ಪರಿಯ ನೋಡಾ! 
ಕಾಯಪ್ರಸಾದದಲ್ಲಿ ಸ್ವಾಯತವ ಮಾಡಿಕೊಂಡಿಪ್ಪ ಪರಿಯ ನೋಡಾ! 
ಷಡುಸ್ಥಲದಲ್ಲಿ ಸ್ವಾಯತವಾದ, 
ಕೂಡಲಸಂಗಮದೇವರಲ್ಲಿ ಚೆನ್ನಬಸವಣ್ಣನು. 

|| ೨೨ || 


೧೧೮೪ 


ಚಂದ್ರನು ಅಮೃತಕರನಾದಡೇನಯ್ಯಾ , 
ಒಳಗಣ ಕಳಂಕ ಬಿಡದನ್ನಕ್ಕರ ? . 
ಸೂರ್ಯ ಮಹಾಪ್ರಕಾಶನಾದಡೇನಯ್ಯಾ , 
ಅಸ್ತಮಾನಕ್ಕೆ ಅಸ್ತಂಗತನೆಂಬ ಹೀನ ಬಿಡದನ್ನಕ್ಕರ ? 
ಆನು ನಿಮ್ಮ ಕೃಪೆಯ ಹಡೆದು ಫಲವೇನಯ್ಯಾ , 


ಹೆಚ್ಚಿನ ವಚನಗಳು 


೩೨೫ 


ನಿಮ್ಮ ಶರಣರು ಎನ್ನ ಮೇಲೆ ಮುನಿದು ಹೋದ ಬಳಿಕ ? 
ಕೂಡಲಸಂಗಮದೇವಯ್ಯಾ , ನಿಮ್ಮ ಶರಣರ ಮನದಲ್ಲಿ 
ಎನ್ನ ಮೇಲೆ ಕರುಣ ಹುಟ್ಟಿ ಬಪ್ಪಂತೆ ಮಾಡಯ್ಯಾ . 


|| ೨೨೪|| 


೧೧೮೫ 
ಚಂದ್ರಶಿಲೆಯಲ್ಲಿ ಪಾವಕ ಹುಟ್ಟಿ , 
ಇಡಾಪಿಂಗಳ ಮಧ್ಯದಲ್ಲಿ ಅನಿಲ ತುಂಬಿ , 
ಅರಿದರಿದು! ನಿಮ್ಮ ನೆನೆವ ಪರಿಕರ ಹೊಸತು. 
ಅರಿವಡೆ ತಲೆಯಿಲ್ಲ , ಹಿಡಿವಡೆ ಒಡಲಿಲ್ಲ , 
ಕೂಡಲಸಂಗಮದೇವಾ, 
ನಿಮ್ಮ ಶರಣನ ಪರಿ ಇಂತುಲು, ಅರಿದರಿದು. 


೨೨೫|| 


೧೧೮೬ 
- ಚಿನ್ಮಯ ಚಿತ್ರಕಾಶ ಚಿದಾನಂದ ಲಿಂಗವೆ, 
ಎನ್ನ ಹೃದಯಕಮಲದಲ್ಲಿ ಬೆಳಗಿ ತೋರುವ ಪರಂಜ್ಯೋತಿ, 
ಎನ್ನ ಕರಸ್ಥಲಕ್ಕನುವಾದ ಧರ್ಮಿ , 
ಎನ್ನ ಕಂಗಳ ಕೊನೆಯಲ್ಲಿ ಮೂರ್ತಿಗೊಂಡಿಪ್ಪೆಯಯ್ಯಾ , 
ಕೂಡಲಸಂಗಮದೇವಯ್ಯಾ . 


|| ೨೨೬ || 


೧೧೮೭ 
ಚೆನ್ನಬಸವರಾಜದೇವರೆನ್ನ ಶಿಷ್ಯನಾದನೆಂದಡೆ ಎನಗಾದ ಘನವೇನಯ್ಯಾ ! 
ಆದಿಯ ತೋರಿದ ಚೆನ್ನ ಬಸವನು, 
ಅನಾದಿಯ ತೋರಿದ ಚೆನ್ನ ಬಸವನು, 
ಆದಿಯನಾದಿಯಿಂದಲಾದವರನೆ ತೋರಿದ ಚೆನ್ನಬಸವನು. 
ಕೂಡಲಸಂಗಮದೇವಾ, ಚೆನ್ನಬಸವರಾಜದೇವರೆನ್ನ 
ಮಾತಾಪಿತರಯ್ಯಾ . 

|| ೨೨೭|| 


೧೧೮೮ 
ಜಂಗಮಕ್ಕೆ ಮಾಡಿ ಗತಿಯ ಪಡೆದೆಹೆನೆಂಬ 
ಬೆವಹಾರದ ಭಕ್ತರು ನೀವುಕೇಳಿರಯ್ಯಾ , 
ಜಂಗಮಕ್ಕೆ ಮಾಡಿ, ಗತಿಯ ಪಡೆದೆಹೆನೆಂಬ , 
ಭಕ್ತಿವ್ಯರ್ಥರು ನೀವು ಕೇಳಿರಯ್ಯಾ . 
ಅಗ್ನಿ ಮುಖದಲ್ಲಿ ಪಾಕವಾದ ಸಸಿ ತೆನೆಯಪ್ಪುದೆ ? 


೩೨೬ 


ಬಸವಣ್ಣನವರ ವಚನಗಳು 


ಶಶಿಧರಂಗೆ ಮಾಡಿದಡೆ ಫಲವಪ್ಪುದು, 
ಆ ಫಲದಾಯಕನೆ ಮರಳಿ ಭವಕ್ಕೆ ಬಹನು. 
ಜಂಗಮಕ್ಕೆ ಮಾಡಿದಡೆ ಫಲವಿಲ್ಲ , ಮರಳಿ ಭವವಿಲ್ಲ . 
ಕಿಚ್ಚಿನ ಕಣಜದಲ್ಲಿ ಬೀಜವ ತುಂಬಿ 
ಬಿತ್ತುವ ದಿನಕ್ಕರೆಸಿದಡುಂಟೆ, ಕೂಡಲಸಂಗಮದೇವಾ ? 


|| ೨೨೮|| 


೧೧೮೯ 
ಜಂಗಮವೆ ಜ್ಞಾನರೂಪು, ಭಕ್ತನೆ ಆಚಾರರೂಪವೆಂಬುದು 
ತಪ್ಪದು ನೋಡಯ್ಯಾ , 
ನಾನು ನಿಮ್ಮಲ್ಲಿ ಆಚಾರಿಯಾದಡೇನಯ್ಯಾ, ಜ್ಞಾನವಿಲ್ಲದನ್ನಕ್ಕರ ? 
ತಲೆಯಿಲ್ಲದ ಮುಂಡದಂತೆ. 
ಜ್ಞಾನ ಉದಯವಾಗದ ಮುನ್ನವೆ ತಲೆದೋರುವ ಆಚಾರವುಂಟೆ ಜಗದೊಳಗೆ ? 
ಜ್ಞಾನದಿಂದ ಆಚಾರ , ಜ್ಞಾನದಿಂದ ಅನುಭಾವ, ಜ್ಞಾನದಿಂದ ಪ್ರಸಾದವಲ್ಲದೆ, 
ಜ್ಞಾನವನುಳಿದು ತೋರುವ ಘನವ ಕಾಣೆನು. 
ಎನ್ನ ಆಚಾರಕ್ಕೆ ನೀನು ಜ್ಞಾನರೂಪಾದ ಕಾರಣ 
ಸಂಗನಬಸವಣ್ಣನೆಂಬ ಹೆಸರುವಡೆದೆನು . 
ಅನಾದಿ ಪರಶಿವನು ನೀನೆ ಆಗಿ, 
ಘನಚೈತನ್ಯಾತ್ಮಕನೆಂಬ ಮಹಾಜ್ಞಾನವು ನೀನೆ ಆದೆಯಲ್ಲದೆ, 
ನಾನೆ , ಶಿವತತ್ತ್ವವೆತ್ತಯ್ಯಾ ? 
ಕೂಡಲಸಂಗಮದೇವರು ಸಾಕ್ಷಿಯಾಗಿ , 
ನಾನು ಪ್ರಭುದೇವರ ತೊತ್ತಿನ ಮಗನೆಂಬುದ 
ಮೂರುಲೋಕವೆಲ್ಲವೂ ಬಲ್ಲುದು ಕಾಣಾ, ಪ್ರಭುವೆ. 

|| ೨೨೯ || 


೧೧೯೦ 
- ಜಂಗಮವೆ ತನ್ನ ಪ್ರಾಣಲಿಂಗವೆಂದರಿದ ಸದ್ಭಕ್ತಂಗೆ 
ಜಂಗಮದ ಪ್ರಸಾದವಿಲ್ಲದೆ ಲಿಂಗಪ್ರಸಾದವ ಕೊಳಲಾಗದು , 
ಜಂಗಮದ ಪ್ರಸಾದವು ಲಿಂಗಕ್ಕೆ ಸಲ್ಲದೆಂದು ಶಂಕಿಸಲಾಗದು. 
ಅದೆಂತೆಂದಡೆ, ವೀರಾಗಮದಲ್ಲಿ ; 
ಜಂಗಮಾದಿಗುರೂಣಾಂ ಚ ಅನಾದಿ ಸ್ವಯಲಿಂಗವತ್ || 
ಆದಿಪ್ರಸಾದವಿರೋಧೇ ಇಷ್ಟೋಚ್ಛಿಷ್ಟಂ ತು ಕಿಷಂ| ಎಂದುದಾಗಿ 
ಪ್ರಾಣ ಭಾವದಲ್ಲಿ ಸಂಬಂಧವಾಗಿ ಇಷ್ಟಕ್ಕೂ ಸಂದಿತ್ತು . 


ಹೆಚ್ಚಿನ ವಚನಗಳು 


೩೨೭ 


ಈ ಭೇದವನರಿದು ಜಂಗಮದ ಪ್ರಸಾದವಿಲ್ಲದೆ 
ಲಿಂಗದ ಪ್ರಸಾದವ ಕೊಳಲಾಗದು ವೀರಮಾಹೇಶ್ವರರು , 
ಕೂಡಲಸಂಗಮದೇವಾ. 


11೨೩OIL 


೧೧೯೧. 
- ಜಂಗಮವೆ ಲಿಂಗವೆಂಬ ಭಾವ ಫಲಿಸಿದಡೆ ಇಂದಿನ ಪುಣ್ಯಕ್ಕೆ ಸರಿಯುಂಟೆ ? 
ಲಿಂಗದ ಒಡಲ ಮನೆಮಾಡಿಪ್ಪ ಜಂಗಮವೆನ್ನ ಕಣ್ಣ ಮುಂದೆ ಸುಳಿದಡೆ 
ಇಂದೆನ್ನ ಭಾಗ್ಯಕ್ಕೆ ಕಡೆಯಿಲ್ಲ . 
ಆ ಜಂಗಮವೆ ದಿಟಕ್ಕೆನ್ನ ಮನೆಗೆ ಬಂದಡೆ 
ಸಲುಗೆಯ ವರವ ಹಡೆವೆನು ಕಾಣಾ, 
ಕೂಡಲಸಂಗಮದೇವರಲ್ಲಿ 
ಚೆನ್ನಬಸವಣ್ಣಾ , ನೀನಹುದೆನಲಿಕೆ. 

11೨೩೧|| 


೧೧೯೨ 
ಜಂಗಮಸೇವೆಯೆ ಗುರುಪೂಜೆಯೆಂದರಿದ, 
ಜಂಗಮಸೇವೆಯೆ ಲಿಂಗಪೂಜೆಯೆಂದರಿದ, 
ಜಂಗಮಸೇವೆಯೆ ತನ್ನಿ ರವೆಂದರಿದ, 
ಜಂಗಮಸೇವೆಯೆ ತನ್ನ ನಿಜವೆಂದರಿದ, 
ಜಂಗಮಸೇವೆಯೆ ಸ್ವಯವೆಂದರಿದ, 
ಜಂಗಮಸೇವೆಯೆ ನಿತ್ಯಪದವೆಂದರಿದ. 
ಇದು ಕಾರಣ, ನಮ್ಮ ಕೂಡಲಸಂಗಮದೇವರಲ್ಲಿ 
ಜಂಗಮಪ್ರಾಣಿಯಾದ ಚಂದಯ್ಯನ ಹಳೆ ಮಗನಾಗಿ, 
ಆತನ ಶ್ರೀಚರಣಕ್ಕೆ ಶರಣೆಂದು ಶುದ್ದನು, 
ಆ ಮಹಾಮಹಿಮನ ಘನವ ನಾನೆತ್ತ ಬಲ್ಲೆನಯ್ಯಾ ಪ್ರಭುವೆ ? 


|| ೨೩೨|| 


೧೧೯೩ 
ಜಗತ್ತೆಂಬ ಯಂತ್ರದ ಹಾಹೆ ಹೇಂಗೆಂದರಿಯಲು 
ಅಜ್ಞಾನವೆಂಬ ತುಷದ ಚೋಹವ ತೊಡಿಸಿ , 
ಅಹಂ ಮಮತೆಯೆಂಬ ಸೊಕ್ಕನಿಕ್ಕಿ , ಬಾರದ ಭವದ ಬಟ್ಟೆಯಲ್ಲಿ ಬರಿಸಿ, 
ಕಾಣದ ಕರ್ಮ ದುಃಖವ ಕಾಣಿಸಿ, ಉಣ್ಣದ ಅಪೇಯವನುಣಿಸಿ, 
ಮಾರಾರಿ ವಿನೋದಿಸಿದೆಯಯಾ , ಕೂಡಲಸಂಗಮದೇವಾ. 

|| ೨೩. ೩ | | 


೩೨೮ 


ಬಸವಣ್ಣನವರ ವಚನಗಳು 


೧೧೯೪ 


ಜಗತ್ರಯದ ಹೊ [ ೮] ಯನೆಲ್ಲವನು ಉದಕ ಒಳಕೊಂಬುವುದು. 
ಉದಕದ ಪೂರ್ವಾಶ್ರಯವ ಕಳೆವಡಾರಳವಲ್ಲ . ಅದೆಂತೆಂದಡೆ; 
ಯದಾ ಪೃಥ್ವಿಸ್ಮಶಾನಂ ಚ ತದಾ ಜಲಂ ನಿರ್ಮಲಿನಕಂ | 
ಮಹಾಲಿಂಗಂ ತು ಪೂಜಾನಾಂ ವಿಶೇಷಂ ಪಾಕಂ ಭವೇತ್ 
ಎಂದುದಾಗಿ , ಅದಕ್ಕೆ ಮತ್ತೆಯು; 
ಪ್ರಥಮಂ ಮಾಂಸಯಾನಾಂ ದ್ವಿತೀಯಂ ಮಾಂಸಗೋರಸಃ 
ತೃತೀಯಂ ಮಾಂಸನಾರೀಣಾಂ ಕಸ್ಯ ಶೀಲಂ ವಿಧೀಯತೇ ಎಂದುದಾಗಿ, 
ಯಥಾ ಉದಕದಿಂದಲಿ ಅಗ್ನಿಯಿಂದಲಿ 
ಪಾಕವಾದ ದ್ರವ್ಯಪದಾರ್ಥಂಗಳೆಲ್ಲವು 
ಜೀವಮಯವೆಂದು ಹೇಳುತಿರ್ದವಾಗಿ, 
ಆ ದೋಷದಿಂದಲಾದ ಭೋಜನವನು 
ಲಿಂಗಕ್ಕೆ ಸಮರ್ಪಿಸಲಾಗದು. ಅದೆಂತೆಂದಡೆ; 
ಭೂಮಿದ್ರ್ರವ್ಯಂ ಯಥಾ ಮಾಂಸಂ ಪ್ರಾಣಿದ್ರವ್ಯಂ ಯಥಾ ಮಧು 
ಸರ್ವಭೂತಮಯಂ ಜೀವಂ ಜೀವಂ ಜೀವೇನ ಭಕ್ಷಿತಂ || ಎಂದುದಾಗಿ 
ಇಂಥ ಉದಕದ ಪೂರ್ವಾಶ್ರಯವು, ಬೋನದ ಪೂರ್ವಾಶ್ರಯವು, 
ಹೇಗೆ ಹೋಹುದಯ್ಯಾ ಎಂದಡೆ: 
ಉದಕದ ಪೂರ್ವಾಶ್ರಯವು ಜಂಗಮದ ಪಾದತೀರ್ಥ ಮುಖದಿಂದ ಹೋಯಿತ್ತು , 
ಬೋನದ ಪೂರ್ವಾಶ್ರಯವು ಜಂಗಮದ ಪ್ರಸಾದದ ಮುಖದಿಂದ ಹೊಯಿತ್ತು . 
ಇದು ಕಾರಣ , ಈ ವರ್ಮ ಸಕೀಲವು 
ಪ್ರಭುದೇವರ ವಳಿ ಬಸವಣ್ಣನ ವಂಶಕ್ಕಲ್ಲದೆ 
ಮತ್ತಾರಿಗೂ ಅಳವಡದು ಕಾಣಾ ಕೂಡಲಸಂಗಮದೇವಾ. || ೨೩೪|| 


೧೧೯೫ 


ಜನನವಿಲ್ಲದ ಜನಿತನು ನೀನು ನೋಡಯ್ಯಾ , 
ಜನಿಯಿಸಿ ಸಂಸಾರವನರಿಯದ ನಿರ್ವಿಕಾರಿ ನೀನು ನೋಡಯ್ಯಾ , 
ಭವಬಂಧನಗಳಿಲ್ಲದ ನಿತ್ಯನಿಜತತ್ವವು ನೀನು ನೋಡಯ್ಯಾ , 
ನಿನ್ನ ಚರಣಸೇವೆಯ ಮಾಡಿ, ಎನ್ನ ಭವ ಹರಿಯಲೆಂದಿಷ್ಟೆನಲ್ಲದೆ, 
ನಿಮ್ಮ ಘನವೆಂತೆಂದು ಅರಿಯೆ ನೋಡಯ್ಯಾ . 
ಕೂಡಲಸಂಗಮದೇವಾ, 
ನೀನು ಕೊಂಡಾಡಲಾನು ಪ್ರಾಪ್ತನೆ ಹೇಳಾ ಪ್ರಭುವೆ. 


|| ೨೩೫II 


ಹೆಚ್ಚಿನ ವಚನಗಳು 


೧೧೯೬ 
ಜನನಸೂತಕ, ಕುಲಸೂತಕ, ರಜಃಸೂತಕ , ಎಂಜಲಸೂತಕ, ಪ್ರೇತಸೂತಕ 
ಎಂಬಿವಾದಿಯಾದ ಸರ್ವಸೂತಕಂಗಳು 
ಅಂಗಲಿಂಗ ಸಂಬಂಧಿಗಳಾದ ಲಿಂಗಭಕ್ತರಿಗಿಲ್ಲ ನೋಡಾ, ಅದೆಂತೆಂದೊಡೆ; 
ಆದಿಬಿಂದುರ್ಭವೇದ್ಭಜಂ ಬೀಜಮಧ್ಯಸ್ಥಿತಂ ಕುಲಂ ! . 
ಬೀಜಂ ನಾಸ್ತಿ ಕುಲಂ ನಾಸ್ತಿ ತಸ್ಕೃ ಶಿವಕುಲಂ ಭವೇತ್ || ಎಂದುದಾಗಿ , 
ಪೂರ್ವಾಚಾರವನಳಿದು ಪುನರ್ಜಾತನಾಗಿ, 
ಅಂಗದ ಮೇಲೆ ಲಿಂಗಸಾಹಿತ್ಯನಾದ ಭಕ್ತಂಗೆ 
ಜನನಸೂತಕವೆಂಬುದೆ ಪಾತಕ ನೋಡಾ. 
ಶಿವಭಕ್ತರಾದ ಬಳಿಕ ಭವಿನೇಮಸ್ಕರ ಕಳೆದು 
ಶಿವಕುಲವೆ ಕುಲವಾದ ಭಕ್ತರಿಗೆ ಕುಲಸೂತಕವೆಂಬುದೆ ಪಾತಕ ನೋಡಾ. 
ಗುರುಪಾದತೀರ್ಥ, ಲಿಂಗಪಾದತೀರ್ಥ, ಜಂಗಮಪಾದತೀರ್ಥ ಆದಿಯಾದ 
ಲಿಂಗೋದಕ , ಪಾದೋದಕ, ಪ್ರಸಾದೋದಕ ಎಂಬ ತ್ರಿವಿಧೋದಕದಲ್ಲಿ 
ಸರ್ವಪಾಕಪ್ರಯತ್ನ , ನಾನಾ ಕ್ರಿಯಾವಿಧಾನ, ಸ್ನಾನಪಾನಂಗಳಿಂದ 
ಬಾಹ್ಯಾಭ್ಯಂತರಂ ಶುಚಿಯಾದ , ಶುದ್ದ ನಿರ್ಮಲದೇಹಿಯಾದ ಭಕ್ತಂಗೆ 
ರಜಃಸೂತಕವೆಂಬುದೆ ಪಾತಕ ನೋಡಾ, 
ಶುದ್ದ ಸಿದ್ದ ಪ್ರಸಿದ್ದ ಪ್ರಸಾದಯುಕ್ತವಾದ ಸದಾಸನ್ನಹಿತ ಭಕ್ತಂಗೆ 
ಎಂಜಲಸೂತಕವೆಂಬುದೆ ಪಾತಕ ನೋಡಾ. 
ಗುರುವಿನಿಂ ಜನನ, ಚರಲಿಂಗದಿಂ ಸ್ಥಿತಿ, 
ಪರಮಪಾವನ ಘನಮಹಾಲಿಂಗದೊಳ್ಳೆಕ್ಯ . ಅದೆಂತೆಂದೊಡೆ; 
ಸದ್ದು ರೋಃ ಪಾಣಿಜಾತಸ್ಯ ಸ್ಥಿತೇ ಸದ್ಭಕಸಂಗಿನಾಂ | 
ಲೀಯತೇ ಚ ಮಹಾಲಿಂಗೀ ವೀರಶೈವೋತ್ತಮೋತ್ತಮಂ|| ಎಂದುದಾಗಿ, 
ನಿಜಲಿಂಗೈಕ್ಯವಾದ ಸದ್ಭಕ್ತಂಗೆ 
ಪ್ರೇತಸೂತಕವೆಂಬುದೆ ಪಾತಕ ನೋಡಾ. 
ಇಂತೀ ಪಂಚಸೂತಕವನುಳ್ಳ ಪಾತಕಂಗಳ 
ಪಂಚಾಚಾರಯುಕ್ತನಾದ ಸದ್ಭಕ್ತಂಗೆ ಕಲ್ಪಿಸುವ 
ಪಂಚಮಹಾಪಾತಕರ ಅಘೋರ ನರಕದಲ್ಲಿಕ್ಕುವ ಕೂಡಲಸಂಗಯ್ಯ . || ೨೩೬|| 


೧೧೯೭ 
ಜಿಹ್ನೆ ಗುರು, ೮೦ಗಳು ಲಿಂಗ, ನಾಸಿಕವಾಚಾರ, 
ಹಸ್ಯ ಜಂಗಮ , ಶೈತ್ರ ಪ್ರಸಾದ. 
ಈ ಪಂಚಾಚಾರಸಂಜ್ಞೆದನು, 


೩೩೦ 


ಬಸವಣ್ಣನವರ ವಚನಗಳು 


ಶುದ್ದ ಸಿದ್ದ ಪ್ರಸಿದ್ದ ಪ್ರಸಾದಯೋಗಸಂಜ್ಞೆಯನೆನಗೆ 
ನೀ ಕರುಣಿಸಲಾಯಿತು , ಕೂಡಲಸಂಗಮದೇವಾ. 


II೨೩೭11 


೧೧೯೮ 
ತನು ದೊರೆಕೊಂಡಡೆ ಮನ ದೊರೆಕೊಳ್ಳದು, 
ಮನ ದೊರೆಕೊಂಡಡೆ ತನು ದೊರೆಕೊಳ್ಳದು, 
ತನುಮನ ದೊರೆಕೊಂಡಡೆ ಧನ ದೊರೆಕೊಳ್ಳದು, 
ತನುಮನಧನ ದೊರೆಕೊಂಡಡೆ ಸತಿಸುತರೆಡೆಯಾಟ ದೊರೆಕೊಳ್ಳದು, 
ಸತಿಸುತರೆಡೆಯಾಟ ದೊರೆಕೊಂಡಡೆ 
ಜಂಗಮಕ್ಕೆ ಮಾಡುವ ವರ್ಮ ದೊರೆಕೊಳ್ಳದಯ್ಯಾ , 
ಕೂಡಲಸಂಗಮದೇವಾ. 


|| ೨೩೮|| 


೧೧೯೯ 
ತನುಮುಟ್ಟಿದ ಭಕ್ತಿಗೆ ತನುವೆ ಅರ್ಪಿತ, 
ಮನಮುಟ್ಟಿದ ಭಕ್ತಿಗೆ ಮನವೆ ಅರ್ಪಿತವಯ್ಯಾ , 
ಎನ್ನ ತನುಮನವೆರಡು ನಿಮ್ಮ ಚರಣಕ್ಕೆ ವೇದ್ಯ ನೋಡಯ್ಯ . 
ಅದೆಂತೆಂದಡೆ: 
ದೀರ್ಘದಂಡನಮಸ್ಕಾರಂ ನಿರ್ಲಜೋ ಗುರುಸನ್ನಿಧೇ || 
ಶರೀರಮರ್ಥಪ್ರಾಣಂ ಚ ಸದ್ಗುರುಭೋ ನಿವೇದಯೇತ್ || 
ಎಂದುದಾಗಿ , ತಾಹಿ ತಾಹಿ ಶರಣಾರ್ಥಿ ಶರಣಾರ್ಥಿ 
ನೀವೆ ಬಲ್ಲಿರಿ, ಕೂಡಲಸಂಗಮದೇವಪ್ರಭುವೆ. 


|| ೨೩ || 


೧೨OO 
ತನುವ ಕೊಟ್ಟೆನೆಂದು ನುಡಿದು, ಗುರುವಚನಕ್ಕೆ ದೂರವಾದೆ, 
ಮನವ ಕೊಟ್ಟೆನೆಂದು ನುಡಿದು , ಲಿಂಗಮುಖಕ್ಕೆ ದೂರವಾದೆ , 
ಧನವ ಕೊಟ್ಟೆನೆಂದು ನುಡಿದು, ಜಂಗಮ ಮುಖಕ್ಕೆ ದೂರವಾದೆ, 
ಕೂಡಲಸಂಗಮದೇವಯ್ಯಾ , 
ನಿಮಗೆ ಮಾಡಿದೆನೆಂದು ನುಡಿದು ಕೆಟ್ಟ ಕೇಡಿಂಗೆ ಕಡೆಯಿಲ್ಲ . 


|| ೨೪CII 


೧೨೦೧ 
ತನುವ ಬೇಡಿದಡೀದೆ, ಮನವ ಬೇಡಿದಡೀವೆ, 
ಧನವ ಬೇಡಿದಡೀದೆ ನಿಮ್ಮ ಶರಣಂಗೆ. 


ಹೆಚ್ಚಿನ ವಚನಗಳು 


ಎನಗೆ ಬೇಕೆಂಬ ಭಾವ ಮನದಲ್ಲಿ ಹೊಳೆದಡೆ 
ಘನಮಹಿಮ , ನಿಮ್ಮ ಪಾದದಾಣೆ. 
ಮನ ವಚನ ಕಾಯದಲ್ಲಿ ನೀವಲ್ಲದೆ ಮತ್ತೊಂದನರಿದಡೆ 
ಕೂಡಲಸಂಗಮದೇವಾ, ಭವ ಘೋರದಲ್ಲಿ ಕಯ್ಯಾ . 


11೨೪OIL 


೧೨೦೨ 
ತನುವಿಡಿದಿಹುದು ಪ್ರಕೃತಿ, ಪ್ರಕೃತಿವಿಡಿದಿಹುದು ಪ್ರಾಣ, 
ಪ್ರಾಣವಿಡಿದಿಹುದು ಜ್ಞಾನ, ಜ್ಞಾನವಿಡಿದಿಹುದು ಗುರು. 
ಇಂತೀ ಗುರುಲಿಂಗಜಂಗಮಪ್ರಸಾದವ 
ಸಗುಣವೆಂದು ಹಿಡಿದು ನಿರ್ಗುಣವೆಂದು ಕಂಡ 
ಸಂದೇಹಿ ವ್ರತಗೇಡಿಗಳನೇನೆಂಬೆ ? 
ಅಂತವರ ಮುಖವ ತೋರದಿರು ಕೂಡಲಸಂಗಮದೇವಾ. 


11೨೪೨|| 


೧೨೦೩ 
ತನುವೆಂತಿರ್ದಡೇನಯಾ ಮನ ನಿರ್ಮಲವಾಗಿರ್ದಡೆ ಸಾಲದೆ ? 
ಎಂತಿರ್ದಡೇನು ಲಿಂಗಭಕ್ತ ? ಎಂತಿರ್ದಡೇನು ಲಿಂಗಶರಣ ? 
ಎಂತಿರ್ದಡೇನು ನೋಡಯ್ಯಾ , 
ಶಿಶು ನೊಂದಡೆ ತಾಯಿ ನೋಂದಂತೆ ಕೂಡಲಸಂಗಮದೇವಾ. 


|| ೨೪೩ !! 


೧೨೦೪ 
ತಾನಿಲ್ಲದೆ ತಾ ಮಾಡುವ ಸಹಜನು , ತಾನಿಲ್ಲದೆ ತಾ ನೀಡುವ ಸಹಜನು . 
ತಾ ಬೇರಿಲ್ಲದೆ ಬೆರಸಿಹ ನಿಜಪದದೊಳು. 
ಏನೊಂದರ ಹಮ್ಮಿಲ್ಲದ ಸಹಜ ಸುಜ್ಞಾನಿಯ 
ಮಾಟದ ಕೂಟದ ಸ್ಟಲದೊಳುಕೂಡಿಹ 
ಕೂಡಲಸಂಗನನದೇನೆಂದುಪಮಿಸುವೆ. 

li೨೪೪! ! 


೧೨೦೫. 


ತಾ ಸವಿದಲ್ಲದೆ ಆ ಸವಿಯ ಲಿಂಗಕ್ಕರ್ಪಿಸಲಾಗದು. 
ಅದೇನು ಕಾರಣವೆಂದಡೆ, 
ಆ ಲಿಂಗವು ಕಹಿ - ಸಿಹಿಯರಿಯದಾಗಿ , 
ಇದು ಕಾರಣ, 


೩೨ 


ಬಸವಣ್ಣನವರ ವಚನಗಳು 


ಕಹಿ ಎಂದು ಕಳೆದು , ಸಿಹಿ ಎಂದು ಕೊಂಡಡೆ, 

ಗಮದೇವಾ, 
ಕೊಂಡುದು ಕಿಷ, ಕೂಡಲಸಂಗಮದೇವಾ. 


|| ೨೪೫II 


೧೨೦೬ 
ತಿಂಬ ಗಂದೆಯ ಮೇಲೆ ಉಗುರು ಬಿದ್ದಂತಾಯಿತು, 
ಎನ್ನ ಹಿಂದನೆಚ್ಚರಿಸಿ, ಮುಂದಣ ಸ್ಥಿತಿಗತಿಯನರುಹಿ, 
ಸಂದೇಹವ ಬಿಡಿಸಿದೆ. 
ಎನ್ನ ಕಂಡುಕಲೆಯ ಕಳೆವ ತಂದೆ ನೀನಿರುತ್ತಿರಲು , 
ಎನಗಿನ್ನಾವ ದಂದುಗವೂ ಇಲ್ಲ ನೋಡಾ. 
ಬಂದ ಕಾರ್ಯದ ಹದನಿನ್ನೆಂದು ಸಯವಪ್ಪುದು ? 
ಕೂಡಲಸಂಗಮದೇವರು ಎನ್ನನಿತ್ಯ ಬಾರೆಂಬ 
ಕಾಲವ ತಿಳುಹಾ, ಚೆನ್ನಬಸವಣ್ಣಾ . 


|| ೨೪೬ || 


೧೨೦೭ 
ತಿರುಕರೆನ್ನದಿರಿ ಭೋ ! ಎನ್ನ ತಂದೆಗಳನು, 
ತಿರುಕರೆನ್ನದಿರಿ ಭೋ ! ಎನ್ನ ಬಂಧುಗಳನು , 
ತಿರುಕರೆನ್ನದಿರಿ ಭೋ ! ಎನ್ನ ದೇವರನು, 
ತಿರುಕರೆನ್ನದಿರಿ ಭೋ ! ಎನ್ನ ಒಡೆಯರನು . 
ದೇಹಿ ಎಂದಡೆ ನಾಸ್ತಿ ಎಂಬವರ 
ಬೇಹು ನೋಡಬಂದ ಕಾಣಾ, ಕೂಡಲಸಂಗಮದೇವ. 


|| ೨೪೭|| 


೧೨೦೮ 
ತೊಂಡಿಲ ಮುಡಿದುಕೊಂಡು 
ತಮ್ಮ ತಮ್ಮ ಗಂಡರ ಹಿಂದುಗೊಂಡು 
ನಾಡ ಮಿಂಡರ ನೋಡುತ್ತಲಿ, 
ಇಂದು ನಮ್ಮ ಹುಲಿ ಹೋಯಿತ್ತು ಬನ್ನಿರೆ. 
ಗಂಡರ ಗಂಡನವ್ಯಾ ಕೂಡಲಸಂಗ, 
ಕಂಡಡೆ ಮೂಗಕೊಯಿವಾ. 


|| ೨೪೮|| 


೧೨೦೯ 
ತೊತ್ತಿನ ತೊತ್ತಿನ ಮರುದೊತ್ತಿನೊಡನೆ 
ಮುನಿವುದು ನಿಮಗೆ ಗುಣದೆ ? 


ಹೆಚ್ಚಿನ ವಚನಗಳು 


೩೩೩ 


ಅಯ್ಯಾ ಅಯ್ಯಾ , ನಿಮ್ಮ ಧರ್ಮದವ ನಾನಯ್ಯಾ . 
ಒಮ್ಮಿಂಗೆ ಕೃಪೆ ಮಾಡಿ ಕರುಣಿಸಯ್ಯಾ . 
ಕೂಡಲಸಂಗಮದೇವಾ, 
ಇಲಿಗಂಜಿ ಮನೆ ಸುಡುವರುಂಟೆ ? 


11೨ರ್೪ 


!! 


೧೨೧೦ 


ತೊರೆಯುದಕವ ಕೆರೆಯುಂಡು ತೃಪ್ತವಾಗಲು 
ಆ ಕೆರೆಯುದಕವ ಹಲವು ಕೆಲವು ಸ್ಥಾವರ ಜಂಗಮಗಳುಂಡು ತೃಪ್ತಿವಡೆವಂತೆ , 
ಪ್ರಭುದೇವರ ತೃಪ್ತಿ ಅಸಂಖ್ಯಾತಮಹಾಗಣಂಗಳೆಲ್ಲಕ್ಕೆ ತೃಪ್ತಿಯಾಯಿತ್ತು ನೋಡಾ. 
ಬಸುರುವೆಂಡತಿ ಉಂಡಲ್ಲಿ ಒಡಲ ಶಿಶು ತೃಪ್ತಿಯಾದಂತೆ, 
ಸಚರಾಚರವೆಲ್ಲವು ತೃಪ್ತಿಯಾದವು ನೋಡಾ. 
ಕೂಡಲಸಂಗಮದೇವಾ, 
ನಿಮ್ಮ ಶರಣ ಪ್ರಭುದೇವರ ಪ್ರಸಾದಮಹಿಮೆಗೆ 
ನಮೋ ನಮೋ ಎಂಬೆನು . 

|| ೨೫OIL 


೧೨೧೧ 
ತೋರಲಿಲ್ಲದ ಸಿಂಹಾಸನದ ಮೇಲೆ 
ಹೇಳಬಾರದ ಘನವು ಬಂದೆರಗಿದಡೆ, 
ತೋರಿ ಮೆರೆವ ಸಂಗಮನಾಥನು ಎದ್ದು ಹೋದನು . 
ನೀಡ ನೀಡ ಸಯದಾನವೆಲ್ಲವೂ ನಿರ್ವಯಲಾಯಿತ್ತು , 
ಮಾಡ ಮಾಡ ಸಯದಾನವ ಮರಳಿ ನೋಡಲಿಲ್ಲ . 
ಇದನೇನ ಹೇಳುವೆ ಅನಿಯಮ ಚರಿತ್ರವನು ? 
ಇದೆಂತುಪಮಿಸುವೆನು ವಿಸ್ಮಯವನು ? 
ಕೂಡಲಸಂಗಮದೇವರ ತೃಪ್ತಿಯ ತೆರನ ಬಲ್ಲಡೆ 
ಹೇಳಯ್ಯಾ , ಚೆನ್ನಬಸವಣ್ಣಾ . 


11೨೫೧11 


೧೨೧೨ 
ತೋರುವನಯಾ ಶಿವನು , ಅಡಗುವನಯ್ಯಾ ಶಿವನು . 
ಕಂಗಳ ಮುಂದೆ ಕಾಯಗೊಂಡು, 
ಮನದ ಮುಂದೆ ಕನಸಾಗಿ ಕಾಡುವನಯ್ಯಾ ಶಿವನು, 


೩೩೪ 


ಬಸವಣ್ಣನವರ ವಚನಗಳು 


ಒಂದೆಡೆಯಲ್ಲಿದ್ದು ಹಲವೆಡೆಯಲ್ಲಿ ತೋರುವನು, 
ಹಲವೆಡೆಯಲ್ಲಿದ್ದು ಒಂದೆ ರೂಪಾಗಿಪ್ಪನು. 
ಕೂಡಲಸಂಗಮದೇವನು ಚಿನುಮಯನಾಗಿ , 
ಎನಗೆ ಅಸಾಧ್ಯವಾದನು. 


|| ೨೫೨!! 


೧೨೧೩ 


ತ್ರಿವಿಧವನಿತ್ತು , ರೂಹು ಮಾತು ಬಳಿಕುಂಟೆ ಅಯ್ಯಾ ? 
ತನುವ ಕೊಡೆನಾಗಿ ಇದಿರುತ್ತರವಿದೆ , 
ಮನವ ಕೊಡೆನಾಗಿ ಆನೆಂಬಹಂಕಾರವಿದೆ, 
ಧನವ ಕೊಡೆನಾಗಿ ಪ್ರತಿಚಿನ ಬಳಕೆಯಿದೆ. 
ಕೂಡಲಸಂಗಮದೇವಯ್ಯಾ , ಎಂತು ಭಕ್ತನಪ್ಪೆನು ? 


|| ೨೫ || 


೧೨೧೪ 
ದಶವಿಧಪಾದೋದಕವೆಸಗಿದ [ ರೆಸ]ಕ ಎಂತೆಂದಡೆ: 
ಗುರುಲಿಂಗಜಂಗಮ ಪಾದೋದಕ ಪ್ರಸಾದ ವಿಭೂತಿ 
ರುದ್ರಾಕ್ಷಿ ಪಂಚಾಕ್ಷರಿ ಗಣವ್ರತನೇಮ ಆಚಾರ 
ಶೀಲ ಸಂಬಂಧದೋಳಗು ಹೊರಗು ತ್ರಿವಿಧ ಸಂಪೂರ್ಣವಾದ ಕಾರಣ 
ನಿತ್ಯಪಾದೋದಕವೆನಿಸಿತ್ತು ಕೂಡಲಸಂಗಮದೇವಪ್ರಭುವೆ. 


|| ೨೫೪|| 


೧೨೧೫ 
ದಾಸೀಪುತ್ರನಾಗಲಿ , ವೇಶ್ಯಾಪುತ್ರನಾಗಲಿ 
ಶಿವದೀಕ್ಷೆಯಾದ ಬಳಿಕ ಸಾಕ್ಷಾತು ಶಿವನೆಂದು ವಂದಿಸಿ, ಪೂಜಿಸಿ , 
ಪಾದೋದಕ ಪ್ರಸಾದವ ಕೊಂಬುದೆ ಯೋಗ್ಯ. 
ಹೀಗಲ್ಲದೆ ಉದಾಸೀನವ ಮಾಡಿ ಬಿಡುವವರಿಗೆ 
ಪಂಚಮಹಾಪಾತಕ ನರಕ ಕಾಣಾ, 
ಕೂಡಲಸಂಗಮದೇವಾ. 


||೨೫|| 


೧೨೧೬ 
ದಿಟವ ನುಡಿವುದು . ನುಡಿದಂತೆ ನಡೆವುದು . 
ಹುಸಿಯ ನಡೆದು ತಪ್ಪುವ ಪ್ರಪಂಚಿಯನೊಲ್ಲ 
ಕೂಡಲಸಂಗಮದೇವ. 


|| ೨೫೬ || 


ಹೆಚ್ಚಿನ ವಚನಗಳು 


೩೩೫ 


೧೨೧೭ 
ದೇವ ದೇವ ಮಹಾಪ್ರಸಾದ, ಅವಧರಿಸಯ್ಯಾ ಎನ್ನ ಬಿನ್ನಹವ; 
ಅತಳ , ವಿತಳ , ಸುತಳ , ರಸಾತಳ , ತಳಾತಳ , 
ಮಹಾತಳ, ಪಾತಾಳಾದಿ ಲೋಕದಿಂದತ್ತತ್ತ ನಿಮ್ಮ ಶ್ರೀಚರಣ. 
ಭೂಲೋಕ ಭುವರ್ಲೋಕ, ಸ್ವರ್ಲೋಕ, ಮಹರ್ಲೋಕ, 
ಜನರ್ಲೋಕ , ತಪೋಲೋಕ, ಸತ್ಯಲೋಕದಿಂದತ್ತತ್ತ ನಿಮ್ಮ ಉತ್ತಮಾಂಗ, 
ತರುವಿನೊಳಗೆ ಅನಲ ಭರಿತನಾಗಿರ್ದು 
ಮಥನದಿಂದ ತೋರಿ ಆಹುತಿಗೊಂಬಂತೆ, 
ಸರ್ವಕರ್ತೃ ನಿತ್ಯಾನಂದಮಯನೆ, ಭಕ್ತಿ ಲೀಲಾವಿನೋದನೆ, 
ಕೂಡಲಸಂಗಮದೇವಾ, 
ಸುಚಿತ್ರದಲ್ಲಿ ಮನಮೀಸಲ ಬೋನವನಾರೋಗಿಸಯ್ಯಾ . 


|| ೨೫೭| | 


೧೨೧೮ | 
ದೇವ ದೇವ ಮಹಾಪ್ರಸಾದ ! 
ಅವಧರಿಸು ದೇವಾ ಎನ್ನ ಬಿನ್ನಹವ; 
ಕಾಯದ ಮಾಯದ ಸಡಗರದಲ್ಲಿ ಹುಟ್ಟಿಸಿದಿರಿ ಎನ್ನ , 
ಅದು ನಿಮ್ಮ ಲೀಲಾವಿನೋದ. 
ಆ ಕಾಯದ ಮಾಯದ ತಲೆಯ ಚಿವುಟಿ ಶ್ರೀಗುರುಕಾರುಣ್ಯವ ಮಾಡಿ 
ಗುರುಲಿಂಗಜಂಗಮ ತ್ರಿವಿಧಭಕ್ತಿಯ ಘನವ ತೋರಿ 
ನಿಮ್ಮ ಪಾದೋದಕ ಪ್ರಸಾದವನಿತ್ತು ರಕ್ಷಿದಿರಿ , 
ಅದು ನಿಮ್ಮ ಲೀಲಾವಿನೋದ. 
ಪರವಾದಿ ಬಿಜ್ಜಳ ಒರೆಗಲ್ಲಾದಲ್ಲಿ 
ಮುನ್ನೂರರುವತ್ತು ಸತ್ಯ ಪ್ರಾಣವನೆ , 
ಮೂವತ್ತಾರು ಕೊಂಡೆಯರ ಪರಿಹರಿಸಿ , 
ಎಂಬತ್ತೆಂಟು ಪವಾಡವ ಮೆರೆದಿರಿ , 
ಅದು ನಿಮ್ಮ ಲೀಲಾವಿನೋದ. 
ಎನ್ನ ಮನದ ಮಲಿನವ ತೊಳೆಯಲೆಂದು ಬಂದು, 
ಶೂನ್ಯಸಿಂಹಾಸನದ ಮೇಲೆ ಮೂರ್ತಿಗೊಂಡು, 
ನಿಮ್ಮ ನಿಜ ಮಹಿಮೆಯನೆಲ್ಲಾ ಪ್ರಮಥರ ಮುಂದೆ ತೋರಿ, 
ಎನ್ನ ಪಾವನವ ಮಾಡಿ, 
ಷಡುಸ್ಥಲಮಂ ಎನ್ನ ಸರ್ವಾಂಗದಲ್ಲಿ ಪ್ರತಿಷ್ಠಿಸಿ, 
ಎನ್ನ ನಿಮ್ಮಂತೆ ಮಾಡಿದಿರಿ, 


೩೩೬ 


ಬಸವಣ್ಣನವರ ವಚನಗಳು 


ಅದು ನಿಮ್ಮ ಲೀಲಾವಿನೋದ. 
ಕೂಡಲಸಂಗಮದೇವಾ, 
ಎನ್ನ ವರ್ಮದ ಸಕೀಲವ ನೀವೆ ಬಲ್ಲಿರಾಗಿ 
ಎನಗೊಮ್ಮೆ ತಿಳುಹಿಕೊಟ್ಟು ಎನ್ನನುಳುಹಿಕೊಳ್ಳಾ ಪ್ರಭುವೆ. 


|| ೨೫೮।। 


೧೨೧೯ 
ದೇವ ದೇವ ಮಹಾಪ್ರಸಾದ ! 
ನಿಮ್ಮಡಿಗಳೆಂದಂತೆಯಲ್ಲಿದೆ ಎನಗೆ ಬೇರೆ ಸ್ವತಂತ್ರವುಂಟೆ ? 
ದರ್ಪಣದೊಳಗಣ ಪ್ರತಿಬಿಂಬವ ನೋಡುವ ಮುಖಕ್ಕೆ 
ಭಿನ್ನ ಭಾವವುಂಟೆ ? 
ಚರಿಸಿ ಬಪ್ಪ ಅನಂತ ಸುಳುಹಿನೊಳಗೆ ನೀನೊಬ್ಬನೆ, 
ನಿನ್ನೊಳಗೆ ಅನಂತ ಸುಳುಹು ಅಡಗಿದವು. 
ನಿಮಗೆ ಮಾಡಿದ ಸಯದಾನವ ನಿಮಗೆ ನೀಡುವೆನು, 
ಅವಧರಿಸಬೇಕಯ್ಯಾ , ಕೂಡಲಸಂಗಮದೇವಾ. 


|| ೨೫ || 


೧೨೨೦ 
- ದೇವ ದೇವ ಮಹಾಪ್ರಸಾದ ! 
ನೀವೆಂದಂತೆ ನಿಮ್ಮ ಚರಣದಲ್ಲಿ ಸಂದು ಭೇದವಿಲ್ಲದೆ ಇಪ್ಪೆನಲ್ಲದೆ 
ಬೇರೆ ಭಿನ್ನವಾಗಿರ್ದೆನಾದಡೆ ನೀವೆ ಸಾಕ್ಷಿ , 
ನಿಮ್ಮ ಶ್ರೀಪಾದದ ಕಂಡೆನ್ನ ಭವಂ ನಾಸ್ತಿಯಾಯಿತ್ತು . 
ಕೂಡಲಸಂಗಮದೇವಾ, 
ನಿಮ್ಮಿಂದೊಂದಾಶ್ಚರ್ಯವಿಲ್ಲ ಎಂದು ಶ್ರುತಿಗಳು ಹೊಗಳುತ್ತಿರಲಾಗಿ 
ನೀವು ಕಂಡ ಆಶ್ಚರ್ಯವಾವುದೆನಗೊಮ್ಮೆ ನಿರೂಪಿಸಾ ಪ್ರಭುವೆ. 


11೨೬OII 


೧೨೨೧ 
[ದೇವರ ಪಾದಕ್ಕೆ ಸಂದಲ್ಲಿ 
ಆತನ ಶರೀರವ ಸಮಾಧಿಯಲ್ಲಿ ನಿಕ್ಷೇಪವಂ ಮಾಡಿ 
ಲಿಂಗಭಕ್ತರಿಗೆ ವಿಭೂತಿವೀಳೆಯವು ಕೊಡುವುದೆ ಸ[ ದಾಚಾರ]. 
ಹೀಂಗಲ್ಲದೆ, 
ಹೆಣ ಶೃಂಗಾರವ ಮಾಡಿಸಿ, ಹರೆ ಕಹಳೆ ಸಹಿತ 
ವಿಮಾನದಲ್ಲಿ ಕೊಂಡುಹೋಗಿ, ಹೂಳಿ, 
ಶ್ರಾದ್ಧ ಕೂಳ ಮಾಡುವರು] ಸದಾಚಾರಕ್ಕೆ ದೂರವಯ್ಯಾ 
ಕೂಡಲಸಂಗಮದೇವಾ. 


|| ೨೬OIL 


ಹೆಚ್ಚಿನ ವಚನಗಳು 


೩೩೭ 


೧೨೨೨ 
ದೇವರ ದೇವಾ ಮಲಯಜದಿಂದ ಮೇಲೆ ಮಲಯಜವುಂಟೆ ? 
ಪರುಷದಿಂದ ಮೇಲೆ ಪರುಷವಾವುದುಂಟೆ ? 
ಅಯ್ಯಾ ಅಮೃತಾಹಾರದಿಂದಂ ಮೇಲೆ ಭೋಜನವಾವುದುಂಟೆ ? 
ಅಯ್ಯಾ , ನಿಮ್ಮಿಂದೊಂದಾಶ್ಚರ್ಯವ ಕಂಡೆನೆಂಬುದ 
ಎನಗೆ ನಿರೂಪಿಸಾ ಕೂಡಲಸಂಗಮದೇವಾ, ಪ್ರಭುವೆ. 


11೨೬ ೨l ! 


- 

೧೨೨೩ 
ದೇವರು ಕಾಮನ ಕೊಂದನೆಂಬರು, ದೇವಂಗಿಬ್ಬರು ಹೆಂಡಿರುಂಟು, 
ದೇವರು ಕಾಮನ ಕೊಂದುದಿಲ್ಲ ಕಾಣಿ ಭೋ ! 
ಕಾಮಪೈರಿಗಳು, ಕಾಮನ ಕೊಂದ ಮೂವರಿತ್ತಿದಾರೆ 
ಕೂಡಲಸಂಗಯ್ಯನಲ್ಲಿ 
ಶುಕನು, ಸೊನ್ನಲಿಗೆಯ ಸಿದ್ದರಾಮಯ್ಯನು, ಹನುಮಂತನು . 


10೨೬ ೩ || 


೧೨೨೪ 
ದೇಹವೆಂಬೆರಡಕ್ಕರವನು ಜೀವವೆಂದರಿದೆನಯ್ಯಾ , 
ಜೀವವೆಂಬೆರಡಕ್ಕರವನು ಹಂಸನೆಂಬ ದಳಕ್ಕೆ ವಿಭಾಗಿಸಿದೆನಯ್ಯಾ . 
ಹಂಸವೆಂಬೆರಡಕ್ಕವನು ಜ್ಞಾನಚಕ್ಷುವಿನ 
ಭೂಮಧ್ಯದಲ್ಲಿ ವಿಭಾಗಿಸಿದೆನಯ್ಯಾ . 
ಒಂದು ದಳವ ಕರ್ತನ ಮಾಡಿ 
ಒಂದು ದಳವ ನೃತ್ಯನ ಮಾಡಿ 
ಈ ಎರಡು ದಳದ ನಡುವಿರ್ಪ ಪರಂಜ್ಯೋತಿಯನು 
ತ್ರಿಕೂಟವೆಂದರಿದು ಕೂಡಿದೆನಯ್ಯಾ , 
ಇಂತು ಕೂಡಿದಲ್ಲಿ ಪರಿಚರ್ಯವ ಮಾಡುತಿರ್ದೆನಯ್ಯಾ . 
ಮೊದಲ ಪರಿಚರ್ಯದಲ್ಲಿ ನಿರ್ಮಳೋದಕವ ತುಂಬಿದೆ, 
ಒಂದು ದಳದೊಳಗೆ, 
ಎರಡನೆಯ ಪರಿಚರ್ಯದಲ್ಲಿ ಒಂದು ದಳದಲ್ಲಿ 
ಆ ಉದಕವ ಗಡಣಿಸುತಿರ್ದೆನಯಾ . 
ಇರಲಿರಲು ಎರಡು ದಳವು ಅಳಿದು ಜಲ ಮೇರೆದಪ್ಪಲು 
ಮನ ಮೆರೆದಪ್ಪಿ ಆರೋಗಿಸಿದೆನಯ್ಯಾ . 
ಆರೊಗಿಸಿದ ತೃಪ್ತಿಯ ನೀನೆ ಬಲ್ಲೆ , 
ಕೂಡಲಸಂಗಮದೇವಾ. 


|| ೨೬೪॥1 


೩೩೮ 


ಬಸವಣ್ಣನವರ ವಚನಗಳು 


- ೧೨೨೫ 
ಧನಮದದಿಂದ, ಸಯದಾನಮದದಿಂದ ಮಾಡಿದೆನೆಂಬುದು 
ಕಡೆಮುಟ್ಟದೆ ಹೋಯಿತ್ತು . 
ಹಸ್ತಪರುಷದಿಂದ ಮುಟ್ಟಿ ಮಾಡಿದುದೆಲ್ಲವು ಸವೆಯಿತ್ತು . 
ದೃಷ್ಟಿಪರುಷದಿಂದ ನೋಡಿ ಮಾಡಿದೆನೆಂಬುದೆಲ್ಲವು ಹೆಚ್ಚಿತ್ತು . 
ವಾಕ್ಷರುಷದಿಂದ ನುಡಿದು ಮಾಡಿದುದೆಲ್ಲವು ಅಂತರಿಸಿತ್ತು . 
ಮನಪರುಷದಿಂದ ನೆನೆದು ಮಾಡಿದುದೆಲ್ಲವು ನಿಂದಿತ್ತು . 
ಭಾವಪರುಷದಿಂದ ಭಾವಿಸಿದ ಪದಾರ್ಥವೆಲ್ಲವು ನಿರ್ಭಾವದತ್ತವೇಧಿಸಲಾಯಿತ್ತು 
ಇಂತೀ ಪಂಚಪರುಷದಿಂದ ಮುಟ್ಟಿ ನೀಡಿದ ಪದಾರ್ಥವೆಲ್ಲವು 
ತೋರದ ಮುನ್ನ ಅಮಳೋಕ್ಯವಾದವು. 
ಕೂಡಲಸಂಗಮದೇವರ ತೃಪ್ತಿಯನರಿದಿಹೆನೆಂದು ಕೆಟ್ಟೆನು. 

|| ೨೬೫11 


೧೨೨೬ 
ಧನ ಸವೆದಡೆ ತನುವನರ್ಪಿಸುವೆನು , 
ತನು ಸವೆದಡೆ ಮನವನರ್ಪಿಸುವೆನು , 
ಮನ ಸವೆದಡೆ ಭಾವವನರ್ಪಿಸುವೆನು, 
ಭಾವ ಸವೆದಡೆ ನಿರ್ಭಾವವನರ್ಪಿಸುವೆನು. 
ಕೂಡಲಸಂಗಮದೇವಯ್ಯಾ , 
ಚೆನ್ನಬಸವಣ್ಣ ತೆತ್ತಿಗನಾದ ಬಳಿಕ , 
ನಾನು ನಿಮ್ಮಲ್ಲಿ ಕೂಡಿಯರ್ಪಿಸಿ ಶುದ್ಧನಪ್ಪೆನಯ್ಯಾ . 


II೨೬ ೬ || 


೧೨೨೭ 
ಧನ ಹೋಯಿತ್ತೆಂದಡೆ, ಮನಸು ಬೆದರಿದಡೆ, ಚಿತ್ರ ಹೆದರಿದಡೆ, 
ತನು ತೆರಳಿದಡೆ, ಭಾವ ಓಸರಿಸಿದಡೆ, 
ಆಣೆ, ನಿಮ್ಮಾಣೆ, ನಿಮ್ಮ ಪ್ರಮಥರಾಣೆ. 
ತನುಮನಧನವನಲ್ಲಾಡಿಸಿ ನೋಡುವ ಒಡೆಯನು ನೀನೆ, 
ಹರಣದ ಮೇಲೆಡೆ ಕಳವಳವೆ, ಕೂಡಲಸಂಗಮದೇವಾ ? 


|| ೨೬೭|| 


೧೨೨೮ 
ಧರೆಯಾಕಾಶದ ನಡುವೆ ಒಂದು ಮಾಮರ ಹುಟ್ಟಿತ್ತು . 
ಆ ಮರಕ್ಕೆ ಕೊಂಬೆರಡು , ಎಲೆ ಮೂರು, 
ಮೂವತ್ತಾರು ಪುಷ್ಪ , ಕಾಯಿ ಒಂದೆ. 


ಹೆಚ್ಚಿನ ವಚನಗಳು 


ಹಣ್ಣು ರಸ ತುಂಬಿದಲ್ಲಿ ಏನನೂ ಕಾಣೆ, 
ಎಲೆ ಉದುರಿದಡೆ ಹಣ್ಣು ತೊಟ್ಟ ಬಿಟ್ಟು ಬಿದ್ದಿತ್ತು , 
ಆ ಹಣ್ಣ ಪ್ರಭುದೇವರು ಆರೋಗಣೆಯ ಮಾಡಿ 
ನಿಜದಲ್ಲಿ ನಿರ್ವಯಲಾದರು . 
ಪ್ರಭುವಿನ ಕಾರುಣ್ಯಪ್ರಸಾದವ ನಾನು ಕೊಂಡೆನಾಗಿ , 
ಕೂಡಲಸಂಗಮದೇವರು ಇತ್ತ ಬಾರೆಂದು 
ತಮ್ಮ ಹೃದಯಕಮಲದಲ್ಲಿ ಇಂಬಿಟ್ಟುಕೊಂಡರು. 


!! ೨೬೮il 


- ೧೨೨೯ 
ಧರೆ ರಸಾತಳಕ್ಕಿಳಿವಂದು, ಹರಿಬ್ರಹ್ಮಾದಿಗಳಳಿವಂದು. 
ಮಹಾದೇವ ಮಹಾದೇವ ಎನುತಿರ್ದೆನು ಅದೆಂತೆಂದಡೆ: 
ಬ್ರಹ್ಮಾಂಡಾನಾಮಸಂಖ್ಯಾನಾಂ ಬ್ರಹ್ಮ ವಿಷ್ಣು ಮಹಾತ್ಮನಃ|| 
ಯದಯಂ ಲಯಂ ಯಾಂತಿ ಮಹಾದೇವ ಇತಿ ಸ್ಮೃತಃ|| 
ಎಂದುದಾಗಿ 
ಅಗ್ರದ ಕೊನೆಯ ತುದಿಯಿಂದ 
ತಮಸಿಯ ಮೀರಿದ ನಮ್ಮ ಕೂಡಲಸಂಗಮದೇವ. 


|| ೨೬೯ || 


೧೨೩೦ 


ಧ್ಯಾನಕ್ಕೆ ನಿಮ್ಮ ಶ್ರೀಮೂರ್ತಿಯ ಮುಖ್ಯವಯ್ಯಾ , 
ಪೂಜೆಗೆ ನಿಮ್ಮ ಶ್ರೀವಾದವೆ ಮುಖ್ಯವಯ್ಯಾ , 
ಮಂತ್ರಕ್ಕೆ ನಿಮ್ಮ ನಾಮಾಮೃತವೆ ಮುಖ್ಯವಯ್ಯಾ , 
ಮುಕ್ತಿಗೆ ನಿಮ್ಮ ಘನಕೃಪೆಯೆ ಮುಖ್ಯವಯಾ . 
ನಿಮ್ಮಿಂದಧಿಕರನಾರನೂ ಕಾಣೆನಯ್ಯಾ 
ಕೂಡಲಸಂಗಮದೇವಾ, ನೀವು ಜ್ಞಾನಗುರುವಾದ ಕಾರಣ. 


|| ೨೭OIL 


> 


೧೨೩೧ 
- ಧ್ಯಾನಕ್ಕೆ ಮೋನವೆಂಬ ಶಸ್ತ್ರವ ಪಿಡಿಯಲರಿಯದೆ 
ಅಹಂಕಾರದ ಧಾರೆಯ ಮೊನೆಯಲಗೆಂಬ ಶಸ್ತ್ರವ ಪಿಡಿದು ಕೆಟ್ಟೆನಯ್ಯಾ 
ಅಂಜುವೆನಂಜುವೆನಯ್ಯಾ , 
ಜಂಗಮಲಿಂಗವೆಂಬ ಭಾಷೆ ಪಲ್ಲಟವಾಯಿತ್ತು , 
ಇನ್ನು ಜಂಗಮವೆಂಬ ಶಿಕ್ಷಾಶಸ್ತ್ರದಲ್ಲಿ ಎನ್ನ ಹೊಯು ಬಯು 
ರಕ್ಷಿಸುವುದು ಕೂಡಲಸಂಗಮದೇವಾ, 

|| ೨೭೧ 


೩೪೦ 


ಬಸವಣ್ಣನವರ ವಚನಗಳು 


೧೨೩೨ 
ನಂಬಿದೆನಯ್ಯಾ ನಾನು, ನಚ್ಚಿದೆನಯ್ಯಾ ನಾನು , 
ಬದುಕಿದೆನಯ್ಯಾ ನಾನು ನಿಮ್ಮ ಕೃಪೆಯಿಂದಲಿ, 
ಹಾಳು ಕುಳಿಯಲ್ಲಿ ಬಿದ್ದ ಪಶುವಿನ ಕರುವ ತೆಗೆದು 
ತಾಯ ಮುಖವ ತೋರುವಂತೆ, ಪಾಪಕೂಪದಲ್ಲಿ ಬಿದ್ದವನನೆಬ್ಬಿಸಿ 
ಕೂಡಲಸಂಗನ ಶರಣರ ಚರಣವ ತೋರಿ, ಎನ್ನನುಳುಹಿದನು. 
ಹೋದ ಜೀವಕ್ಕೆ ತನ್ನ ಕರುಣವೆಂಬ 
ಮರುಜವಣಿಯ ಹಿಂಡಿ ಎತ್ತಿದನು, 
ಚೆನ್ನಬಸವಣ್ಣನಿಂದಲೆಂತಕ್ಕೆ ಬದುಕಿದೆನು . 


|| ೨೭೨|| 


೧೨೩೩ 
ನಚ್ಚು ಮೆಚ್ಚಿನ ಶರಣರೆನ್ನ ಕಣ್ಣ ಮುಂದೆ ಬಂದು ನಿಂದಿರಲು 
ಎನ್ನ ತನುವ ಬಗಿದು ಎನ್ನ ತನುವಿನೊಳಗಿಂಬಿಟ್ಟು ಕೊಂಬೆನು , 
ಎನ್ನ ಮನವ ಬಗಿದು ಎನ್ನ ಮನದೊಳಗಿಂಬಿಟ್ಟು ಕೊಂಬೆನು , 
ಎನ್ನ ಕಂಗಳ ಬಗಿದು ಎನ್ನ ಕಂಗಳೊಳಗಿಂಬಿಟ್ಟು ಕೊಂಬೆನು. 
ಕೂಡಲಸಂಗನ ಶರಣರೆನ್ನ ಒಡೆಯರಾಗಿ 
ಎನ್ನ ಭಾವಕ್ಕೆ ಬಂದ ಭಕ್ತಿಯ ಮಾಡುವೆನು . 


|| ೨೭೩ || 


೧೨೩೪ 
ನಡುದೊರೆಯೊಳಗೆ ಹರುಗೋಲನಿಳಿದಂತಾಯಿತ್ತೆನ್ನ ಭಕ್ತಿ , 
ಮರನನೇರಿ ಕೈಯ ಬಿಟ್ಟಂತಾಯಿತ್ತೆನ್ನ ಭಕ್ತಿ . 
ಶಿವಶಿವಾ ಕೆಟ್ಟೆನಲ್ಲಾ ಗುರುವೆ, ಕೂಡಲಸಂಗಮದೇವಾ, 
ಈ ಮರುಳಶಂಕರದೇವರ ಕೃಪೆ 
ಎನಗಿನ್ನೆಂದಪ್ಪುದು ಹೇಳಾ, ಪ್ರಭುವೆ. 


|| ೨೭೪|| 


೧೨೩೫ 
ನಡೆಯ ಚೆನ್ನ ನುಡಿದು ತೋರಿ, 
ನುಡಿಯ ಚೆನ್ನ ನಡೆದು ತೋರಿ, 
ಆ ನಡೆನುಡಿ ಎರಡರ ಚೆನ್ನ ಮೃಡ ನಿಮ್ಮೊಳಗಡಗಿಸಿ, 
ತಾವೆಡೆಯಿಲ್ಲದೆ ಪರಿಪೂರ್ಣರಾದವರ ಪಡುಗವ ಹೊರುವೆ, ಪಾದರಕ್ಷೆಯಹಿಡಿವೆ, 
ಎನಗಿದೆ ಮಾಟ, ಬಯಸುವ ಬೇಟ. 


ಹೆಚ್ಚಿನ ವಚನಗಳು 


ಕೂಡಲಸಂಗಮದೇವಾ, 
ಇದು ನಿಮ್ಮ ಕೂಡುವ ಕೂಟ. 


|| ೨೭೫|| 


೧೨೩೬ 
ನಾ ನಡೆವುದೆಲ್ಲಾ ಅನಾಚಾರ , ನಾ ನುಡಿವುದೆಲ್ಲಾ ಅವಿಚಾರ, 
ನಡೆನುಡಿ ಶುದ್ಧವಿಲ್ಲದ ಅಪವಿತ್ರನ ತಂದು 
ನಿಮ್ಮೊಕ್ಕುದನಿಕ್ಕಿ ಸಲಹಿದಿರಾಗಿ , ಎನಗಿನ್ನಾವ ಭಯವೂ ಇಲ್ಲ . 
ಕೂಡಲಸಂಗಮದೇವರು ಸಾಕ್ಷಿಯಾಗಿ, 
ಆಯ್ದಕ್ಕಿಯ ಮಾರಯ್ಯನ ಮನೆಯ ಮಗ ನಾನು. 


|| ೨೭೬ || 


೧೨೩೭ 
ನಾನಾ ಭವದುಃಖದಲ್ಲಿ ಹುಟ್ಟಿದ ಪ್ರಾಣಿಯಲ್ಲಿ ತಂದೆ; 
ಇನ್ನು ಹುಟ್ಟಲಾರೆನು, ಹೊಂದಲಾರೆನು, 
ಜನನ ಮರಣವೆಂಬೆರಡಕ್ಕೆ ಹೊರಗಾದೆನಯ್ಯಾ , 
ನೀವು ಹೇಳಿದ ಮಣಿಹವ ಮಾಡಿದೆ, 
ಇನ್ನು ಕೂಡಿಕೊಳ್ಳಾ ಕೂಡಲಸಂಗಮದೇವಾ. 


|| ೨೭೭|| 


೧೨೩೮ 
ನಾನಾ ಯುಗಂಗಳಲ್ಲಿ ಬಂದಲ್ಲಿ 
ಇಂತಪ್ಪ ನಿಲವ ಕಂಡುದಿಲ್ಲವಯ್ಯಾ . 
ಅಂಗಮನಭಾವಕರಣಂಗಳು ಮಾದು 
ಕೂಡಲಸಂಗಮದೇವರ ನಿಲವನೊಳಕೊಂಡ 
ಮರುಳುಶಂಕರದೇವರ ನಿಲವ ನಿಮ್ಮಿಂದ ಕಂಡು 
ಬದುಕಿದೆನು ಕಾಣಾ, ಕಿನ್ನರಿ ಬ್ರಹ್ಮಯ್ಯಾ. 


|| ೨೭೮|| 


೧೨೩೯ 
ನಾನಾರಿದೇಯ ಪಾಶವಿದೆತ್ತಣ ಮರವೆ ? 
ಅಕಟಕಟಾ ತಾಮಸಕ್ಕೆ ಗುರಿಮಾಡಿದೆಯಲ್ಲಾ . 
ಎಲೆ ಕರುಣಾಂಬುನಿಧಿಯೆ , ದಯಾಪಾರಿಯೆ , 
ನೀನು ವಿಚಾರಿಸದಿರ್ದಡಾನೆಂತುಳಿವೆನಯಾ . 
ನಿಮ್ಮ ಕೃಪಾದೃಷ್ಟಿಯಿಂ ನಿರೀಕ್ಷಿಸಿ ನಿಮ್ಮ ತ ಸಾರುವಂತೆ ಮಾಡಾ 
ಕೂಡಲಸಂಗಮದೇವಾ. 


||೨೯|| 


೩೪೨ 


ಬಸವಣ್ಣನವರ ವಚನಗಳು 


೧೨೪೦ 
ನಾನಾ ಸ್ಥಾನದಲ್ಲಿ ಬಂದು ತೋಳಲಿ ಬಳಲಿ ಅಳಿದುಳಿದು ನಿಂದ ನಿಲದವನಲ್ಲ , 
ಮರ್ತ್ಯಲೋಕದಲ್ಲಿ ಶಿವಾಚಾರದ ಘನವುಹೂಳಿಹೋಯಿತೆಂದು 
ಕರ್ತನು ತಾನೆ ಮಹಾಪ್ರಸಾದಿಯಾಗಿ ಉದಯವಾದನು . 
ಹಸ್ತಮಸ್ತಕ ಸಂಯೋಗವಿಲ್ಲದ ಮುನ್ನವೆ 
ಆದಿಗುರು ಅನಾದಿಶಿಷ್ಯನೆಂಬುದ ನೆಲೆಮಾಡಿ, 
ಸಂಗಮನಾಥನೆಂಬ ಲಿಂಗವನೆನ್ನ ಕೈಯಲ್ಲಿ ಕೊಟ್ಟು , 
ಸಾಮದಿಂದ ಅನುಗ್ರಹಿಸಿಕೊಂಡನು. 
ಎನ್ನ ಹಿಂದಣ ಪೂರ್ವಾಪರವನೆತ್ತಿ ತೋರಿ ತನ್ನ ತೆಗೆದುಕೊಂಡನು 
ಕೂಡಲಸಂಗಮದೇವರಲ್ಲಿ ಚೆನ್ನಬಸವಣ್ಣನು. 

|| ೨೮OI 


೧೨೪೧ 
ನಾನು ಭಕ್ತನಲ್ಲಯ್ಯಾ, ನಾನು ಯುಕ್ತನಲ್ಲಯ್ಯಾ, ನಾನು ಮುಕ್ತನಲ್ಲಯ್ಯಾ 
ಕಪಟವೇಷದ ಡಂಭಕ ನಾನು . 
ಕೂಡಲಸಂಗಮದೇವಾ, 
ಎನ್ನ ಭಕ್ತಿ ಒಳಲೊಟ್ಟೆ ಎಂಬುದ ನೀವುತೋರಬಂದಿರಾಗಿ 
ಎನಗಿಂದರಿಯ ಬಂದಿತ್ತು . 

|| ೨೮೧ 


೧೨೪೨ 
ನಾನೆಂಬುದೆಲ್ಲಿಯದಯ್ಯ ಲಿಂಗವೆಂಬ ಮಹಾತ್ಮಂಗೆ, 
ಶರಣನೊಡಲುಗೊಂಡಡೇನು ಸಾಮಾನ್ಯನೆ ? 
ಪ್ರಕೃತಿಗುಣವಿಡಿದು ಭಿನ್ನಭಾವಿಯಲ್ಲ . 
ಕೂಡಲಸಂಗನ ಶರಣರ ಪರಿ ಬೇರೆ. 


11೨೮೨|| 


೧೨೪೩ 
ನಾನೊಂದು ಕಾರಣ ಮರ್ತ್ಯಕ್ಕೆ ಬಂದೆನು, 
ಬಂದ ಬಳಲಿಕೆಯ ಪರಿಹರಿಸಲಿಕ್ಕೆ ಚೆನ್ನ ಬಸವಣ್ಣ ಬಂದನು, 
ಇನ್ನು ಬಾರದಂತೆ ಪ್ರಭುದೇವರು ಬಂದರು . 
ಇದಕ್ಕೆ ಆಜ್ಞಾ ಕರ್ತೃ ಮಡಿವಾಳ ಮಾಚಿತಂದೆ ಬಂದನು . 
ನಾನಿನ್ಯಾರಿಗಂಜೆನು , ಬದುಕಿದೆನು 
ಕಾಣಾ ಕೂಡಲಸಂಗಮದೇವಾ. 


11೨೮ || 


ಹೆಚ್ಚಿನ ವಚನಗಳು 


೩೪೩ 


೧೨೪೪ 
ನಾರಗೋಣಿಯ ಮೂಲೆಯ ಹೊಲಿದು , 
ನೀರ ಭಂಡವ ತುಂಬಿದರಯ್ಯಾ , 
ಊರೊಳಗೈವರು ಕಳ್ಳರು ಸಾರಲೀಯರು, ಧರ್ಮವಿಲ್ಲಯ್ಯಾ. 
ಊರ[ಸೂರೆಗೊಳ್ಳದ ಮುನ್ನ 
ಕೂಡಿಕೊಳ್ಳಿ ಕೂಡಲಸಂಗಮದೇವನ. 


11೨೮೪11 


೧೨೪೫ 


ನಿಂದಿಸುವನೊಬ್ಬ, ಸ್ತುತಿಸುವನೊಬ್ಬ, 
ಇವರಿಬ್ಬರು ನಮ್ಮ ಶಿವಯೋಗಿಯ ಪರಮಬಂಧುಗಳಯಾ . 
ಪಾಪವನೊಬ್ಬ ಕೊಂಬ , ಪುಣ್ಯವನೊಬ್ಬ ಕೊಂಬ, 
ಕೂಡಲಸಂಗಮದೇವಾ, ನಿಮ್ಮ ಶರಣರು ನಿತ್ಯಮುಕ್ತರು. 


|| ೨೮೫11 


೨೮೫ 


೧೨೪೬ 


ನಿಜರೂಪು ರೂಪಿನಿಂದ ನಿಂದಿತ್ತು , 
ಆ ರೂಪು ನಿಜರೂಪವನವಗ್ರಹಿಸಿತ್ತು . 
ನಿಜರೂಪು ನಿರ್ಣಯದಲ್ಲಿ ನಿಂದ ನಿಜಶರಣರ ನಿಲವ 
ಕಾಯುವಿಡಿದು ಕಂಡಹೆನೆಂದಡೆ ಕಾಣಬಹುದೆ ? 
ಕೂಡಲಸಂಗಮದೇವಾ ನಿಮ್ಮ ಶರಣರ ನಿಲವು, 
ಎನಗೆ ಸಾಧ್ಯವಪ್ಪುದೆ ? 


11೨೮೬ || 


೧೨೪೭ 


ನಿತ್ಯನಿರಂಜನ ಪರಂಜ್ಯೋತಿವಸ್ತು : 
ಉಪದೇಶವ ಕೊಟ್ಟು ಗುರುವಾದ. 
ಕರಸ್ಥಲಕ್ಕೆ ಬಂದು ಲಿಂಗವಾದ, 
ಹಸರವಾದ ಪ್ರಪಂಚನಳಿದು ದಾಸೋಹವ ಮಾಡಿಸಿಕೊಂಡು ಜಂಗಮವಾದ. 
ಇಂತೀ ಗುರುಲಿಂಗಜಂಗಮ ಒಂದೆಯಲ್ಲದೆ ಭಿನ್ನ ವಿಲ್ಲ , 
ಈ ಮರಕ್ಕೆ ಮೂರನಿತ್ತು ಮೂರನೊಂದ ಮಾಡಬಲ್ಲಡೆ, 
ಆತ ಪ್ರಸಾದಕಾಯನಯಾ , ಕೂಡಲಸಂಗಮದೇವಾ. 

|| ೨೮೭ || 


೩೪೪ 


ಬಸವಣ್ಣನವರ ವಚನಗಳು 


೧೨೪೮ 


ನಿನಗೆ ಮಜ್ಜನಕ್ಕೆರೆವುದಕ್ಕೆ ಮೂಚುಟಾಗಿ 
ಶ್ರೀಗುರುವಿನ ಪಾದೋದಕವ ಕೊಂಬೆ, 
ನಿನಗಾರೋಗಣೆಯ ಮಾಡಿಸುವುದಕ್ಕೆ ಮೂಚುಟಾಗಿ 
ಶ್ರೀಗುರುವಿನ ಪ್ರಸಾದವ ಕೊಂಬೆ. 
ಎನಗೆಯೂ ನಿನಗೆಯೂ ಸಹಭೋಜನ , 
ಎನಗೆಯೂ ನಿನಗೆಯೂ ಏಕಾರ್ಥಶಯನ, 
ನೀನೆನಗೆ ಚಿಕ್ಕ ತಮ್ಮ , ಕೂಡಲಸಂಗಮದೇವಾ. 


|| ೨೮೮11 


೧೨೪೯ 
ನಿನ್ನ ಜನ್ಮದ ಪರಿಭವವ ಮರದೆಯಲ್ಲಾ ಮನವೆ, 
ಲಿಂಗವ ನಂಬು ಕಂಡಾ ಮನವೆ , 
ಜಂಗಮವ ನೆರೆ ನಂಬು ಕಂಡಾ, ಎಲೆ ಮನವೆ, 
ಕೂಡಲಸಂಗಮದೇವರ ಬೆಂಬತ್ತು ಕಂಡಾ, ಎಲೆ ಮನವೆ. 


|| ೨೮ || 


೧೨೫೦ 
ನಿನ್ನಾಳಿ ಕುಂಬಾರನ ಕೆಲಸದೋಪಾದಿ; 
ಉದಕದ ಶೈತ್ಯವನೆ ಕೊಟ್ಟು , 
ನೂಲೆಳೆಯಲ್ಲಿ ಗೋಣಕೊಯ್ದು, 
ವಾಯುವಿನ ಶೈತ್ಯದಲ್ಲಿ ಆರಿಸಿ, 
ಅಗ್ನಿ ಮುಖದಲ್ಲಿ ಬೇರೆ ಭಾಂಡವೆಂದೆನಿಸಿದಂತೆ 
ಕೂಡಲಸಂಗಮದೇವಾ. 


11೨೯OIL 


೧೨೫೧ 
ನಿಮ್ಮ ಕಂಡು , ಕೈಮುಗಿದು, ನಿಮಗೆ ಭಕ್ತನಾದೆನಲ್ಲದೆ, 
ನಿಮ್ಮ ಕಾಣದ ಕೈಮುಗಿವ ಭಕ್ತಿಯುಂಟೆ ಅಯ್ಯಾ ? 
ನಿಮ್ಮ ಮುಟ್ಟಿ ಪೂಜಿಸಿ ಆಚಾರಿಯಾದೆನಲ್ಲದೆ, 
ನಿಮ್ಮ ಮುಟ್ಟದಲೆ ಎನಗಾಚಾರವೆಲ್ಲಿಯದಯ್ಯಾ ? 
ನಿಮ್ಮ ಘನವನು ಮನದಲ್ಲಿ ನೆನೆದು ಧರಿಸಿದ ಕಾರಣ 
ಜ್ಞಾನೋದಯವಾಯಿತ್ತಲ್ಲದೆ, 
ನೀವಿಲ್ಲದಡೆ ಎನಗೆ ಜ್ಞಾನವೆಲ್ಲಿಯದಯ್ಯಾ ? 
ಇಂತು ಆವ ಮುಖದಲ್ಲಿಯೂ ಎನ್ನನಾಗುಮಾಡಲೆಂದು 


ಹೆಚ್ಚಿನ ವಚನಗಳು 


೩೪೫ 


ನೀವು ಮುಂದುಗೊಂಡಿದ್ದ ಕಾರಣ, 
ನಿಮ್ಮ ಸನ್ನಿಧಿಯಲಾನು ಸದಾಚಾರಿಯಾದಡೆ , ನಿಮಗಾನು ಸರಿಯೆ ? 
ಕೂಡಲಸಂಗಮದೇವಾ, 
ಜಂಗಮಮುಖದಿಂದ ಸಂಗನಬಸವಣ್ಣ ಬದುಕಿದನೆಂಬುದ 
ಮೂರು ಲೋಕವೆಲ್ಲವೂ ಬಲ್ಲುದು ಕಾಣಾ ಪ್ರಭುವೆ. 


|| ೨೯OIL 


୦୬୫୬ 
ನಿಮ್ಮ ನೋಡನೋಡಲೆನ್ನ ಹರಣವಿದ್ದುದ ಕಂಡೆ, 
ನಿಮ್ಮನಗಲಲೊಡನೆ ಎನ್ನ ಹರಣವಿಲ್ಲಯ್ಯಾ. 
ಇರುಳೊಂದು ಜುಗ ಮೇಲೆ ಕೆಡೆದಂತೆ, ಆಳವಾಡಿ ಕಳೆವೆನಯ್ಯಾ, 
ಹಗಲೆಲ್ಲ ಹಂಬಲಿಸಿ ಹಲುಬಲೇನಯ್ಯಾ , 
ಕೂಡಲಸಂಗನ ಶರಣರನಗಲುವ ಧಾವತಿಯಿಂದ, 
ಮರಣವೇ ಲೇಸಯ್ಯಾ . 


|| ೨೯೨|| 


೧೨೫೩. 


ನಿರಹಂಭಾವದೊಳಗೆ ದಾಸೋಹದ ನಿರಹಂಕೃತಿ ನಿಷ್ಪತ್ತಿಯಾಗಿ , 
ಎರಡರಿಯದೆ ನಿಜಪರಮಾನಂದದೊಳಿಪ್ಪೆನು, 
ಕೂಡಲಸಂಗಯ್ಯಾ . 


|| ೨೯೩ || 


೧೨೫೪ 
ನಿರ್ಲಿಪವಾದ ನಿಜಗುಣಿ ನೋಡಯ್ಯಾ , 
ಕಾಮಿಸದ ಕಲ್ಪಿಸದ ಪ್ರಸಾದಿ ನೋಡಯ್ಯಾ , 
ಬಯಸಲಿಲ್ಲದ ಪ್ರಸಾದಿ 
ಗುರುವಿನ ಮುಖದಿಂದ ಬಂದ ಪ್ರಸಾದವಲ್ಲದೆ 
ಮತ್ತೇನನೂ ಮುಟ್ಟಲೀಯನು, 
ಕೂಡಲಸಂಗಮದೇವರಲ್ಲಿ ಚೆನ್ನಬಸವಣ್ಣನು. 


|| ೨೯೪|| 


೧೨೫೫ 


ನೀರ ಒರಳ ಮಾಡಿ, ನೆರಳ ಒನಕೆಯ ಮಾಡಿ, 
ಆಕಾರವಿಲ್ಲದಕ್ಕಿಯ ಥಳಿಸುತ್ತಿರಲು, 


೩೪೬ 


ಬಸವಣ್ಣನವರ ವಚನಗಳು 


ಮೇರುಗಿರಿಯಾಕಳ ಕರೆದ ಕ್ಷೀರದಲ್ಲಿ ಅಡಿಗೆಯ ಮಾಡಿ 
ನಾರಿಯ ಬಸುರೊಳಗೆ ಗಂಡ ಬಂದು ಕುಳ್ಳಿರಲು, 
ಮಾಡಿದಡಿಗೆಯ ಮನವುಂಡು ಹೋಗಲು, 
ಮೇಲು ಕೈ ತಲೆ ಹಿಡಿದು ಸಂತೋಷದಿಂದ, 
ಪ್ರಾಣಸಖಿ ತನ್ನ ಗಂಡಂಗೆ ನೀಡುತ್ತಿರಲು, 
ಅರಳ ಹುಟ್ಟಿಗೆಯಲ್ಲಿ ಹೊರಳಿ ಕೂಡುವ ಭೇದ, 
ಮರಳಿ ಕೂಡಲಿಕೆಂತು ಪಣವಿಲ್ಲ . 
ಕೆರಳಿ ಮುನಿದು ಘುಡುಮುಡಿಸಿ ಗರ್ಜಿಸಲೊಡನೆ 
ಕೆರಳಲಮ್ಮದೆ ಅಂಜಿ ಒಳಗಡಗಿದ, 
ಶರಣಸತಿ ಲಿಂಗಪತಿಯೆಂಬ ಭಾಷೆ . 
ನೀನು ಹರನ ಬಟ್ಟೆಯ ನೋಡಿ ಸುಯ್ಯಬೇಡ, 
ಜನನ ಮರಣವಿರಹಿತ ಕೂಡಲಸಂಗನ ಅನುಭಾವ, 
ಪ್ರಭುವಿನ ಶ್ರೀಪಾದದೊಳಗಿದ್ದು ಸುಖಿಯಾದೆನು. 


ಆ 


|| ೨೯೫|| 


೧೨೫೬ 
ನೀಲದ ಮಣಿಯೊಂದು ಮಾಣಿಕವ ನುಂಗಿದಡೆ, 
ವಜ ಬಂದು ಅದು ಬೇಡವೆಂದುರುಳಿಸಿತ್ತು ನೋಡಾ, 
ಅಡಗಿದ ಮಾಣಿಕ್ಯ ನೀಲದ ತಲೆಯ ಮೆಟ್ಟಿ , 
ಆನಂದನಾಟ್ಯವನಾಡುತ್ತಿದ್ದಿತ್ತು . 
ಅಂಬರದೊಳಗಣ ಮುಗ್ಗೆ ಕಂಗಳ ಮುತ್ತಿನ ಮಣಿಯ 
ಮಥನವಿಲ್ಲದೆ ನುಂಗಿ ಉಗುಳುತ್ತಿದ್ದಳು. 
ಲಿಂಗ ಜಂಗಮವೆಂಬುದ ಇಂದರಿದು ಸುಖಿಯಾದೆನು, 
ಕೂಡಲಸಂಗಮದೇವರಲ್ಲಿ 
ಪ್ರಭುವಿನ ಕೃಪೆಯಿಂದ ನಾನು ಬದುಕಿದೆನು. 


|| ೨೯೬ || 


೧೨೫೭ 


ನೆಲ್ಲ ಗಿಡುವಿನೊಳಗೆ ನಾನೊಂದು ಹುಲ್ಲಾಗಿ ಹುಟ್ಟಿದೆನಯ್ಯಾ . 
ಆನು ಭಕ್ತನೆಂದೆಂಬೆನೆ , ಆನು ಯುಕ್ತನೆಂದೆಂಬೆನೆ ? 
ಆನು ಕೂಡಲಸಂಗನ ಶರಣರೊಕ್ಕುದನುಂಡಡೆ, 
ಪಾದರಕ್ಷೆಗೆ ಸರಿಯಹೆನೆ ? 


II೨೯೬| | 


ಹೆಚ್ಚಿನ ವಚನಗಳು 


೩೪೭ 


09380 
ನೇಹದ ಸುಖವ ನೋಟ ನುಂಗಿತ್ತು , 
ನೋಟದ ಸುಖವ ಕೂಟ ನುಂಗಿತ್ತು , 
ಕೂಟದ ಸುಖವ ಆಲಿಂಗನ ನುಂಗಿತ್ತು , 
ಆಲಿಂಗದ ಸುಖವ ಸಂಗ ನುಂಗಿತ್ತು , 
ಸಂಗದ ಸುಖವ ಪರವಶ ನುಂಗಿತ್ತು , 
ಪರವಶದ ಸುಖವ ಕೂಡಲಸಂಗಯ್ಯ ತಾನೆ ಬಲ್ಲ . 


|| ೨೯೮ | 


೧೨೫೯ 
ನೋಡಿರೇ ನೋಡಿರೇ ಪೂರ್ವದತ್ತವ; 
ವರುಣ ಹೆಳವ , ರವಿ ಕುಷ್ಟ , ಶುಕ್ರನಂಧಕ, 
ಶನಿಗೆ ಸಂಕಲೆ, ಬಲಿಗೆ ಬಂಧನ , ಸೀತೆಗೆ ದೌಪದಿಗೆ ಸೆರೆ, 
ಹರಿ ಹಂದಿಯಾದ , ಅರುಹಂಗೆ ಲಜ್ಜೆ , 
ಬ್ರಹ್ಮನ ಶಿರಹೋಯಿತ್ತು , 
ಬಲ್ಲಿದನೆಂಬವನ ಕೊಡೆವಿಡಿಸದೆ ವಿಧಿ ? 
ಜಕನೆಂಬವನ ಕತ್ತೆಯ ಮಾಡಿತ್ತು . 
ದಶಮುಖನ ನಾಯ ಡೋಣಿಯಲ್ಲಿ ಉಣಿಸಿತ್ತು . 
ದೇವೇಂದ್ರನ ಮೈಯ್ಯ ನಾಣುಗೆಡಿಸಿತ್ತು . 
ಶೂದ್ರಕನ ತಲೆ ಕಂಚಿಯಾಲದಲ್ಲಿ ನೇರಿತ್ತು . 
ಕೂಡಲಸಂಗಮದೇವಯ್ಯಾ , 
ನೀ ಮಾಡಿದ ಮಾಯೆಯನಂತರನಾಳಿಗೊಂಡಿತ್ತು . 


|| ೨೯೯il 


೧೨೬೦ 
ಪಂಚಬ್ರಹ್ಮಾತ್ಮಕದಿಂದುದಯವಾದ, 
ಪಂಚಗವ್ಯ ಗೋಮಯವನು 
ಆಗಮಮತದಿಂದ ದಹಿಸಿ, ಸಮಸ್ತ ಜನಂಗಳು ಧರಿಸುವ 
ಭಸಿತವಿದು ನೋಡಾಕೂಡಲಸಂಗಯಾ . 


1೩OOIL 


೧೨೬೧. 
ಪಂಚಮುಖವ ಪೂಜಿಸುವಯ್ಯಗಳು ನೀವು ಕೇಳಿರಯ್ಯಾ ; 
ಪಂಚಲಿಂಗವಾವುದೆಂಬುದ ನೀವು ಕೇಳಿರೆ ! 
ಪೃಥ್ವಿ , ಅಪ್ಪು , ತೇಜ, ವಾಯು, ಆಕಾಶವೆಂಬ 


೩೪೮ 


ಬಸವಣ್ಣನವರ ವಚನಗಳು 


ಈ ಐದರಲ್ಲಿ ನೊಂದುಬೆಂದಯ್ಯಗಳು ನೀವು ಕೇಳಿರೆ ! 
ನಾನವನೊಲ್ಲೆ , ನಾನವನಂಗವಿಸುವನಲ್ಲ , ನಾನವ ಹಿಡಿವನಲ್ಲ , 
ಸನ್ಯಾಸದೊಳಗಾಡಿ ಸಮೀಪಕ್ಕೆ ಬಾಹಾತನಲ್ಲ , 
ಕೃಪಣರೊಳಗಾಡಿ ಲಜ್ಜೆದೋರುವವನಲ್ಲ , 
ಲಿಂಗದೊಳಗಾಡಿ ಅಂಗವ ಬಿಡುವವನಲ್ಲ , 
ಸರ್ವದೊಳಗಾಡಿ ಅಧೋಗತಿಗಿಳಿವವನಲ್ಲ . 
ನಾನು ಜಂಗಮದಾಸೋಹದೊಳಗಾಡಿ ನಿಮ್ಮ ಕಂಡೆ 
ಕೂಡಲಸಂಗಮದೇವಾ. 


11೩೦೧II 


೧೨೬೨ 
ಪಂಚಾಮೃತದಲ್ಲಿ ಉಂಡರೇನು ? 
ಮಲಮುತ್ರ ವಿಷಯ ಘನವಕ್ಕು . 
ಭ್ರಾಂತು ಬೇಡ ಮರುಳೆ 
ಬೇಡದು ಕಾಯಗುಣ. 
ಆಸೆಯಾಮಿಷ ತಾಮಸ ಹಸಿವು ತೃಷೆ 
ವ್ಯಸನ ವಿಷಯಾದಿಗಳಲ್ಲಿ 
ಹಿರಿಯರು, ಗರುವರುಂಟೆ ? 
ಭ್ರಾಂತು ಬೇಡ ಮರುಳೆ ? 
ಬೇಡದು ಕಾಯಗುಣ. 
ಈ ಭೇದವ ಭೇದಿಸಬಲ್ಲಡೆ 
ಕೂಡಲ ಸಂಗನ ಶರಣರ ಸಾಣಿಯಲ್ಲಿ ಸವೆದ 
ಶ್ರೀಗಂಧದಂತಿರಬೇಕು ಶರಣ. 


||೩೦೨|| 


೧೨೬೩ 
ಪಂಚೇಂದ್ರಿಯಂಗಳರತು ತನುಮನವ ನಿಲಿಸಬಲ್ಲಡೆ 
ಚೆನ್ನನ ಪ್ರಸಾದ ಲಿಂಗಕ್ಕೊಗರವಾಗದೆ ? 
ನಾಲಗೆಯ ರುಚಿಯ ನಾಣಕ್ಕೆ ತಂದು ಮರಳಿ ಲಿಂಗಾರ್ಪಿತವ ಮಾಡಿದಡೆ, 
ಮನದ ಭಾವವ ಕೈಕೊಂಡ ಕಾರಣ , 
ನಮ್ಮ ಕೂಡಲಸಂಗಮದೇವನಿಗೆ ಕೊಡಬಹುದು ಕಾಣಾ, ಪ್ರಭುವೆ. 11೩೦೩ || 


೧೨೬೪ 
ಪಂಚೇಂದ್ರಿಯಂಗಳೆಂಬ ಪಂಚವಿಷಯವೆಂಬ 
ವಿಷಯದೊಳಗೆ ಆಳುತ್ತ ಏಳು ಬೀಳುತ್ತಲಿದೇನೆ, 


ಹೆಚ್ಚಿನ ವಚನಗಳು 


೩ರ್೪ 


ಓಂ ನಮಃ ಶಿವಾಯ , ಓಂ ನಮಃ ಶಿವಾಯನೆಂಬುತಿದೇನೆ, 
ಕೂಡಲಸಂಗಮದೇವಾ, ಪರಿಹರಿಸುವರ ಕಾಣೆ. 


||೩೦೪|| 


೧೨೬೫ 
ಪರಿಮಿತಕೆ ನಡೆತಂದು ಪರುಷದ ಸಿಂಹಾಸನದ ಮೇಲೆ 
ಪರಮಗುರು ಮೂರ್ತಿಗೊಂಡಿರಲು, 
ಪರಮಾನಂದಜಲದಿಂದ ಪಾದಾರ್ಚನೆಯಂ ಮಾಡಿ , 
ದಿವ್ಯಸುಗಂಧಮಂ ಲೇಪಿಸಿ, ಅಕ್ಷಯವೆಂಬ ಅಕ್ಷತೆಯನಿಟ್ಟು , 
ಹೃದಯಕಮಲದ ಪುಷ್ಪದಿಂದ ಪೂಜೆಯ ಮಾಡಿ, 
ಸುಜ್ಞಾನವಾಸನೆಯೆಂಬ ಧೂಪಮಂ ಬೀಸಿ, 
ಭಕ್ತಿಸಾರಾಯವೆಂಬ ನೈವೇದ್ಯಮಂ ಸಮರ್ಪಿಸಿ, 
ಪರಮಹರುಷವನೆ ಹಸ್ತಮಜ್ಜನಕ್ಕೆರೆದು , 
ತ್ರಿಕರಣಶುದ್ಧವೆಂಬ ತಾಂಬೂಲಮಂ ಕೊಟ್ಟು , 
ಸಮರಸಸಂಗದಿಂದ ಕೂಡಲಸಂಗಮದೇವರ ಶರಣ 
ಪ್ರಭುದೇವರ ಕರುಣವೆನಗಾಯಿತ್ತು . 


11೩೦೫II 


೧೨೬೬ 
ಪವಿತ್ರಲಿಂಗಕ್ಕೆ ಅಪವಿತ್ರವ ಕೊಡಲೊಲ್ಲೆನೆಂಬುದೆನ್ನ ಭಾಷೆ, 
ಧರೆಯೊಳು ಬೆಳೆದುವೆಲ್ಲಾ ಅಪವಿತ್ರವೆಂಬುದ ಬಲ್ಲೆನಾಗಿ ನಾನವನೊಲ್ಲೆ, 
ಪಾಚಿಗೆಟ್ಟ ಹೊಲದಲ್ಲಿ ಒಂದು ಲಿಂಗಮೂರ್ತಿದೋರಿದಡೆ ಅದು ದಿವ್ಯಕ್ಷೇತ್ರ, 
ಅಲ್ಲಿದ್ದವರೆಲ್ಲರೂ ಪವಿತ್ರ ಕಾಯರು. 
ಇದು ಕಾರಣ ಅನಘ ಅನಾದಿ ಜಂಗಮಮುಖದಿಂದೊಗೆದ ಪ್ರಸಾದ, 
ಕೂಡಲಸಂಗಯ್ಯಾ , ನಿಮಗೆ ನೈವೇದ್ಯವೆನಗೆ ಪ್ರಸಾದ ತಪ್ಪದು, 
ನಿಮ್ಮವರು ಸವಿದ ಸವಿಯ ಕೈಯಾಂತು ಕೊಂಡುದ ನಾ ಬಲ್ಲೆನಾಗಿ, 11೩೦೬|| 


೧೨೬೭ 
ಪಿಂಡವೇ ಆದಿಯಾಗಿ, ಜ್ಞಾನವೇ ಶೂನ್ಯವಾಗಿ , 
ಆದಿ ಅಂತ್ಯಗಳೆರಡು ಮಧ್ಯದಲ್ಲಿ ನಿಲ್ಲಲು 
ನೂರು ಒಂದರ ಮೇಲೆ ನಿಂದು 
ಒಂದೇ ನೂರಾಗಿ ನಿಂದ ಮೇಲೆ 
ನೂರೊಂದೆಂಬುದಿಲ್ಲವಾಗಿ 
ಕೂಡಲಸಂಗಮದೇವನೆಂಬ ಸೊಲ್ಲು ಇಲ್ಲ . 


||೩೦೭|| 


೩೫೦ 


ಬಸವಣ್ಣನವರ ವಚನಗಳು 


೧೨೬೮ 
* ಪುಣ್ಯಗಳಹ ಕಾಲಕ್ಕೆ ಹಗೆಗಳು ತನ್ನ ವರಹರು, 
ಪುಣ್ಯಗಳಹ ಕಾಲಕ್ಕೆ ಮಣ್ಣು ಹೊನ್ನ ಹುದು, 
ಪುಣ್ಯಗಳಹ ಕಾಲಕ್ಕೆ ಹಾವು ಲೇವಳವಹುದು, 
ಪುಣ್ಯಗಳಹ ಕಾಲಕ್ಕೆ ಅನ್ಯರು ತನ್ನ ವರಹರು . 
ಇಂತಪ್ಪ ಪುಣ್ಯಂಗಳೆಲ್ಲವೂ ಭಕ್ತಿಯಿಂದಹುದು, 
ಭಕ್ತಿ ಕೆಟ್ಟಡೆ ಪುಣ್ಯವು ಕೆಡುವುದು. 
ಇಂತಪ್ಪ ಭಕ್ತಿಯೂ ಪುಣ್ಯವೂ ಚೆನ್ನಬಸವಣ್ಣನಿಗುಂಟಾಗಿ , 
ನಾನು ಬದುಕಿದೆನಯ್ಯಾ , ಕೂಡಲಸಂಗಮದೇವಾ. 


11೩೦೮ । 


೧೨೬೯ 
ಪುಣ್ಯವೆಂದರಿಯೆ , ಪಾಪವೆಂದರಿಯೆ , 
ಸ್ವರ್ಗವೆಂದರಿಯೆ ನರಕವೆಂದರಿಯೆ , 
ಹರಹರ ಮಹಾದೇವ ಶಿವಶರಣೆಂದು ಶುದ್ಧ ನೋಡಯ್ಯಾ , 
ಹರಹರ ಮಹಾದೇವ ಶಿವಶರಣೆಂದು ಧನ್ಯ ನೋಡಯ್ಯಾ , 
ಕೂಡಲಸಂಗಮದೇವಯ್ಯಾ , 
ನಿಮ್ಮನರ್ಚಿಸಿ, ಪೂಜಿಸಿ ನಿಶ್ಚಿಂತನಾದೆ. 


|| ೩೦೯ || 


೧೨೭೦ 
ಪ್ರಣವಾರೂಢನು, ಪ್ರಣವಪ್ರಕೃತಿಸಂಜ್ಞನು, 
ಪ್ರಣವಸಂಗಸಮರಸ, 
ನಮ್ಮ ಕೂಡಲಸಂಗಮದೇವರು . 


11೩೧OIL 


೧೨೭೧ 
ಪ್ರಸಾದಿಯ ಪ್ರಸಾದದಲೊದಗಿದ ಪ್ರಸಾದಿಯನು 
ಏನೆಂದುಪಮಿಸುವೆನು ? 
ಏನೆಂದು ಸ್ತುತಿಸುವೆನಯ್ಯಾ , 
ಮಹಾಪ್ರಸಾದಿಗೆ ಮಹಾಘನಪ್ರಸಾದವಾದ ಪ್ರಸಾದಿಯನು ? 
ಅಗಮ್ಯ ಪ್ರಸಾದದಲ್ಲಿ ಸ್ವಾಯತವಾದ 
ಕೂಡಲಸಂಗಮದೇವಾ, 
ನಿಮ್ಮ ಶರಣ ಚೆನ್ನಬಸವಣ್ಣಂಗೆ ನಮೋ ನಮೋ ಎಂಬೆನು . 


11೩೧೧II 


ಹೆಚ್ಚಿನ ವಚನಗಳು 


೩೫೧ 


೧೨೭೨ 
ಪ್ರಾಣಲಿಂಗ ಪ್ರವೇಶಿತನಾಗಿ ಪ್ರಸಾದದಲ್ಲಿ ಸನ್ನ ಹಿತನಯ್ಯಾ , 
ಲಿಂಗಾರ್ಪಿತವಲ್ಲದೆ ಅನರ್ಪಿತವ ಮುಟ್ಟಲೀಯನಯ್ಯಾ , 
ಅಂಗಗುಣಂಗಳೆಲ್ಲವನತಿಗಳೆದು ಪ್ರಸಾದದಲ್ಲಿ ಬ್ರಹ್ಮಚಾರಿಯಾದನು 
ಕೂಡಲಸಂಗಮದೇವರಲ್ಲಿ ಚೆನ್ನಬಸವಣ್ಣನು. 


11೩೧೨|| 


೧೨೭೩ 
ಫಲವ ಸಲಿಸುವನ್ನ ಬರ ಬಿತ್ತು ಸಿಪ್ಪೆ ಉಭಯವು ಇರಬೇಕು. 
ಸಾರವ ಸಲಿಸಿದಲ್ಲಿ ಸಮಯ ಉಳಿಯಿತ್ತು . 
ನಮ್ಮ ಕೂಡಲಸಂಗಮದೇವರಲ್ಲಿ 
ಹಾಗರಿಯಬೇಕು, ಎಲೆ ಘಟ್ಟಿವಾಳಯ್ಯಗಳೆ. 


11೩೧೩ || 


೧೨೭೪ 
ಬಟ್ಟಬಯಲಲ್ಲಿ ಒಂದು ತಲೆಯಿಲ್ಲದ ಆನೆಯಿದ್ದಿತ್ತು , 
ಆನೆ ಬಂದು ಆನೆಯ ನುಂಗಿ ತಾನೆ ಅಳಿಯಿತ್ತು , 
ಅಂತರವಿಲ್ಲದ ಒಳಗು, ಅವಲಂಬನವಿಲ್ಲದ ಹೊರಗು ನೋಡಾ. 
ದಳವಿಲ್ಲದ ಕುಸುಮದ ಗದ್ದುಗೆಯಲ್ಲಿ ಒಡಲಿಲ್ಲದ ಘನವು ಮೂರ್ತಿಗೊಂಡು, 
ವಿಚಿತ್ರವಾಯಿತು ಜಗವೆಲ್ಲ . 
ಕೂಡಲಸಂಗಮದೇವರ ಶರಣ ಪ್ರಭುದೇವರ ಶ್ರೀಪಾದಕ್ಕೆ 
ಆನು ನಮೋ ನಮೋ ಎಂಬೆನು. 

|| ೩೧೪|| 


೧೨೭೫ 
ಬಡಗವಾಗಿಲ ಪೌಳಿಯ ಭರವಸದಿಂ ಪೊಕ್ಕು , 
ಪಶ್ಚಿಮದ್ವಾರದ ಧವಳಾರಮಂ ಪಶ್ಚಿಮದಿ ಪೊಕ್ಕು , 
ತ್ರಿವಿಧಗತಿಯ ಶೂನ್ಯಸಿಂಹಾಸನದ ಮೇಲೆ ತರಹರವಾದಡೆ 
ನಂಬುವುದೆನ್ನ ಮನವು. . 
ಕೂಡಲಸಂಗಮದೇವರು ಸಾಕ್ಷಿಯಾಗಿ, 
ನೀನು ನಮ್ಮ ಕೋಪಿಸಿದಡೆ ಕೋಪಿಸು, ಚೆನ್ನಬಸವಣ್ಣಾ . 


|| ೩೧೫|| 


೧೨೭೬ 
ಬಣ್ಣವನಿಟ್ಟು ಮೆರೆವ ಅಣ್ಣನ ಭಕ್ತಿ 
ಸುಣ್ಣದ ಕಲ್ಲ ಕಟ್ಟಿ ಮಡುವ ಬಿದ್ದಂತೆ ಆಯಿತು . 


೩೫೨ 


ಬಸವಣ್ಣನವರ ವಚನಗಳು 


ತನ್ನ [ಬಣ್ಣ ತನ್ನ ಸುತ್ತಿಡುವುದು , 
ತನ್ನ ಸುಡದ ಹಾಗೆ ನೆನೆಯಾ, ಕೂಡಲಸಂಗಮದೇವನ . 


11೩೧೬|| 


೧೨೭೭ 


ಬಲೆಗೆ ಸಿಕ್ಕಿದ ಮೃಗದಂತೆ ನಾನಯ್ಯಾ , 
ಮರಿದಪ್ಪಿದ ಹುಲ್ಲೆಯಂತೆ ದೆಸೆದೆಸೆಗೆ ಬಾಯಿಬಿಡುತ್ತಿದ್ದೇನೆ. 
ನಾನಾರ ಸಾರುವೆನಯ್ಯಾ , ತಾಯಾಗಿ ತಂದೆಯಾಗಿ ನೀನೇ , 
ಸಕಲ ಬಂಧುಬಳಗ ನೀನೇ ಕೂಡಲಸಂಗಮದೇವಾ. 


11೩೧೭|| 


೧೨೭೮ 


ಬಸವನಿದ್ದಂತೆ ಊರ ಪಶುವನೊಯಿವರೆ ಸಂಗಯ್ಯಾ ? 
ಕಣ್ಣಾಯಿಯಿದ್ದಂತೆ ಹೂಮಿಡಿಯನೊಯಿವರೆ ಸಂಗಯ್ಯಾ ? 
ನಾನಿದ್ದಂತೆ ನನ್ನ ಶಿಶು ಸಂಗಯ್ಯನನೊಯಿವರೆ 
ಕೂಡಲಸಂಗಯ್ಯಾ ? 


11೩೧೮|| 


೧೨೭೯ 


ಬಸುರೆ ಬಾಯಾಗಿ, ಬಾಯಿ ಬಸುರಾಗಿಪ್ಪುದ ತೊಡೆದ, 
ಕಣ್ಣೆ ತಲೆಯಾಗಿ, ತಲೆಯೆ ಕಣ್ಣಾಗಿರಿಸಿದ, 
ಕಾಲೆ ಕೈಯಾಗಿ, ಕೈಯೆ ಕಾಲಾಗಿ ನಡೆಸಿದ, 
ನೆಳಲನುಟ್ಟು ಸೀರೆಯನೆನಗೆ ಉಡುಗೊರೆಯ ಕೊಟ್ಟನು, 
ಮಥನವಿಲ್ಲದ ಸಂಗಸುಖವನೆನಗೆ ತೋರಿದನು. 
ಕೂಡಲಸಂಗಮದೇವಾ, 
ಪ್ರಭುವಿನ ಶ್ರೀಪಾದಕ್ಕೆ ಶರಣೆನುತಿರ್ದೆನು. 


11೩೧೯ || 


೧೨೮೦ 


ಬಾಗಿಲ ಮುಂದೆ ಬಾಳೆ ಬಿತ್ತುವುದಯ್ಯಾ . 
ಬಾಳೆಗೊನೆವಾಗದ ಮುನ್ನ 
ಕೂಡಿಕೊಳ್ಳಿ ಕೂಡಲಸಂಗಮದೇವನ. 


|| ೩.೨OIL 


೩೫೩ 


ಹೆಚ್ಚಿನ ವಚನಗಳು 


೧೨೮೧ 
ಬಾಳತ್ವಕ್ಕೆಂದು ಮಧುವ ತಂದು 
ಕೊಡನ ತುಂಬಿದ ಜೇನಹುಳುವಿನಂತೆ ತಾನುಂಬುದು, 
ತಂಜಲ ಜಗವಂಬುದು ನೋಡಯ್ಯಾ , 
ಶಿವಭಕ್ತನಾಗಿ ಶಿವಾನ್ನವನೆ ಕೊಂಡು, 
ಒಕ್ಕಮಿಕ್ಕ ವಸ್ತುವ ಜಂಗಮಕ್ಕಿಕ್ಕುವಾತನೆ ಭಕ್ತ , 
ಕೊಂಡಾತನೆ ಜಂಗಮ . 
ನಡುವೆ ನೀ ಬಂದು ಭಂಡು ಮಾಡದಿರೆ 
ಕೂಡಲಸಂಗಮದೇವಾ. 


11೩೨೧II . 


೧೨೮೨ 
ಬಿತ್ತು ಬೆಳೆಯಿತ್ತು , ಕೆಯ್ಯ ಕೊಲ್ಕತ್ತು, ಗೂಡು ಮುರಿಯಿತ್ತು , 
ಕುತ್ತುರಿಯೊಟ್ಟಿತ್ತು , ಒಕ್ಕಿತ್ತು ತೂರಿತ್ತು ಅಳೆಯಿತ್ತು , ಸಲಗೆ ತುಂಬಿತ್ತು . 
ಕೂಡಲಸಂಗಮದೇವಯ್ಯಾ , 
ಮೇಟಿ ಕಿತ್ತಿತ್ತು , ಕಣ ಹಾಳಾಯಿತ್ತಯ್ಯಾ . 

11೩೨೨ || 


೧೨೮೩ 


ಬಿತ್ತದೆ ಬೆಳೆಯದೆ ಬೆಳೆದ ಹೆಬ್ಬಳಸಿನ ರಾಶಿಯ ನೋಡಾ, 
ಸುಗಂಧ ಬಂಧುರದಂತೆ ಹುಟ್ಟುತ್ತವೆ ಪರಿಮಳ ! 
ಆದಿ ಅನಾದಿಯಿಲ್ಲದ ಮುನ್ನ ತನ್ನಿಂದವೆ ತಾನಾಗಿರ್ದ ಕಾರಣ 
ಮುಟ್ಟದೆ ತಟ್ಟದೆ ಗುರುಕಾರುಣ್ಯವ ಪಡೆದು , ಲಿಂಗ ಸಯವಾಗಿ , 
ಎನಗೆ ಗತಿಪಥವ ತೋರಿಸಬೇಕೆಂದು ಆಗಾದನು , 
ಕೂಡಲಸಂಗಮದೇವರಲ್ಲಿ ಚೆನ್ನಬಸವಣ್ಣನು. 


||೩೨೩ || 


೧೨೮೪ 
ಬೆಟ್ಟದ ಕಲ್ಲು ಸೋರೆಯ ಕೂಡೆ ಆಡಿದಂತಾಯಿತ್ತಯ್ಯ , 
ಜಾತಿಯಲ್ಲದ ಜಾತಿಯ ಕೂಡಿ 
ಅದರ ಪರಿಯಂತೆ , 
ಸಂಗವಲ್ಲದ ಸಂಗವ ಮಾಡಿದಡೆ ಭಂಗತಪ್ಪದು, ಕೂಡಲಸಂಗಮದೇವಾ. 11೩೨೪|| 


೩೫೪ 


ಬಸವಣ್ಣನವರ ವಚನಗಳು 


೧೨೮೫ 


ಬೆದರಿಸುವ, ಬೆಚ್ಚಿಸುವ, ಮುಯ್ಯಾನುವ, 
ಮೇಳವಾಡುವ, ಆಳಿಗೊಳಿಸುವ, 
ಆಳಲಿ ನುಡಿಸುವ, ಬಳಲಿಸುವನೊ ನೋಡುವ, 
ಒಳಹೊರಗೆ ಹೊಳದು ಹೋಹ, ಕೇಳದೆ ಬಹ, 
ಬೇಳು ಮಾಡುವನಾಳವಾಡುವ, ಹೊಳೆದು ಹೋಹ, 
ನಾ ಇದಕ್ಕಂಜೆ ಕೂಡಲಸಂಗಮದೇವಾ. 


11೩೨೫ || 


೧೨೮೬ 


ಬೇಡದಿರು ಶಿವಭಕ್ತರಲ್ಲದವರ, ಬೇಡಿ ಬೋಡಾಗದಿರು, 
ಬೇಡಿದಡೆ ಹುರುಳಿಲ್ಲ . 
ಬೇಡಿದ ಕೈಗೆ ಕಡೆಯಿಲ್ಲದೆ ಕೊಡಬಲ್ಲರು 
ಕೂಡಲಸಂಗನ ಶರಣರು . 


11೩೨೬ || 


೧೨೮೭ 
ಬ್ರಹ್ಮನೆಂದೆನ್ನೆ ಬ್ರಹ್ಮಗನೆಂದೆನ್ನೆ , ನಾರಣನೆಂದೆನ್ನೆ ನಾರುಗನೆಂದೆನ್ನೆ 
ಜಿನನೆಂದೆನ್ನೆ , ಜಿನುಗನೆಂದನ್ನೆ , ಭೈರವನೆಂದೆನ್ನೆ ಭೈರುಗನೆಂದೆನ್ನೆ . 
ವೀರಭದ್ರ ಕೋಲುವಲ್ಲಿ , ವಿಷವಟ್ಟಿ ಸುಡುವಲ್ಲಿ 
ಕೂಡಲಸಂಗಮದೇವಾ, ಶಿವಧೋ ಶಿವಧೋ . 


| ೩೨೭|| 


೧೨೮೮ 
ಭಂಡವ ತುಂಬಿದ ಬಳಿಕ 
ಸುಂಕವ ತೆತ್ತಲ್ಲದೆ ವಿರಹಿತ ಹೋಗಬಾರದು. 
ಲಿಂಗಸಂಬಂಧಿಯಾದಡೆ ಜಂಗಮಪ್ರೇಮಿ ನೀನಾಗು, 
ಅಲ್ಲದಿದ್ದಡೆ ಪರುಷ ದೊರೆಕೊಳ್ಳದಯ್ಯಾ , 
ಜಂಗಮದಲ್ಲಿ ನಿರುತ ಭರಿತ, ಕೂಡಲಸಂಗಮದೇವ. 


11೩೨೮|| 


೧೨ರ್೮ 
ಭಕ್ತನ ಕಾಯವ ಜಂಗಮ ಧರಿಸಿಪ್ಪ ನೋಡಾ, 
ಜಂಗಮದ ಪ್ರಾಣವ ಭಕ್ತ ಧರಿಸಿಪ್ಪ ನೋಡಾ. 


ಹೆಚ್ಚಿನ ವಚನಗಳು 


೩೫೫ 


ಭಕ್ತನಲ್ಲಿಯೂ ಭಕ್ತಜಂಗಮವೆರಡೂ ಸನ್ನಹಿತ , 
ಜಂಗಮದಲ್ಲಿಯೂ ಜಂಗಮಭಕ್ತವೆರಡೂ ಸನ್ನಹಿತ, 
ಜಂಗಮಕ್ಕಾದಡೂ ಭಕ್ತಿಯೆ ಬೇಕು, 
ಭಕ್ತಂಗೆ ಭಕ್ತಿಸ್ಥಲವೆ ಬೇಕು. 
ಭಕ್ತನ ಅರ್ಥಪ್ರಾಣಾಭಿಮಾನಕ್ಕೆ ತಾನೆ ಕಾರಣನೆಂದು ಬಂದ ಜಂಗಮ 
ಆ ಭಕ್ತನ ಮನೆಗೆ ತಾನೆ ಕರ್ತನಾಗಿ ಹೊಕ್ಕು , 
ತನುಮನಧನಂಗಳೆಲ್ಲವನೊಳಕೊಂಡು, 
ಆ ಭಕ್ತನ ಪಾವನವ ಮಾಡಬಲ್ಲಡೆ ಆತ ಜಂಗಮವೆಂಬೆ. 
ಆ ಜಂಗಮದ ಗಳಗರ್ಜನೆಗೆ ಸೈರಿಸಿ, 
ಮುಡುಹಿಂಗ ಮುನ್ನೂರು ಪಟ್ಟವ ಕಟ್ಟಿದಡೆ 
ಆತ ಭಕ್ತನೆಂಬೆ. 
ತನ್ನ ಮಠಕ್ಕೆ ತಾ ಬಹಡೆ ಮುನಿಸುಂಟೆ ? 
ಕೂಡಲಸಂಗನ ಶರಣರ ಮನೆಯ ಬಾಗಿಲುಗಾಹಿ ನಾನಾಗಿರ್ದು 
ಕರ್ತರು ಗೃಹಕ್ಕೆ ಬಂದಡೆ ಬೇಕು ಬೇಡೆನ್ನೆ . 


11೩೨೯ || 


೧೨೯೦ 


ಭಕ್ತಿಯುಕ್ತಿಯನರಿಯೆ , ಷೋಡಶೋಪಚಾರವನರಿಯೆ , 
ಭಾವನಿರ್ಭಾವವನರಿಯೆ , ಜ್ಞಾನಮಹಾಜ್ಞಾನವನರಿಯೆ , 
ಕೂಡಲಸಂಗಮದೇವಯ್ಯಾ , 
ಮಡಿವಾಳತಂದೆಗಳ ಪಾದಕ್ಕೆ ನಮೋ ನಮೋ ಎನುತಿರ್ದೆನು. 


11೩೩OIL 


೧೨೯೧ 
ಭಕ್ತಿಯೆಂಬ ಪಿತ್ತ ತಲೆಗೇರಿ ಕೈಲಾಸದ ಬಟ್ಟೆಯ ಹತ್ತುವ ವ್ಯರ್ಥರ ಕಂಡು 
ಎನ್ನ ಮನ ನಾಚಿತ್ತು , ನಾಚಿತ್ತು . 
ಕೈಲಾಸವೆಂಬುದೇನೊ , ಪೃಥ್ವಿಯ ಮೇಲೊಂದು ಮೊರಡಿ, 
ಆ ಪೃಥ್ವಿಗೆ ಲಯವುಂಟು, ಆ ಮೊರಡಿಗೆಯು ಲಯವುಂಟು, 
ಅಲ್ಲಿ ರ್ಪ ಗಂಗೆವಾಳುಕಸವರುದ್ರರಿಗೂ ಲಯವುಂಟು , 
ಇದು ಕಾರಣ, 
' ಯದೃಷ್ಟಂ ತನ್ನ ಷ್ಟಂ ' ಎಂಬ ಶ್ರುತಿಯ ನೋಡಿ ತಿಳಿದು, 
ಬಟ್ಟಬಯಲು ತುಟ್ಟತುದಿಯ ಮೆಟ್ಟಿನಿಂದ 
ಕೂಡಲಸಂಗಾ, ನಿಮ್ಮ ಶರಣ. 

|| ೩೩ || 


೩೫೬ 


ಬಸವಣ್ಣನವರ ವಚನಗಳು 


୦୬୧୬ 
ಭಕ್ತಿಯೆಂಬುದು ಅನಿಯಮ ನೋಡಯ್ಯಾ , 
ಅದು ವಿಷದ ಕೊಡ; ತುಡುಕಬಾರದು, 
ಅಂಗಕ್ಕೆ ಹಿತವಲ್ಲ , ಸಿಂಗಿ ನೋಡಯ್ಯಾ , 
ಅದು ವಿಚಿತ್ರ , ವಿಸ್ಮಯ ಕೂಡಲಸಂಗಮದೇವಾ. 


11೩೩೨|| 


೧೨೯೩ 
ಭಕ್ತಿರತಿಯೆಂಬ ಮದುವೆಗೆ 
ಕಣಗಿಲೆಲೆಯ ಉಂಗುರವನಿಕ್ಕಿ , 
ಮೊಲೆ ಮಲ್ಲಿಗೆಯ ತೆರೆಯ ಕಟ್ಟಿ , 
ಸೇವಂತಿಗೆಯ ಚಪ್ಪರವನಿಕ್ಕಿ , 
ಪುಷ್ಪಜಾತಿಗಳೆಲ್ಲಾ ನಿಬ್ಬಣವ ಬನ್ನಿರೇ . . 
ನಮಗೆಯು ನಮ್ಮ ಕೂಡಲಸಂಗಮದೇವಂಗೆಯು ಮದುವೆ. 


11೩೩೩|| 


೧೨೯೪ 
ಭವಭವದಲ್ಲಿ ಭಕ್ತನಾದಡೆ ಆ ಭವವೆ ಲೇಸು ಕಂಡಯ್ಯಾ . 
ಲಿಂಗಾರಾಧನೆ, ಜಂಗಮಾನುಭವ ಅಂದಂದಿಗೆ ಪರಮಸುಖವಯ್ಯಾ . 
ಎಂದೆಂದೂ ನಾನಿದನೆ ಬಯಸುವೆ ತಂದೆ, ಕರುಣಿಸಯಾ 
ಕೂಡಲಸಂಗಮದೇವಾ. 


G 


11೩೩೪|| 


GO 


೧೨೯೫ 
ಭವರೋಗವೈದ್ಯನೆಂದು ನಂಬಿದೆ ನಾನು , 
ಒಮ್ಮಿಂಗೆ ಕರುಣಿಸಯ್ಯಾ ಭಕ್ತಿಫಲಪ್ರದಾಯಕ. 
ನೀನು ಒಮ್ಮಿಂಗೆ ಕರುಣಿಸಯ್ಯಾ 
ಜಯ ಜಯ ಶ್ರೀ ಮಹಾದೇವ ಎನುತಿರ್ದೆನು. 
ಕೂಡಲಸಂಗಮದೇವಯ್ಯಾ , 
ನಿಮ್ಮ ಶ್ರೀಪಾದಕ್ಕೆ ನಮೋ ನಮೋ ಎನುತಿರ್ದೆನು. 


11೩೩811 


೧೨೯೬ 
ಭವವಿಲ್ಲದಡೇನು, ಬಂಧನವಿಲ್ಲದಡೇನು, 
ಶಿವಗಣಂಗಳೆಲ್ಲರ ಮನಕ್ಕೆ ಬಾರದುದೆ ಭವಬಂಧನ ನೋಡಾ. 


ಹೆಚ್ಚಿನ ವಚನಗಳು 


೩೫೭ 


ಪರಹಿತಾರ್ಥವಾಗಬೇಕೆಂದು ಲಿಂಗವ ಕೊಟ್ಟಡ 
ನಿಮ್ಮ ಪ್ರಮಥರ ಮುಂದೆ ಶಿವ ಮುನಿದು ಮರ್ತ್ಯಲೋಕಕ್ಕೆ ಕಳುಹಿಸಿದನು. 
ಅಂಗದ ಮೇಲೆ ಲಿಂಗವುಳುದೆಲ್ಲವೂ ಸಂಗಮನಾಥನೆಂದು ನಂಬಿದಲ್ಲಿ 
ನಿಮ್ಮ ಪ್ರಮಥರೆನ್ನನೊಳಗಿಟ್ಟುಕೊಂಡರು. 
ಜಂಗಮಮುಖದಲ್ಲಿ ಲಿಂಗವನರಿಸಿಕೋ ಎಂದಡೆ 
ದಾಸೋಹವೆಂಬ ಪಸರವನಿಕ್ಕಿದೆನು. 
ಕೂಡಲಸಂಗಮದೇವರ ಮುಂದೆ 
ಜಂಗಮಮುಖದಲ್ಲಿ 
ಎಂದು ಸುಖಿಯಪ್ಪೇನು ಹೇಳಾ, ಚೆನ್ನಬಸವಣ್ಣಾ . 

11೩೩೬|| 


೧೨೯೭ 
ಭವಿಸಂಗವನೊಲ್ಲೆನೊಲ್ಲೆ - 
ಆ ಸಂಗ ಮುಂದೆ ಅನಂತ ಭವಂಗಳಲ್ಲಿ ಬರಿಸುವುದಾಗಿ , 
ಅನ್ಯ ದೈವದ ಭಜನೆಯನೊಲ್ಲೆನೊಲ್ಲೆ - 
ಆ ಭಜನೆ ಮುಂದೆ ಅನಂತ ಘೋರವನುಣಿಸುವುದಾಗಿ , 
ಈ ಉಭಯ ಜಡತೆಯ ಹೊದ್ದದೆ ಹಿಂಗಿ ನಿಂದೆ, 
ಕೂಡಲಸಂಗಮದೇವಾ. 


11೩೩೭|| 


೧೨೯೮ 
ಭೂಮಿಯ ಸಾರಾಯದಲೊಂದು ತರು ಬೆಳೆಯಿತ್ತು , 
ನವರಸಫಲವನಿತ್ತಿತ್ತು ನೋಡಾ, 
ಏನೆಂದರಿಯದೆ ಎಂತೆಂದರಿಯದೆ ಮರುಳಾದೆನು, 
ನಾನು ಮಾರಾರಿಯ ಬಲೆಯಲ್ಲಿ ಸಿಲುಕಿದೆನಯ್ಯಾ . 
ಕೂಡಲಸಂಗಮದೇವಯ್ಯಾ , 
ಚೆನ್ನ ಬಸವಣ್ಣನಿಂದಲಾನು ಬದುಕಿದೆನು. 


11೩೩೮|| 


೧೨೯೯ 
ಭೇರುಂಡನ ಪಕ್ಷಿಗೆ ದೇಹ ಒಂದೆ, 
ತಲೆಯೆರಡರ ನಡುವೆ ಕನ್ನಡವ ಕಟ್ಟಿ 
ಒಂದು ತಲೆಯಲ್ಲಿ ಹಾಲನೆರೆದು 
ಒಂದು ತಲೆಯಲ್ಲಿ ವಿಷವನೆರೆದಡೆ 


೩೫೮ 


ಬಸವಣ್ಣನವರ ವಚನಗಳು 


ದೇಹವೊಂದೇ , ವಿಷ ಬಿಡುವುದೇ ಅಯ್ಯಾ ? 
ಲಿಂಗದಲ್ಲಿ ಪೂಜೆಯ ಮಾಡಿ ಜಂಗಮದಲ್ಲಿ ನಿಂದೆಯ ಮಾಡಿದಡೆ 
ನಾನು ಬೆಂದೆ ಕಾಣಾ, ಕೂಡಲಸಂಗಮದೇವಾ. 


11೩೩೯ || 


೧೩೦೦ 
ಮಡಿವಾಳ ಮಡಿವಾಳನೆಂಬರು, ಮಡಿವಾಳನೆಂಬುದನಾರೂ ಅರಿಯರು, 
ಎನ್ನ ಮಲತ್ರಯದಲ್ಲಿ ಹೊದಕುಳಿಗೊಂಡ ಮನದ ಮೈಲಿಗೆಯ ತಂದು, 
ತನ್ನ ಮನೆಗೆ ಕೊಂಡುಹೋಗಿ ಹಾಯ್ದಿದಡೆ, 
ಕೈಮುಟ್ಟಿದಡೆ ಆಗದೆಂದು ತನ್ನ ಪಾದದೊಳಗೆ ಮೆಟ್ಟಿ , ಅಲುಬಿ ಸೆಳೆದನಯ್ಯಾ . 
ತನ್ನ ನಿರ್ಮಲವ ಕೊಟ್ಟನೆನಗೆ, 
ಆ ಕೊಟ್ಟ ಬೀಳುಡಿಗೆಯ ಹೊದೆದುಕೊಂಡೆನಾಗಿ, 
ಮಡಿವಾಳ ಮಾಚಿತಂದೆಯ ಕೃಪೆಯಿಂದಲಾನು ಬದುಕಿದೆನಯ್ಯಾ , 
ಕೂಡಲಸಂಗಮದೇವಾ. 

11೩೪OI! 


4N 


೧೩೦೧ 
ಮತಿಗೆಟ್ಟು ಧೃತಿಗುಂದಿ ಬೇಳಾದೆನಯ್ಯಾ , 
ಗತಿಗೆಟ್ಟು ವ್ರತಗೆಟ್ಟು ಧಾತುಗೆಟ್ಟ ಬಾಹಿರ ನಾನಯ್ಯಾ , 
ಕಹಿಸೋರೆ ಮುತ್ತಂತಾಯಿತ್ತೆನ್ನ ಭಕ್ತಿ , 
ನಡೆಲಿಂಗ ಜಂಗಮ ಮನೆಗೆ ಬರಲು 
ಇಂಬುಗೊಳಲರಿಯದೆ ಕೆಟ್ಟ ಕೇಡನೇನೆಂದುಪಮಿಸುವೆನಯ್ಯಾ, 
ನವರತ್ನವ ಕಿತ್ತು ಮಡುವಿನೊಳಗೆ ಹಾಯ್ಕಿದ ಕಪಿಯಂತಾಯಿತ್ತೆನ್ನ ಭಕ್ತಿ 
ಕೂಡಲಸಂಗಮದೇವರ ತಂದುಕೊಟ್ಟ ಡೆ 
ನಿಮ್ಮ ಚಮ್ಮಾವುಗೆಯ ಹೊತ್ತು ಕುಣಿದಾಡುವೆನು 
ಕಾಣಾ, ಚೆನ್ನಬಸವಣ್ಣಾ . 

||೩೪೧II 


೧೩೦೨ 
ಮನದೊಡೆಯ ಮನೆಗೆ ಬಂದಡೆ ಕನಕದ ತೋರಣವ ಕಟ್ಟಿ , 
ಷಡುಸತ್ಯಾರ್ಜನೆಯ ಮಾಡಿ , ರಂಗವಾಲಿಯನಿಕ್ಕಿ , 
ಉಘ , ಚಾಂಗು, ಭಲಾ ಎಂಬೆನು. 
ಕೂಡಲಸಂಗಮದೇವಾ, 
ನಿಮ್ಮ ಶರಣ ಪ್ರಭುದೇವರು ಬಂದಡೆ 
ಉಬ್ಬಿ ಕೊಬ್ಬಿ ನಲಿನಲಿದಾಡುವೆ. 


||೩೪ ೨|| 


ಹೆಚ್ಚಿನ ವಚನಗಳು 


೩೫೯ 


೧೩೦೩ 
ಮನ ಮಜ್ಜನ, ತನು ಸಿಂಹಾಸನ, 
ನೆನಪೆ ನಾಗವತ್ತಿಗೆಯಾಯಿತ್ತಾಗಿ 
ಅರಿಯಲಿಲ್ಲ , ಮರೆಯಲಿಲ್ಲ ತೆರಹಿಲ್ಲದೆ ಇದ್ದುದಾಗಿ, 
ಎಲೆ ಕೂಡಲಸಂಗಮದೇವಯ್ಯಾ , 
ಈಯನುವ ಅಲ್ಲಮ ತೋರಿದನು . 


|| ೩೪೩ || 


೧೩೦೪ 
ಮನ ಮುಟ್ಟಿದ ಭಕ್ತಿಗೆ ತನುವೆ ಅರ್ಪಿತ, 
ತನು ಮುಟ್ಟಿದ ಭಕ್ತಿಗೆ ಮನವೆ ಅರ್ಪಿತವಯ್ಯಾ , 
ಎನ್ನ ತನುಮನವೆರಡೂ ನಿಮ್ಮ ಚರಣಕ್ಕೆ ವೇದ್ಯ ನೋಡಯ್ಯಾ . 
ದೀರ್ಘದಂಡನಮಸ್ಕಾರಂ ನಿರ್ಲಜ್ಜ ಗುರುಸನ್ನಿಧೇ || 
ಶರೀರಮರ್ಥಂ ಪ್ರಾಣಂ ಚ ಸದ್ದು ರುಬ್ಬೋ ನೀವೇದಯೇತ್ || ಎಂದುದಾಗಿ 
ತಾಹಿ ತಾಹಿ ಶರಣಾರ್ಥಿ 
ನೀವೇ ಬಲ್ಲಿರಿ ಕೂಡಲಸಂಗಮದೇವಾ. 


11೩೪೪|| 


೧೩೦೫ 
ಮನವು ಮಹದೊಳಗೆ ಲೀಯವಾಗಿ 
ಘಟವಿಡಿದು ಸುಳಿದಾಡುವ ಮಹಾಮಹಿಮಂಗೆ ಅಹುದಾಗದೆಂಬ ಭಾಂತೇಕೆ ? 
ಹಿಡಿತಹುದು, ಬಾರದಡೆ ಶಿರವನರಿದು ತಹುದು . 
ಕೂಡಲಸಂಗಮದೇವರು ಬಲ್ಲಂತೆ ಮಾಡಲಿ. 

||೩೪೫li 


೧೩೦೬ 
ಮನೆಮನೆದಪ್ಪದೆ ಹಗಹದ ಬತ್ತ ಎನಗಿಲ್ಲೆಂದು ಬೆಂಬೀಳಲೇಕಯ್ಯಾ ? 
ಶಿವಶರಣರೆಂಬ ಹಗಹದ ಬತ್ತ ಭವಭವದಲ್ಲಿ ಬಳಸಲುಂಟು . 
ತವನಿಧಿಯ ಹಡೆದ ನಮ್ಮ ದಾಸಯ್ಯನುಂಟು, 
ಕೂಡಲಸಂಗಮದೇವಾ. 

11೩೪೬ || 


೧೩೦೭ 
ಮನ್ನಣೆ ತಪ್ಪಿದ ಬಳಿಕ ಅಲ್ಲಿರಬಹುದೆ ? 
ಸಲಿಗೆ ತಪ್ಪಿದ ಬಳಿಕ ಸಲುವುದೆ ಮಾತು ? 
ತಿವಿದು ತಪ್ಪಿದಡೆ ಸಾವೊಂದು ತಪ್ಪದು. 


೩೬೦ 


ಬಸವಣ್ಣನವರ ವಚನಗಳು 


ಬರಿದೆ ಚಿಂತಿಸಿ ಬಳಲಿ ಕೆಡಬೇಡ ಮನವೆ. 
ಅಹುದು ಆಗದೆಂಬ ಸಂದೇಹವುಳ್ಳಡೆ ಅಹುದೆ ? 
ಕೂಡಲಸಂಗಯ್ಯ ಕೊಟ್ಟಲ್ಲದಿಲ್ಲ . 

- 


11೩೪೭|| 


೧೩೦೮ 


ಮರ ಗಿಡು ಬಳ್ಳಿ ಧಾನ್ಯಂಗಳ ಬೆಳಸೆಲ್ಲವ ತರಿತರಿದು 
ಪ್ರಾಣವ ಕೊಂದುಂಡು, ಶರೀರವ ಹೊರೆವ ದೋಷಕ್ಕೆ 
ಇನ್ನಾವುದು ವಿಧಿಯಯ್ಯಾ ? 
ಒಂದಿಂದ್ರಿಯ ಮೊದಲಾಗಿ ಐದಿಂದ್ರಿಯ ಕಡೆಯಾದ 
ಜೀವಜಾಲದಲ್ಲಿದೆ ಚರಾಚರವೆಲ್ಲ . 
ಅದು ಕಾರಣ, 
ಕೂಡಲಸಂಗನ ಶರಣರು ಲಿಂಗಕ್ಕರ್ಪಿಸಿ ಪ್ರಸಾದವ ಕೊಂಡು 
ನಿರ್ದೋಷಿಗಳಾಗಿ ಬದುಕಿದರು. 


11೩೪೮|| 


೧೩೦೯ 


ಮರಹಿ೦ದಲಾದ ಕುರುಹಿನ ಕಾಯವ ಧರಿಸಿಕೊಂಡು ಬಂದಡೆ, 
ಅದು ಎನಗೆ ಕುಂದಲ್ಲ ನೋಡು ದೇವಾ ! 
ನಿಮ್ಮ ಲೀಲೆಯಿಂದ ಹಿಂದಾರು ಜನ್ಮದಲ್ಲಿ ಬಂದಡೆ, 
ಅದು ನಿಮ್ಮ ಜಂಗಮಭಕ್ತಿಯಿಂದ ಕಳೆದೆ ನೋಡಯ್ಯಾ 
ಕಾಯವಿಲ್ಲದ ಜಂಗಮಕ್ಕೆ ಪ್ರಾಣವಿಲ್ಲದ ಮಾಟ , 
ಒಲ್ಲೆನೆಂಬುದಕ್ಕೆ ಕಾರಣವೇನು ಹೇಳಾ, ಕೂಡಲಸಂಗಮದೇವಾ ? 


||೩೪೯ || 


೧೩೧೦ 


ಮರುಗದ ಗಿಡುವಿನಂತೆ ಹುಟ್ಟುತ್ತಲೆ ಪರಿಮಳ, 
ಎರವಿನ ಬಣ್ಣದೊರೆಗೆಡಿಸಿದ ಪರಿಯ ನೋಡಾ. 
ಹರನ ಪ್ರೇರಣೆಯೊಳಗೆ ಹಿರಿದೊಂದು ವಾರುಧಿ, 
ವಾರುಧಿಯೊಳಗಣ ಕಮಲ ಬಾಡಿ, 
ಕಮಲದೊಳಗೆ ಸುಳಿವ ಭ್ರಮರನ ಪಕ್ಕ ಮುರಿದು ಉರುಳಿದಡೆ 
ನಿರಂಜನವಾಯಿತ್ತು ನೋಡಾ. 


ಹೆಚ್ಚಿನ ವಚನಗಳು 


೩೬೧ 


ಹರಿಗೊಯಿದ ಮಿಂಚಿನ ಗೊಂಚಲ ನೆರೆವೋತು, 
ಇಂದುಕೋಟಿಪ್ರಭೆಯ ಶಾಂತಿಯನೊಳಕೊಂಡು 
ಕೂಡಲಸಂಗಮದೇವರ ನೆರೆವೋತ 
ಪ್ರಭುದೇವರ ಶ್ರೀಪಾದದಲ್ಲಿ ಶೃಂಗನಾಗಿ ಬದುಕಿದೆನು. 


11೩೫OIL 


೧೩೧೧ 


ಮರುಳ ಹಿಡಿದಿಹೆನೆಂಬವರು ಮರುಳಾಗಿ ಹಿಡಿಯಬೇಕು ಕೇಳಿರೆ . 
ಬಹುಬುದ್ದಿಯ ಜಡರಿಗೆ ಹಿಡಿಯಬಾರದು. 
ನಿರವಯಲ ಬಯಲ ಹಿಡಿಯಬಹುದೆ ? 
ಕೂಡಲಸಂಗಮದೇವರ ಭಾವಶಸ್ತ್ರದಿಂದ ಗೆಲಿದುಕೊಂಡು ಬನ್ನಿ , 


||೩೫OIL, 


೧೩೧೨ 
ಮಹಾಪ್ರಳಯದೊಳು 
ಧರೆ ಜಲದಲ್ಲಡಗಿತ್ತು , ಬ್ರಹ್ಮ ವಿಷ್ಣುವಿನಲ್ಲಡಗಿದ, 
ಜಲ ಅಗ್ನಿಯಲ್ಲಡಗಿತ್ತು , ವಿಷ್ಣು ರುದ್ರನಲ್ಲಡಗಿದ, 
ಅಗ್ನಿ ವಾಯುವಿನಲ್ಲಡಗಿತ್ತು , ರುದ್ರ ಈಶ್ವರನಲ್ಲಡಗಿದ, 
ವಾಯುವಾಕಾಶದಲ್ಲಡಗಿತ್ತು , ಈಶ್ವರ ಸದಾಶಿವನಲ್ಲಡಗಿದ, 
ಆಕಾಶ ಅಕ್ಷರ ಮೂರೆಂಬ ಓಂಕಾರದಲ್ಲಡಗಿತ್ತು , ಸದಾಶಿವನತೀತನಲ್ಲಡಗಿದ, 
ಅತೀತ ಆದಿಯಲ್ಲಡಗಿದ, ಆದಿ ಅನಾದಿಯಲ್ಲಡಗಿತ್ತು , 
ಅನಾದಿ ನಿಜದ ಅಹಂಕಾರದಲ್ಲಿಳಿಯಿತ್ತು , 
ನಿಜವು ತಾನು ತಾನು ಆಗಿದ್ದಿತು, 
ಈ ಭೇದವ ಕೂಡಲಸಂಗನಲ್ಲಿ ಪ್ರಭುವೆ ಬಲ್ಲ ಕಾಣಾ ಚೆನ್ನಬಸವಣ್ಣಾ . ೩೫೨|| 


೧೩೧೩ 


ಮಹಾಲಿಂಗದ ಸ್ಟಾನಂಗಳು 
ಮಹಾಲಿಂಗದ ಪೆಸರಲ್ಲದೆ ಲಿಂಗ ಬೇರೆ ರೂಪು ನಿರೂಪಲ್ಲ . 
ಲಿಂಗ ಬೇರೆ ಕಾಯಸಂಧಿಯಲ್ಲ , 
ಲಿಂಗ ಬೇರೆ ಜೀವಸಂಧಿಯಲ್ಲ . 
ಲಿಂಗ ಬೇರೆ ಮಹಾಘನದಿಂದಲೆ 
ಕೂಡಲಸಂಗಮನ ನಿಲವು ಆರಿಗೆಯೂ ಅರಿಯಬಾರದು. 


|| ೩.೫೩|| 


೩೬ ೨ 


ಬಸವಣ್ಣನವರ ವಚನಗಳು 


೧೩೧೪ 
ಮಾಡುವಂತಿರಬೇಕು ಮಾಡದಂತಿರಬೇಕು. 
ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು. 
ಕೂಡಲಸಂಗಮದೇವರ 
ನೆನೆವುತ್ತ ನೆನೆವುತ್ತ ನೆನೆಯದಂತಿರಬೇಕು. 


11೩೫೪|| 


೧೩೧೫ 


ಮಾಡುವ ಮಾಡಿಸಿಕೊಂಬ ಎರಡರ ನಡುವೆ 
ಸಂದುಭೇದ ಉಂಟೆ ದೇವಾ ? 
ಕಾಯ ಪ್ರಾಣದ ಸಂಗದಂತೆ ಇದ್ದುದಲ್ಲದೆ. 
ಬಲ್ಲಂತೆ ಮಾಡು, ಬಲ್ಲಂತೆ ನೀಡು, 
ನಾನರಿಯೆನೆಂಬುದು ನಿಮಗುಚಿತವೆ ? 
ಮಾಡುವಲ್ಲಿ ನೀಡುವಲ್ಲಿ ಹೇಳಿ ಮಾಡಿಸಿಕೊಂಬುದಲ್ಲದೆ. 
ಕೈ ಕಲಸಿದಡೆ ಬಾಯಿಗೆ ಹಂಗುಂಟೆ 
ಕೂಡಲಸಂಗಮದೇವಾ ? 


|| ೩೫೫|| 


೧೩೧೬ 
ಮಾಡುವಲ್ಲಿ ಎನ್ನ ನಾನರಿದು ಮಾಡಿದೆನಾದಡೆ, 
ನೀಡುವಲ್ಲಿ ಎನ್ನ ನಾನರಿದು ನೀಡಿದೆನಾದಡೆ, 
ನೀಡುವಲ್ಲಿ ರುಚಿಗೆ ಮನವೆಳೆಸಿ ಹಾರೈಸಿದೆನಾದಡೆ, 
ನಿಮಗಂದೆ ದ್ರೋಹವಯ್ಯಾ , 
ಮಾಡುವಲ್ಲಿ ನೀಡುವಲ್ಲಿ ಕೂಡೆ ಶುದ್ದನಲ್ಲದಿರ್ದಡೆ, 
ನೀನಂದೆ ಮೂಗಕೊಯಿ ಕೂಡಲಸಂಗಮದೇವಾ. 


|| ೩೫೬ || 


೧೩೧೭ 


ಮಾಯೆವಿಡಿದು ಜೀವಿಸುವ ಜೀವಕನಲ್ಲ , 
ಅದೇನು ಕಾರಣ ? 
ಆತ ಘನಲಿಂಗವಿಡಿದು ಜೀವಿಸುವ ಜೀವಕನಾಗಿ, 
ವಿಷಯವಿಡಿದು ಭುಂಜಿಸುವ ಭುಂಜಕನಲ್ಲ , 
ಅದೇನು ಕಾರಣ ? 
ಆತ ಘನಲಿಂಗವಿಡಿದು ಮಹಾಪ್ರಸಾದ ಭುಂಜಿಸುವ ಭುಂಜಕನಾಗಿ . 


ಹೆಚ್ಚಿನ ವಚನಗಳು 


೩೬೩ 


ವೇಷವಿಡಿದು ರಂಜಿಸುವ ರಂಜಕನಲ್ಲ , 
ಅದೇನು ಕಾರಣ ? 
ಆತ ಸಹಜವಿಡಿದು ರಂಜಿಸುವ ರಂಜಕನಾಗಿ. 
ಇಂತೀ ತ್ರಿವಿಧ ಒಂದೆಯೆಂದರಿದು ಪರಮಾರ್ಥದಲ್ಲಿ ಚರಿಸುವ ಶರಣಂಗೆ 
ಶರಣೆನುತಿರ್ದೆನಯ್ಯಾ , ಕೂಡಲಸಂಗಮದೇವಾ. 

11೩೫೭|| 


೧೩೧೮ 


ಮಾರುಕನಿರಿವಲ್ಲಿ ಘಾಯಖಂಡೆಯ ತೋರಿದಾತನೆ ತೆಗ, 
ಕೈಯ ಕೈದು ಬಿದ್ದಲ್ಲಿ ಎತ್ತಿಕೊಟ್ಟಾತನೆ ಹಿತವ. 
ಕೂಡಲಸಂಗನ ಶರಣ ಸೊಡ್ಡಳ ಬಾಚರಸರ ಕರುಣವುಳ್ಳನ್ನಕ್ಕರ 
ಇನ್ನು ನಾನು ಅಂಜುವನಲ್ಲ ಕಾಣಾ, ಚೆನ್ನಬಸವಣ್ಣಾ . 


|| ೩೫೮II 


೧೩೧೯ 


ಮುಗಿಲ ಮರೆಯ ಮಿಂಚಿನಂತೆ, ಒಡಲ ಮರೆಯ ಆತ್ಮನಂತೆ, 
ನೆಲದ ಮರೆಯ ನಿಧಾನದಂತೆ ಇಪ್ಪ , 
ನಿಮ್ಮ ನಿಲವನಾರು ಬಲ್ಲರು ದೇವಾ ? 
ನಿಮ್ಮ ನಿಲವ ಹಲಕಾಲದಿಂದ ಕಂಡು ಕಂಡು 
ಕಡೆಗಣಿಸಿ, ಮರೆದು ಮತಿಗೆಟ್ಟು ಮರುಳಾದೆನು. 
ಎನ್ನ ತಪ್ಪಿಂಗೆ ಕಡೆಯಿಲ್ಲ ಕಾಣಾ 
ತಾಹಿ ತಾಹಿ ಕಾಯಾ , ಕೂಡಲಸಂಗಮದೇವಾ. 


||೩೫ || 


೧೩೨೦ 
ಮುಟ್ಟಿ ನೋಡಿ, ಮುಖವ ನೋಡಿ, 
ಮೊಲೆಯ ನೋಡಿ, ಮುಡಿಯ ನೋಡಿ, 
ಕರಗಿ ಕೊರಗುವುದೆನ್ನ ಮನ, 
ಲಿಂಗದೇವನ ಧ್ಯಾನವೆಂದಡೆ ಕರಗಿ ಕೊರಗದೆನ್ನ ಮನ. 
ಆನು ಭಕ್ತನೆಂಬಡೆ ಲಜ್ಜೆಯಿಲ್ಲ ನೋಡಯ್ಯಾ , 
ಎನ್ನ ತಂದೆ ಕೂಡಲಸಂಗಮದೇವಯ್ಯ ಒಲಿದು ಒಪ್ಪಗೊಂಡನಾದಡೆ , 
ಆನು ಚೆಂಗಳೆಯ ಬಸುರಲ್ಲಿ ಬಾರದಿಹೆನೆ ? 


11೩೬OIL 


೩೬೪ 


ಬಸವಣ್ಣನವರ ವಚನಗಳು 


೧೩೨೧. 
ಮೂರ್ತಿಯ ಮುಂದಣ ಮೂವರದೇನೊ ? 
ಸನಕ ಸನಂದಾದಿಗಳಿಂದತ್ತತ್ತಲು ನೋಡಾ. 
ಕೂಡಲಸಂಗಮದೇವಾ, 
ನಾನಾಳು, ನೀನಾಳ ಕಂಡಯ್ಯಾ . 


|| ೩೬೧II 


೧೩೨೨ 
ಮೆಲ್ಲ ಮೆಲ್ಲನೆ ಭಕ್ತನೆನಿಸಿಕೊಂಬೆ, 
ಮೆಲ್ಲ ಮೆಲ್ಲನೆ ಮಾಹೇಶ್ವರನೆನಿಸಿಕೊಂಬೆ, 
ಮೆಲ್ಲ ಮೆಲ್ಲನೆ ಪ್ರಸಾದಿ ಎನಿಸಿಕೊಂಬೆ, 
ಮೆಲ್ಲ ಮೆಲ್ಲನೆ ಪ್ರಾಣಲಿಂಗಿ ಎನಿಸಿಕೊಂಬೆ, 
ಮೆಲ್ಲ ಮೆಲ್ಲನೆ ಶರಣನೆನಿಸಿಕೊಂಬೆ, 
ಮೆಲ್ಲ ಮೆಲ್ಲನೆ ಐಕ್ಯನೆನಿಸಿಕೊಂಬೆ. 
ಮೆಲ್ಲ ಮೆಲ್ಲನೆ ಷಟ್‌ಸ್ಥಲವ ಮೀರಿ ನಿರವಯಸ್ಥಲವನೆಯು ವೆನಯ್ಯಾ , 
ಕೂಡಲಸಂಗಮದೇವಾ. 

- 

11೩೬೨|| 


೧೩೨೩ 
ಮೆಲ್ಲ ಮೆಲ್ಲನೆ ಭಕ್ತಾದ್ಮಕ್ಕಾಂತವಾದಹೆನೆಂದು 
ತಾಮಸಜ್ಞಾನದಲ್ಲಿದಲು, 
ಅದಕ್ಕೆ ನೀನು ನಿತ್ಯವ ಪಡೆದು ಬಂದೆಯಾ ? ಎಂದು 
ನಿಂದ ಸ್ಥಲದಲ್ಲಿಯೆ ನಿಜ ಷಡುಸ್ಥಲವಡಗದಿರ್ದಡೆ 
ಜಂಗಮದಾಸೋಹವೇಕೆಂದು ಹೇಳಿ ನಿಜವ ಕರುಣಿಸಿದನಾಗಿ, 
ಲಿಂಗಜಂಗಮದ ಭೇದದ ಚೆನ್ನಬಸವಣ್ಣ ಬಲ್ಲ , 
ನಾನು ಆತನಿರಿಸಿದಂತಿಪ್ಪೆನಯ್ಯಾ . 
ಇದು ಕಾರಣ , ಕೂಡಲಸಂಗಮದೇವರಲ್ಲಿ 
ಚಂದಯ್ಯಗೆ ಶರಣೆಂದು ಶುದ್ಧ ನಯಾ ಪ್ರಭುವೆ. 


|| ೩೬೩ || 


೧೩೨೪ 
ಮೊರಹಾರ ನೀಡಿದಡೆ ತೆರಹಾರ ಕೊಳುತೈದಾನೆ, 
ಅಹುದಹುದು, ಮತ್ತೇನು ? 


ಹೆಚ್ಚಿನ ವಚನಗಳು 


೩೬೫ 


ದೇವರ ಹಸಿವು ನಮಗೆ ಹೊಸತಲಾ ! 
ದೆಸೆದಿಕ್ಕೆಲ್ಲಾ ವಿಶ್ವತೋಮುಖದ ಕೂಡಲಸಂಗಮದೇವಂಗೆ, 
ದೆಸೆದೆಸೆಯಲ್ಲಿ ನೀಡಿ. 


11೩೬೪|| 


೧೩೨೫ 
ಯೋಗಾಂಗ ಭೋಗಾಂಗ ಜ್ಞಾನಾಂಗ ಈ ತ್ರಿವಿಧವನು ಮರೆದು, 
ಭಕ್ತಿಯೋಗದ ಮೇಲೆ ನಿಂದು, ವೈರಾಗ್ಯಯೋಗದ ಮೇಲೆ ನಿಂದು, 
ನಡೆದು ನುಡಿದು ತೋರುವರು ಎಮ್ಮೆ ಶರಣರು , 
ಗುರುಲಿಂಗಜಂಗಮ ಈ ತ್ರಿವಿಧವನು . 
ಸುಖ ದುಃಖ ಚಿಂತೆ ಸಂತೋಷವೆಂಬುವಂ ಕಳೆದು, 
ಉತ್ಪತ್ತಿಸ್ಥಿತಿಲಯವೆಂಬುವ ಸುಟ್ಟು , 
ದೃಕ್ಕು , [ ದರ್ಶನ], ದೃಶ್ಯವೆಂಬ ತ್ರಿಕರಣವ ಏಕವಮಾಡಿ, 
ಪಿಂಡಾಂಡವಾ ಬ್ರಹ್ಮಾಂಡವೊಂದೆಂಬುದ ಅರಿದು, 
ಸಂದ ಹರಿದು, ನಿಂದ ನಿಜಾನಂದದಲ್ಲಿ ಹಿಂದುಮುಂದೆಂಬುದನರಿಯದೆ, 
ನಿಮ್ಮೊಳೊಂದಾದ ಲಿಂಗೈಕ್ಯಂಗೆ ವಂದಿಸಿ ವಂದಿಸಿ ಎನ್ನ ಬಂಧನ ಹರಿಯಿತ್ತು , 
ನಾನು ಬಟ್ಟಬಯಲಾದೆನಯ್ಯಾ , ಕೂಡಲಸಂಗಮದೇವಾ. 

11೩೬೫|| 


೧೩೨೬ 


ರಂಗವಾಲೆಯೆಂದಡೆ ಅಂಗವಿಸದಯಾ ಎನ್ನ ಮನವು, 
ಷಡುಸಮ್ಮಾರ್ಜನೆಯೆಂದಡೆ ಸೊಗಸದಯ್ಯಾ ಎನ್ನ ಮನಕ್ಕೆ . 
ಅದೇನು ಕಾರಣವೆಂದಡೆ, ಭಕ್ತರಂಗಳ ವಾರಣಾಸಿಯೆಂದುದಾಗಿ, 
ತಾ ಹುಟ್ಟಿ ತಮ್ಮ ವೈಯ ಬಂಜೆಯೆನ್ನಬಹುದೆ 
ಕೂಡಲಸಂಗಮದೇವಾ ? 


11೩೬೬ || 


೧೩೨೭ 
ರತ್ನ ಪ್ರಸಾದವನಾರಾಧಿಸುತ್ತಿರಲು 
ಆ ಪ್ರಸಾದ [ ವಲ್ಲಿ ಬೀಳುತ್ತ ಆಳುತ್ತಲಿದ್ದಿತ್ತು . ನೋಡಾ. 
ಅದ ಹಲಬರು ನೋಡಿನೋಡಿ ಹೋರುತ್ತಿದ್ದಾರು, 
ಆ ಪ್ರಸಾದ ತಾನೇ ಬಂದು ಎನ್ನ ಸುತ್ತಿಕೊಂಡಿತ್ತು . 
ಇದರ ಪದಾರ್ಥವ ಮಾಡಿಕೊಡಯಾ ಕೂಡಲಸಂಗಮದೇವಾ. 


11೩೬೭|| 


೩೬೬ 


ಬಸವಣ್ಣನವರ ವಚನಗಳು 


೧೩೨೮ 
ರೂಪು ಅರೂಪಿನಲ್ಲಿ ನಿಂದಿತ್ತು , 
ಅರೂಪು ನಿಜರೂಪವನವಗ್ರಹಿಸಿತ್ತು . 
ನಿಜರೂಪು ನಿರ್ಣಯದಲ್ಲಿ ನಿಷ್ಪತ್ತಿಯಾಯಿತ್ತು , 
ನಿಷ್ಪತ್ತಿಯಾದ ನಿಜಶರಣರ ನಿಲವು 
ಕಾಯವಿಡಿದು ಕಂಡೆಹೆನೆಂದಡೆ ಕಾಣಬಹುದೆ ? 
ಕೂಡಲಸಂಗಮದೇವರ ಶರಣ ಪ್ರಭುದೇವರ ನಿಲವು 
ಎನಗೆ ಸಾಧ್ಯವಪ್ಪುದೆ ? 


_11೩೬೮|| 


೧೩೨೯ 


ರೂಹಿಲ್ಲದಂಗೆ ಒಲಿದವರಿಗೆ ತನುವಿನ ಹಂಗುಂಟೆ ? 
ಮನವಿಲ್ಲದವಂಗೆ ಮಚ್ಚಿದವರಿಗೆ ಅಭಿಮಾನದ ಹಂಗುಂಟೆ ? 
ದಿಗಂಬರಂಗೆ ಒಲಿದವರಿಗೆ ಕೌಪೀನದ ಹಂಗುಂಟೆ ? 
ಕೂಡಲಸಂಗಮದೇವಯ್ಯಾ , 
ಮಹಾದೇವಿಯಕ್ಕನೆಂಬ ಭಕ್ತಿಗೆ, 
ಅವ ಹೊರೆಯೂ ಇಲ್ಲ ನೋಡಾ, ಪ್ರಭುವೆ. 


11೩೬೯ || 


೧೩೩೦ 
ರೂಹಿಲ್ಲದ ಸರದಾನವ ನೀಡುವೆ, 
ರುಚಿಯಿಲ್ಲದ ಪದಾರ್ಥವ ಮಥನಿಸದೆ ನೀಡುವೆ, ಲಿಂಗಕ್ಕೆಂದು. 
ಲಿಂಗಪದಾರ್ಥವನಂಗಮುಖವ ಮರೆದು ನಿಮಗೆ ನೀಡುವೆ. 
ಕಾಮಿಸದೆ ಕಲ್ಪಿಸದೆ ಭಾವಿಸದೆ ಭ್ರಮಿಸದೆ ನಿಮ್ಮ ಪರಿಯಾಣಕ್ಕೆ ನೀಡುವೆ. 
ಸುಚಿತ್ರ ಸಮಾಧಾನದಿಂದ ಅವಧರಿಸಬೇಕಯಾ 
ಕೂಡಲಸಂಗಮದೇವಯಾ . 

||೩೭OIL 


೧೩೩೧. 
- ಲಕ್ಷದ ಮೇಲೆ ತೊಂಬತ್ತಾರುಸಾವಿರ ವಚನ 
ನಿತ್ಯಭಂಡಾರಕ್ಕೆ ಸಂದಿತ್ತಯ್ಯಾ. 
ಬೆಟ್ಟಕ್ಕೆ ಬಳ್ಳು ಬಗುಳಿದಂತಾಯಿತ್ತಯ್ಯಾ. 
ಕ[ರೆದುಕೊಳ್ಳಯ್ಯಾ , ಕ [ರೆದು]ಕೊಳ್ಳಯ್ಯಾ , 
ಓ ಎನ್ನಯ್ಯಾ , ಓ ಎನ್ನಯ್ಯಾ , 
ಕೂಡಲಸಂಗಮದೇವಾ. 


11೩೭೧|| 


ಹೆಚ್ಚಿನ ವಚನಗಳು 


೩೬೭ 


೧೩೩೨ 


ಲಿಂಗಗಂಭೀರ ಗಮನಗೆಟ್ಟುದಲ್ಲಾ , 
ಜಂಗಮಗಂಭೀರ ಸುಳುಹುಗೆಟ್ಟುದಲ್ಲಾ , 
ಪ್ರಸಾದಗಂಭೀರ ರೂಪುಗೆಟ್ಟುದಲ್ಲಾ , 
ಆಚಾರಗಂಭೀರ ಅವಯವಗೆಟ್ಟುದಲ್ಲಾ , 
ಜ್ಞಾನಗಂಭೀರ ನಡೆಗೆಟ್ಟುದಲ್ಲಾ , 
ಕೂಡಲಸಂಗಮದೇವರಲ್ಲಿ ಪ್ರಭುದೇವರು ನಿಜವನೈದಲು 
ಸಂಗನಬಸವಣ್ಣನ ಪ್ರಾಣ ಒಡನೆ ಬಳಿಸಂದಿತ್ತಲ್ಲಾ . 


11೩೭೨|| 


೧೩೩೩, 
ಲಿಂಗಗಂಭೀರದೊಳಗೆ ಜಗ ಹುಟ್ಟಿದಡೇನು, 
ಆ ಲಿಂಗದಿಂದ ಘನವೆ ? 
ಶಿವಲಿಂಗದೊಳಗೆ ಜಗ, ಜಗದೊಳಗೆ ಶಿವಲಿಂಗ, 
ಲೋಕಾದಿ ಲೋಕಂಗಳಿಗೆ ನೀನು 
ಭಕ್ತಿಯ ಕಂದೆರೆದು ತೋರಿದೆ, 
ಕೂಡಲಸಂಗಮದೇವರಲ್ಲಿ ಚೆನ್ನಬಸವಣ್ಣಾ , 
ನಿನ್ನ ಶ್ರೀಪಾದಕ್ಕೆ ನಮೋ ನಮೋ ಎನುತಿರ್ದೆನು. 


12.೭೩n 


11೩೭೩ || 


೧೩೩೪ 


ಲಿಂಗ ಜಂಗಮ , ಜಂಗಮ ಲಿಂಗವೆಂಬುದ 
ಎನಗೆ ತೋರಿದವರಾರಯ್ಯಾ ? 
ಲಿಂಗವ ಪೂಜಿಸಿದಡೆ ಭವ ಹರಿಯದೆಂದು, 
ಜಂಗಮಮುಖ ಲಿಂಗವಾಗಿ ಬಂದು ಶಿಕ್ಷಿಸಿ, ರಕ್ಷಿಸಿ, 
ಎನ್ನ ಆದಿ ಅನಾದಿಯ ತೋರಿ, 
ಪ್ರಾಣಲಿಂಗ ಜಂಗಮವೆಂದು ಎನಗೆ ಪ್ರತಿಷ್ಠಿಸಿ ತೋರಿದಿರಾಗಿ, 
ಕೂಡಲಸಂಗಮದೇವಾ, 
ನಿಮ್ಮಿಂದಲಾನು ಬದುಕಿದೆನು ಕಾಣಾ, ಪ್ರಭುವೆ. 


|| ೩೭೪|| 


೧೩೩೫ 
ಲಿಂಗ ಜಂಗಮದ ಪ್ರಸಾದವಲ್ಲದೆ, ಭೂತದ್ರವ್ಯವ ಮುಟ್ಟಬಾರದು, 
ಶಿಷ್ಟೋದನವಲ್ಲ ದುದ ಕೊಳ್ಳಬಾರದು. 
ಅದೆಂತೆಂದಡೆ, 


೩೬೮ 


ಬಸವಣ್ಣನವರ ವಚನಗಳು 


ಶೂದ್ರಾನ್ನಂ ಸೂತಕಸ್ಮಾನ್ನಂ ನೈವೇದ್ಯಂ ಶ್ರಾದ್ದ ಮೇವ ಚ | 
ಪತಿತಾನ್ನಂ ಸಮೂಹಾನ್ನಂ ರಾಜಾನ್ನಂ ಚೈವ ವರ್ಜಯೇತ್ || 
ಎಂಬೀ ಮನುಸ್ಮೃತಿಯಲ್ಲಿ ಹೇಳುವ ಅನ್ನ ವಾವುವೆಂದೊಡೆ; 
ಶಿವೋಪದೇಶವಿಲ್ಲದವರಲ್ಲಿಯ [ ದು ] ಶೂದ್ರಾನ್ನ , 
ಹೋಲೆಗಳೆವುದಕ್ಕೆ ಮಾಡಿದುದು] ಸೂತಕಾನ್ನ , 
ಸ್ಥಾವರನಿಮಿತ್ತವಾದುದು] ನೈವೇದ್ಯಾನ್ನ, 
ಪಿತೃಕಾರ್ಯಕ್ಕಾದುದು ಶ್ರಾದ್ಧಾನ್ನ , 
ಬಲಿಗೆ ಹಾಕಿದುದು ಪತಿತಾನ್ನ , 
ಪರ್ವಕ್ಕೆ ಮಾಡಿದುದು ಸಮೂಹಾನ್ನ , 
ಆವುದೊಂದು ಸಿರಿಗರ ಹೊಡೆದಲ್ಲಿ ಪಾಕಭೇದವಾಗಿ 
ಟೊಂಬರಕ್ಕೆ ಬೇರೆ ಮಾಡಿದುದು ರಾಜಾನ್ನ . 
ಇಂತೀ ಸಪ್ತವಿಧದನ್ನವ ಬಿಟ್ಟು 
'ನ ಜಾತಿಭೇದೋ ಲಿಂಗಾರ್ಚೇ ಸರ್ವೆ ರುದ್ರಗಣಾಃ ಸ್ಮೃತಾಃ' 
ಎಂಬುದನರಿದು ಜಾತಿಭೇದವ ಮರೆದು, 
ಶಿವಭಕ್ತರ ಮನೆಯ ಅನ್ನವ ಶಿವಪ್ರಸಾದವೆಂದು ಕೊಂಡು 
ಸರ್ವ ಬವರವ ಜಯಸಿದರೆಂಬುದಕ್ಕೆ 
ಬ್ರಹ್ಮಾಂಡಪುರಾಣೇ ; 
ಆಧಿವ್ಯಾಧಿವಿನಾಶಾಯ ಚರೋಚ್ಛಿಷ್ಟಂ ತು ಸೇವಯೇತ್ | 
ಮಾರ್ಗಾದಿಷು ಚ ಶೈವಾನಾಂ ಚ ಪುಣ್ಯತೀರ್ಥ೦ ಸುದರ್ಶನಂ || 
ಎಂದುದಾಗಿ 
ಶೈವಾದಿಗಳು ಜಂಗಮಪ್ರಸಾದವ ಕೊಂಡು ಮುಕ್ತರಾದರಲ್ಲದೆ, 
ಜಂಗಮಪ್ರಸಾದದಲ್ಲಿ ವಿಶ್ವಾಸಹೀನರನೇನೆಂಬೆನಯ್ಯಾ 
ಕೂಡಲಸಂಗಮದೇವಾ ? 


11೩೭೫|| 


೧೩೩೬ 
ಲಿಂಗಜಂಗಮಪ್ರಸಾದವೆಂಬರು; 
ಲಿಂಗವೆಂದಡೆ ಅಂಗದೊಳಗಾಯಿತ್ತು , 
ಜಂಗಮವೆಂಬೆನೆ ? ವಾಸಿಗೊಳಗಾಯಿತ್ತು , 
ಪ್ರಸಾದವೆಂಬೆನೆ ? ವಿಷದೊಳಗಾಯಿತ್ತು , 
ಇಂತೀ ತ್ರಿವಿಧವು ನಷ್ಟ . 
ಇವರ ಮೇಲಣ ಅಂಕುರಿತವ ಬಲ್ಲ 
ಜಂಗಮವ ತೋರಾಕೂಡಲಸಂಗಮದೇವಾ. 


11೩೭೬ || 


ಹೆಚ್ಚಿನ ವಚನಗಳು 


೩೬೯ 


೧೩೩೭ 
ಲಿಂಗದ ಪ್ರಾಣದ ಸಕೀಲಸಂಬಂಧವೆಂತಿಪ್ಪುದೆಂದರಿಯೆನ್ನು, 
ಪ್ರಾಣ[ ದ] ಲಿಂಗದ ಸಕೀಲಸಂಬಂಧವೆಂತಿಪ್ಪುದೆಂದರಿಯೆನು. 
ಹೂಸಿ ಹುಂಡನ ಮಾಡಿ , ಹೊರಗನೆ ಪೂಜಿಸಿ 
ವೃಥಾ ದಿನಂಗಳು ಸವೆದುಹೋದವು. 
ಕೂಡಲಸಂಗಮದೇವರಲ್ಲಿ , 
ಎನ್ನ ಪ್ರಾಣ ನಿಕ್ಷೇಪವಹ ಭೇದವ ತೋರಾ ಚೆನ್ನಬಸವಣ್ಣಾ . 


11೩೭೭11 


೧೩೩೮ 


ಲಿಂಗದಲ್ಲಿ ಅರ್ಪಿತವಾದ ಸುಖವು ಲಿಂಗದಲ್ಲಿ ಲೀಯವಾಯಿತ್ತೆಂದಡೆ, 
ಅಂಗವ ಲಿಂಗದಲ್ಲಿ ನಿಕ್ಷೇಪಿಸಿಹೆನೆಂಬ ಕಾರಣವೇಕಯ್ಯಾ ಶರಣಂಗೆ ? 
ಪ್ರಾಣವ ಲಿಂಗದಲ್ಲಿ ಸವೆಸಿ ನಿರವಯವಾಗಬಹುದಲ್ಲದೆ, 
ಕರ್ಮದಿಂದಾದ ಕಾಯುವ ಸವೆಸಿ ಸಯವಪ್ಪ ಪರಿಯೆಂತು ಹೇಳಯ್ಯಾ ? 
ಕೂಡಲಸಂಗಮದೇವಯ್ಯಾ , 
ನಿಮ್ಮ ಶರಣರು ಕಾಯವಿಡಿದಿರ್ದು ನಿರ್ಮಾಯರಾಗಿಪ್ಪುದ ಹೇಳಯ್ಯಾ , 
ನಿಮ್ಮ ಧರ್ಮ, ನಿಮ್ಮ ಧರ್ಮ. 

11೩೭೮।। 


೧೭೩೯ 
ಲಿಂಗದಲ್ಲಿ ಹೊಳೆದು ಹೋಹ ಜಂಗಮವ ಕಂಡು ಬಿಟ್ಟಡೆ 
ಭವ ಹೊದ್ದಿತಯ್ಯಾ ಎನ್ನ ಭಕ್ತಿಗೆ. 
ಹಿಂದೆ ಲಿಂಗವನಗಲಿದ ಕಾರಣ ಬಂದೆನೀ ಜನ್ಮಕ್ಕೆ , 
ಕೂಡಲಸಂಗಯ್ಯ ತಪ್ಪಿ ಹೋಗದ ಮುನ್ನ ಹಿಡಿದು ತನ್ನಿ . 


11೩೭೯ || 


೧೩೪೦ 


ಲಿಂಗವಲ್ಲ ದನ್ಯವರಿನಯೆ , ಶಿವಲಿಂಗವಲ್ಲ ದನ್ಯವ ನೆನೆಯೆ , 
ಜಂಗಮವಲ್ಲ ದನ್ಯಕ್ಕೆರಗೆ , ಪ್ರಸಾದವಲ್ಲ ದನ್ಯವ ಕೊಳ್ಳಿ , 
ಶಿವಗಣಂಗಳಲ್ಲ ದನ್ಯರ ಬೆರೆಯೆ . 
ಕೂಡಲಸಂಗಮದೇವರು ಸಾಕ್ಷಿಯಾಗಿ 
ನಾನಾವ ತೀರ್ಥಯಾತ್ರೆಗಳನರಿಯೆ . 


11೩೮OIL 


೩೭೦ 


ಬಸವಣ್ಣನವರ ವಚನಗಳು 


೧೩೪೧ 
ಲಿಂಗವಿದ್ದಲ್ಲಿ ನಿಂದೆಯಿರದು, ನಿಂದೆಯಿದ್ದಲ್ಲಿ ಲಿಂಗವಿರದು, 
ಅವರೆಂತಿದ್ದ ಡೇನು ? ಹೇಗಿದ್ದಡೇನು ? ಲಿಂಗವಂತರವರು , 
ಉಪಮಿಸಬಾರದ ಮಹಾಘನವು ಕೂಡಲಸಂಗನ ಶರಣರು. 


11೩೮OIL, 


೧೩೪೨ 
ಲಿಂಗವಂದ ಸೀಮಯ ಕಲ್ಲಿನಲ್ಲಿ 
ಲಿಂಗವಿರದೆ ಪಶುವಿನ ತೊಡೆಯಲ್ಲಿ ? 
ಕಲ್ಲ ತೆಕ್ಕೊಂಡು ಮೆಳೆಯ ಮೇಲೆ ಇಟ್ಟಡೆ, 
ಆ ಕಲ್ಲು ಮೆಳೆಯಲ್ಲಿ ಸಿಕ್ಕಿದಡೆ ಆ ಮೆಳೆ ಭಕ್ತನಾಗಬಲ್ಲುದೆ ? 
ಇದು ಕಾರಣ ಸತ್ಯ , ಸಹಜ , ಸದ್ಭಾವ, ಸದ್ವರ್ತನೆ ಉಳ್ಳಡೆ ಸದ್ಭಕ್ತ , 
ಇಲ್ಲದಿದ್ದಡೆ ಆ ಮೆಳೆಯೊಳಗೆ ಸಿಕ್ಕಿ ಕಲ್ಲಿನಂತೆ 
ಕಾಣಾ ಕೂಡಲಸಂಗಮದೇವಾ. . 

11೩೮೨|| 


೧೩೪೩ 
ಲಿಂಗವೆಂತಿಪ್ಪುದೆಂದರಿಯೆನು, 
ಲಿಂಗದ ನಿಲವೆಂತುಟೆಂಬುದ ಹೋದ ಹೊಲಬನರಿಯೆನು, 
ಲಿಂಗಾರ್ಚನೆಯ ಮಾತು ಎನಗೇಕಯ್ಯಾ ? 
ಜಂಗಮಲಿಂಗವಾಗಿ ಬಂದು ನೀವಿರುತ್ತಿರಲು, 
ಸ್ಥಾವರಕ್ಕೆ ಮಚ್ಚಿ ಮರುಳಾದೆನು 
ಕೂಡಲಸಂಗಮದೇವಾ, 
ಎನ್ನ ತಪ್ಪನೆ ಎಣಿಸಿಹೆನೆಂದಡೆ ಕಡೆಯಿಲ್ಲ . 


|| ೩೮೩ || 


೧೩೪೪ 
ಲಿಂಗವೆ ಅಂಗ , ಅಂಗವೆ ಲಿಂಗವೆಂದರಿದ ಬಳಿಕ ಅಲ್ಲಿಯೆ ಅದೆ. 
ಲಿಂಗವೆ ಪ್ರಾಣ, ಪ್ರಾಣವೆ ಲಿಂಗವೆಂದರಿದ ಬಳಿಕ ಅಲ್ಲಿಯೆ ಅದೆ. 
ಉಂಟೆಂದು ತೋರಲಿಲ್ಲ , ಇಲ್ಲವೆಂದು ಅರಸಲಿಲ್ಲ , 
ಕೂಡಲಸಂಗಮದೇವಾ, ಲಿಂಗ ನಿರಂತರವಲ್ಲಿಯೇ . 


11೩೮೪|| 


೧೩೪೫ 
ಲಿಂಗಾರ್ಪಿತವ ಮಾಡುವ ಅವಧಾನವೆಂತೆಂದಡೆ; 
ಅನ್ಯಾಯವು ಸೋಂಕಲೀಯದವಧಾನವು, 


ಹೆಚ್ಚಿನ ವಚನಗಳು 


೩೭೧ 


ಅರಿಷಡ್ವರ್ಗಂಗಳು ಮುಟ್ಟಲೀಯದವಧಾನವು. 
ಪಂಚಭೂತದ ಭವಿತ್ವವ ಕಳೆದು 
ಪ್ರಸಾದಕಾಯವಾಗಿಪ್ಪ ಪರಿಯ ನೋಡಾ. 
ಪಂಚೇಂದ್ರಿಯಂಗಳ ಗುಣವ ಕಳೆದು 
ಪಂಚವಿಂಶತಿ ತತ್ವದಲ್ಲಿ ಪರಿಣಾಮಿ , 
ಕೂಡಲಸಂಗಮದೇವರಲ್ಲಿ ಚೆನ್ನಬಸವಣ್ಣನು. 


11೩೮೫|| 


೧೩೪೬ 
ಲಿಂಗಾರ್ಪಿತವಿಲ್ಲದೆ ಬೋನ ಪದಾರ್ಥವ ಕೊಂಡಡೆ, 
ಮಕ್ಕಳಡಗು ನರಮಾಂಸವಯ್ಯಾ . 
ಲಿಂಗಾರ್ಪಿತವಿಲ್ಲದೆ ಉದಕವ ಮುಕ್ಕುಳಿಸಿದಡೆ 
ನಾಯ ಮೂತ್ರವ ಮುಕ್ಕಳಿಸಿದುದಯ್ಯಾ . 
ಲಿಂಗಾರ್ಪಿತವಿಲ್ಲದೆ ಹಲುಕಡ್ಡಿಯನಿರಿದಡೆ 
ನಾಯ ಎಲುಬಿದ್ದ ಮಲಕ್ಕೆ ಬಾಯಿದೆರೆದು. 
ನಿಮಗೆತ್ತಿದ ಕರವ ಅನ್ಯರಿಗೆ ಮುಗಿದಡೆ 
ಅಘೋರ ನರಕವಯ್ಯಾ . 
ಈ ಭಾಷೆಗೆ ತಪ್ಪಿದಡೆ ತಲೆದಂಡ ತಲೆದಂಡ, 
ಅಳವರಿಯದೆ ನುಡಿದೆನು, ಕಡೆಮುಟ್ಟಿ ನಡಸಯಾ . 
ಪ್ರಭುವೆ ಕೂಡಲಸಂಗಮದೇವಾ. 


11೩೮೬ | | 


೧೩೪೭ 
ಲೋಕದಿಚ್ಛೆಯ ನಡೆವವನಲ್ಲ , ಲೋಕದಿಚ್ಛೆಯ ನುಡಿವವನಲ್ಲ , 
ಲೋಕವಿರಹಿತ ಶರಣ, ಶರಣವಿರಹಿತ ಲೋಕವೆಂಬುದು 
ಕಾಣಬಂದಿತ್ತು ನೋಡಾ, 
ಲಿಂಗವೆ ಗೂಡಾಗಿ, ಜಂಗಮವೆ ಸ್ವಾಯತವಾಗಿ 
ಪ್ರಸಾದವೆ ಪ್ರಾಣವಾಗಿ ಪರಿಣಾಮದಲ್ಲಿ ಇಪ್ಪ ನೋಡಯ್ಯಾ . 
ಕೂಡಲಸಂಗಮದೇವಾ, ನಿಮ್ಮ ಶರಣ ಚೆನ್ನಬಸವಣ್ಣಂಗೆ 
ನಮೋ ನಮೋ ಎಂಬೆನು . 


1೩೮೭|| 


೧೩೪೮ 
ಲೋಕಾದಿ ಲೋಕಂಗಳೆಲ್ಲಾ ಚೆನ್ನಯ್ಯನ ಮಕ್ಕಳು, 
ಬ್ರಹ್ಮವಿಷ್ಣು ರುದ್ರರೆಲ್ಲಾ ಚೆನ್ನಯ್ಯನ ಮಕ್ಕಳು, 


೩೭೨ 


ಬಸವಣ್ಣನವರ ವಚನಗಳು 


ಸನಕ ಸನಂದ ಸನಾದಿಗಳೆಲ್ಲಾ ಚೆನ್ನಯ್ಯನ ಮಕ್ಕಳು, 
ಕಿನ್ನರ ಕಿಂಪುರುಷರೆಲ್ಲಾ ಚೆನ್ನಯ್ಯನ ಮಕ್ಕಳು, 
ಗರುಡ ಗಾಂಧರ್ವರೆಲ್ಲಾ ಚೆನ್ನಯ್ಯನ ಮಕ್ಕಳು, 
ಸಿದ್ಧ ವಿದ್ಯಾಧರರುಗಳೆಲ್ಲಾ ಚೆನ್ನಯ್ಯನ ಮಕ್ಕಳು, 
ಏಕಾದಶರುದ್ರರು ದ್ವಾದಶಾದಿತ್ಯರು ಚೆನ್ನಯ್ಯನ ಮಕ್ಕಳು, 
ನವಬ್ರಹ್ಮರು ಚೆನ್ನಯ್ಯನ ಮಕ್ಕಳು, 

ತಿಂಶಕೋಟಿ ದೇವತೆಗಳೆಲ್ಲಾ ಚೆನ್ನಯ್ಯನ ಮಕ್ಕಳು, 
ಅಂತರಂತರ ಸಂತರೆಲ್ಲಾ ಚೆನ್ನಯ್ಯನ ಮಕ್ಕಳು, 
ಭಾವ ಭಾಳೇಕ್ಷಣರೆಲ್ಲಾ ಚೆನ್ನಯ್ಯನ ಮಕ್ಕಳು. 
ನನ್ನ ನಿನ್ನಂತಹವರೆಲ್ಲಾ ಚೆನ್ನಯ್ಯನ ಮಕ್ಕಳು. 
ಆಣೆ , ನಿಮ್ಮಾಣೆ, ಕೂಡಲಸಂಗಮದೇವಾ. 


|| ೩೮೮ । 


. 


೧೨೪೯ 
ಲೌಕಿಕದನುಸಂಧಾನ ಸಮನಿಸದೆ ಅನ್ಯವ ಸುಟ್ಟರು 

ಸಮನಿಸದೆ ಅನವ ಸುಟರು 
ಎನ್ನ ಹೃದಯದ ಕಂಗಳು ಲಿಂಗದಲ್ಲಿ ನಟ್ಟು ಬಗೆಯಲಾರಳವು. 
ಅಲ್ಲದೆ, ನಿಷ್ಠ ಒಲಿದು ಗಟ್ಟಿಗೊಂಡು ಅಂಗಶಂಕೆಯೆಂಬ ಭಂಗವಿನ್ನೆಲ್ಲಿಯದೊ ? 
ಹಾಲು ಬೆರಸಿದ ನೀರ ಹಂಸೆ [ ಗಾ ] ಗದಂತೆ 
ಪಾವಕನಾದನಯ್ಯಾ ಕೂಡಲಸಂಗಮದೇವಾ ನಿಮ್ಮ ಶರಣು. 


೧೩೫೦ 
ವಚನನಾನುಭವವ ಮಾಡುವಯ್ಯಗಳಿರಾ, 
ನಿಮಗೆ ವಚನ ಪ್ರಾಣಲಿಂಗವೊ ? ಅಲ್ಲ , ದಾಸೋಹ ಪ್ರಾಣಲಿಂಗವೊ ? 
ಆರೂಢವನೆ ಕಲಿತು ಅಂಗಸಂಗದಲಿಪ್ಪ 
ಆರೂಢ ಪ್ರಾಣಲಿಂಗವೊ ? ಅಲ್ಲ , ದಾಸೋಹ ಪ್ರಾಣಲಿಂಗವೊ ? 
ಬ್ರಹ್ಮ ವಿದ್ಯೆಯನೆ ಕಲಿತು ಭ್ರಮೆಯೆಂಬ ಶೂಲದ ಮೇಲೆ ಕುಳ್ಳಿರ್ದು, 
ಆ ಬ್ರಹ್ಮ ವಿದ್ಯೆಯೆ ಪ್ರಾಣಲಿಂಗವೊ ? ಅಲ್ಲ , ದಾಸೋಹವೆ ಪ್ರಾಣಲಿಂಗವೊ ? 
ಎಲ್ಲ ಮಾತುಗಳ ಹಲ್ಲಣಿಸಿಕೊಂಡು, ಬಲು ಹುಲಿಯ ಬೆನ್ನಲಿ ಬಪ್ಪತೆರನಂತೆ. 
ಬಲ್ಲವರಿಗೆ ಬಲ್ಲವರು ನಮ್ಮ ಜಂಗಮದಾಸೋಹಿಗಳು. 
ಕೂಡಲಸಂಗಮದೇವರರಿತಡೆ ನಿಮ್ಮ ಹಲ್ಲ ಕಳೆವ ಕಾಣೆ ! 

|| ೩೯Oll 


೧೩.೫೧ 
ವನದ ಕೋಗಿಲೆ, ಮನೆಗೆ ಬಂದಡೆ 
ತನ್ನ ವನವ ನೆನೆವುದ ಮಾಬ್ಬುದೆ ? 


ಹೆಚ್ಚಿನ ವಚನಗಳು 


೩೭೩ 


ಮಲೆಯ ಗಜ ಮನೆಗೆ ಬಂದಡೆ 
ತನ್ನ ಮಲೆಯ ನೆನೆವುದ ಮಾಣ್ಣುದೆ ? 
ಕೂಡಲಸಂಗನ ಶರಣರು ಮರ್ತ್ಯಕ್ಕೆ ಬಂದಡೆ 
ತಮ್ಮ ಆದಿಮಧ್ಯಾಂತರಂಗದ ಲಿಂಗವ ನೆನೆವುದ ಮಾಬ್ಬರೇ ? 


11೩೯೧|| 


೧೩೫೨ 
ವಾಸನೆ ಕಾರಣ ನೊಣವಿನ ಮಲ ಜೇನುತುಪ್ಪವೆಂದೆನಿಸಿತ್ತು , 
ಪರಿಮಳ ಕಾರಣ ಕೋಣನ ಮಾಂಸ ವಾಣಿಜ್ಯತೆ ಇಂಗು ಎನಿಸಿತ್ತಯ್ಯಾ, 
ಭಕ್ತಿ ಕಾರಣ ಎನ್ನಲು ಅವಗುಣ ಹಿಂಗಿತ್ತು ಕಾಣಾ, 
ಕೂಡಲಸಂಗಮದೇವಾ. 

11೪೯೨11 


೧೩೫೩ 
ವಿಷ್ಣು ವರಾಹವತಾರದಲ್ಲಿ ಹಂದಿಯಂ ತಿಂಬುದಾವಾಚಾರವೋ ? 
ವಿಷ್ಣು ಮತ್ತಾವತಾರದಲ್ಲಿ ಮೀನಂ ತಿಂಬುದಾವಾಚಾರವೋ ? 
ವಿಷ್ಣು ಕೂರ್ಮಾವತಾರದಲ್ಲಿ ಆಮೆಯ ತಿಂಬುದಾವಾಚಾರವೋ ? 
ವಿಷ್ಣು ಹರಿಣಾವತಾರದಲ್ಲಿ ಎರಳೆಯ ತಿಂಬುದಾವಾಚಾರವೋ ? 
ಇಂತಿವನೆಲ್ಲ ಅರಿಯದೆ ತಿಂದರು. 
ಅರಿದರಿದು ನಾಲ್ಕು ವೇದ, ಹದಿನಾರು ಶಾಸ್ತ್ರ , 
ಹದಿನೆಂಟು ಪುರಾಣ, ಇಪ್ಪತ್ತೆಂಟಾಗಮ 
ಇಂತಿವೆಲ್ಲ ನೋದಿ, ಕೇಳಿ, ಹೋಮವನಿಕ್ಕಿ ಹೋತನ ಕೊಂದು 
ತಿಂಬುದಾವಾಚಾರದೊಳಗೋ ? 
ಇಂತೀ ಶ್ರುತಿಗಳ ವಿಧಿಯ ಜಗವೆಲ್ಲ ನೋಡಿರೆ . 
ನಮ್ಮ ಕೂಡಲಸಂಗಮದೇವಂಗೆ 
ಅಧಿದೇವತೆಗಳ ಸರಿಯೆಂಬವರ ಬಾಯಲ್ಲಿ ಸುರಿಯುವೆ 
ಬಾಲಹುಳುಗಳು ? 


||೩೯೩ || 


೧೩೫೪ 
ವೀರದನುಜರೆಲ್ಲಾ ಧಾರುಣಿಯೆಂಬುದರೊಳಗೆ 
ಸಾಗರವಾಗಿದ್ದುದನಾರೂ ಅರಿಯರಲ್ಲಾ , 
ದ್ವಾರಾವತಿಯಪುರದೊಳಗೆ ಪರವು ಬಂದಿದ್ದಡೆ 
ಶರೀರಸಂಬಂಧವ ಮಾಡಲರಿಯರಲ್ಲಾ , 


೩೭೪ 


ಬಸವಣ್ಣನವರ ವಚನಗಳು 


ಕರಗಸವ ಕಳೆದುಕೊಂಡು, ಪರಶುರಾಮನ ಗೆಲಿದು, 
ಸುರರೊಳಗೆ ಸುಳಿದಾಡಲರಿಯರಲ್ಲಾ . 
ವಾರುಧಿಯ ಸೇರಿಕೊಂಡು, ಮರಣವೆಂಬುದ ನಿಲಿಸಿ, 
ತ್ರಿಪುರವ ಮೂರ್ತಿಗೊಳಿಸಲರಿಯರಲ್ಲಾ . 
ಮೇರುವೆಂಬುದ ಹೊಕ್ಕು ನೂರೆಂಟನೆಣಿಸಿಕೊಂಡು 
ನಿರಾಕಾರದಲಡಗುವರಿನ್ನಾರು ಹೇಳಾ ? 
ಸಾಸಿರದ ಮೇಲೆ ನೂರೆಂಬತ್ತೆಂಟು ರಾಶಿ 
ಪರುಷವೇಧಿಗಳಾಗಲರಿಯರಲ್ಲಾ . 
ಕೂಡಲಸಂಗನ ಶರಣರ ಸಂಬಂಧವು 
ಪ್ರಭುವಿಂಗಲ್ಲದೆ ಮತ್ಯಾರಿಗೆಯೂ ಅಳವಡದು . 


11೩೯೪|| 


೧೩೫೫ 
ವೇದ ವೇದಾಂತಗಳಿಗೆ ಅಸಾಧ್ಯವಾದ 
ಅನುಪಮಲಿಂಗವ ತಂದುಕೊಟ್ಟನಯ್ಯಾ , ಸದ್ಗುರು ಎನ್ನ ಕರಸ್ಥಲಕ್ಕೆ . 
ನಾದಬಿಂದು ಕಳೆಗೆ ಅಭೇದ್ಯವಾದ | 
ಅಚಲಿತ ಲಿಂಗವ ತಂದುಕೊಟ್ಟನಯ್ಯಾ, ಸದ್ಗುರು ಎನ್ನ ಕರಸ್ಥಲಕ್ಕೆ . 
ವಾನಕ್ಕಗೋಚರವಾದ 
ಅಖಂಡಿತ ಲಿಂಗವ ತಂದುಕೊಟ್ಟನಯ್ಯಾ , ಸದ್ಗುರು ಎನ್ನ ಕರಸ್ಥಲಕ್ಕೆ , 
ಇನ್ನು ನಾನು ಬದುಕಿದೆನು , ನಾ ಬಯಸುವ ಬಯಕೆ ಕೈಸಾರಿತ್ತಿಂದು 
ಕೂಡಲಸಂಗಮದೇವಾ. 


11೩೯೫11 


೧೩೫೬ 
ವೇದಾಗಮಂಗಳು ಹೇಳಿದ ಹಾಗೆ ನಡೆವುದು, ಹೇಳಿದಂತೆ ನುಡಿವುದು, 
ಮೀರಿ ನಡೆಯಲಾಗದು , ಮೀರಿ ನುಡಿಯಲಾಗದು, 
ಮುಕ್ತಿಪದವೈದುವಾತ. 
ಅಪಹಾಸ್ಯಕ್ಕೆ ಬಾರದೆ ಆಚಾರಮಾರ್ಗದಲ್ಲಿರಬಲ್ಲಡೆ 
ಕೂಡಲಸಂಗಮದೇವನೀಗಲೆ ಒಲಿವ. 

11೩೯೬|| 


೧೩೫೭ 
ಶರಣ ಮನಬಂದಂತೆ ಮಾಡುವ; 
ಅರಸಿ ಸಕಳಾಗಮಚಾರ್ಯನಪ್ಪ , 
ಅಹುದಾಗದೆಂಬ ಪರಿಯ ನೋಡಾ. 
ಕೂಡಲಸಂಗನ ಶರಣ ಸಂಗಿಯಲ್ಲ , ನಿಸ್ಸಂಗಿಯಲ್ಲ . 


|| ೩೯೬ | 


ಹೆಚ್ಚಿನ ವಚನಗಳು 


೩೭೫ 


೧೩೫೮ 
ಶರಣ ಲಿಂಗದಲ್ಲಿ ಕೂಡಲು ಮಹಾಪಥವಯ್ಯಾ ! 
ದೃಢದೃಢಾಂಗಮಧ್ಯಸ್ಥನಾಗಿ, 
ಕೂಡಲಸಂಗಮದೇವರ ನಾಮವತಿಸುಖವೆಂದುದು. 


11೩೯೮|| 


೧೩೫೯ 
ಶರಣೆಂದು ಕರ ಸಂತೋಷವ ಮಾಡಿ, 
ಮುರಿದು ಮುಂಜೆರಗ ಗಂಟಿಕ್ಕಿ , 
ನೆಲನ ಹೊಯಿದ ಕೈ ತಪ್ಪುವುದಲ್ಲದೆ, 
ಆದಿ ಶರಣರ ನುಡಿ ತಪ್ಪುವುದೆ ? 
ಕೂಡಲಸಂಗಮದೇವರು ಸಾಕ್ಷಿಯಾಗಿ 
ಕಟ್ಟುವೆ ಗುಡಿಯನೆತ್ತುವೆನು ಧ್ವಜವ. 


||೩೯೯ || 


೧೩೬೦ 


ಶರಣೆಂದು ಪಾದವ ಹಿಡಿದಿಹೆನೆಂದಡೆ ಚರಣದ ನಿಲವು ಕಾಣಬಾರದು, 
ಕುರುಹುವಿಡಿದೆಹೆನೆಂದಡೆ ಕೈಗೆ ಸಿಲುಕದು, 
ಬೆರಸಿ ಹೊಕ್ಕೆಹೆನೆಂದಡೆ ಮುನ್ನವೆ ಅಸಾಧ್ಯ . 
ಅಕಟಕಟಾ, ಅಹಂಕಾರದಲ್ಲಿ ಕೆಟ್ಟೆನಲ್ಲಾ , 
ಗುರುವೆ, ಎನ್ನ ಪರಮಗುರುವೆ ಬಾರಯ್ಯಾ , 
ಅರಿಯದ ತರಳನ ಅವಗುಣವ ನೋಡುವರೆ ಕೂಡಲಸಂಗಮದೇವಾ? ||೪OO!! 


೧೩೬೧. 


ಶಾಂತಿಯ ಮಾಡಹೋದಡೆ ಬೇತಾಳವಾಯಿತ್ತಯ್ಯಾ . 
ಸೀತಾಳದಾಪ್ಯಾಯನವಾಯಿತೆಂದಡೆ 
ಪರಹಿತಾರ್ಥವೆಂದು ತೋರಿದೆನೆನ್ನ ಪ್ರಾಣಲಿಂಗವನು 
ನೇಮವ ಮಾಡಲೆಂದು ಕೊಟ್ಟಡೆ 
ಕೊಂಡೋಡಿ ಹೋದನು ಅನಿಮಿಷನು. 
ಅಭವನ ಮಹಾಮನೆಯ ಹೊಕ್ಕಡೆ 
ಎನಗೆ ಹೇಯವನೊಡ್ಡಿ ಅರಸೆಂದು ಕಳುಹಿದನು . 
ಅಳಲಿ ಬಳಲಿ ತೊಳಲಿ ಆಡಿಹಾಡಿ ಹಂಬಲಿಸಿ, 


೩೭೬ 


ಬಸವಣ್ಣನವರ ವಚನಗಳು 


ಅನಂತ ಅವಸ್ಥೆಯಿಂದ ಲಕ್ಷದ ಮೇಲೆ ತೊಂಬತ್ತಾರುಸಾವಿರ ವಚನವ ಹಾಡಿ 
ಆಚಾರ ವಿಚಾರದಿಂದ 
ವಿಚಿತ್ರನಭೆಯವ ಕೊಟ್ಟು ಕಳುಹಿಸಿದನಯ್ಯಾ . 
ಗೊಹೇಶ್ವರನ ಶರಣ ತೋರಿದಡರಿದನು 
ಕೂಡಲಸಂಗಮದೇವರ . 

|| ೪೦OIL 


೧೩೬೨ 
ಶಿವನೆ ಜಗತ್ರಯಕ್ಕೊಡೆಯನೆಂದುದು ವೇದ, 
ಉತ್ಪತ್ತಿ ಸ್ಥಿತಿ ಲಯಕಾರಣನೆಂದುದು ವೇದ, 
'ಈಶಃ ಸರ್ವಸ್ಯ ಜಗತಃ ಪ್ರಭುಃ ಪ್ರೀಣಾತಿ ವಿಶ್ವಭುಕ್ ' ಎಂದುದು ಶ್ರುತಿ. 
ಇದು ಕಾರಣ , 
ಕೂಡಲಸಂಗಮದೇವನೊಬ್ಬನೆ ದೇವನು. 

೪೦೨|| 


೧೩೬೩ 
ಶಿವಶಿವಾಯೆಂಬ ಮಂತ್ರವೆನಗೆ ಅಮೃತಾರೋಗಣೆಯೋ ಎನ್ನ ತಂದೆ. 
ಹರ ಹರಾ ಎಂಬ ಮಂತ್ರವೆನಗೆ ಅಮೃತಾರೋಗಣೆಯೋ ಎನ್ನ ತಂದೆ. 
ಶ್ರೀ ವಿಭೂತಿ ರುದ್ರಾಕ್ಷಿ ಭಕುತಿಯ ಮುಕುತಿಗೆ ಸಾಧನವೋ ಎನ್ನ ತಂದೆ, 
ಎನಗಿದೆ ಗತಿಮತಿ ಚೈತನ್ಯ , ಕೂಡಲಸಂಗಮದೇವಯ್ಯಾ , 
ನಿಮ್ಮ ನಾಮದ ರುಚಿ ತುಂಬಿತ್ತೊ ಎನ್ನ ತನುವ. 

| ೪೦೩|| 


೧೩೬೪ 
- ಶಿಶುವೆನ್ನ ಬಹುದೆ, ನಂಬಿಯಣ್ಣನ ? 
ಸೂಕ್ಷ್ಮ ನೆನಬಹುದೆ ರವಿಯನು, ಜಗವ ಬೆಳಗುವ ? 
ದೃಷ್ಟಿ ಕಿರಿದೆನ್ನ ಬಹುದೆ, ಸೃಷ್ಟಿಯನು ಕಾಣ್ವ ? 
ಭಾವ ಕಿರಿದೆನ್ನಬಹುದೆ, ಬಳ್ಳ ಲಿಂಗವಾದುದನು ? 
ಕೂಡಲಸಂಗಮದೇವಯ್ಯಾ , 
ಯುಗಜುಗವೆಲ್ಲವನ್ನೂ ಮೀರಿದ ಶರಣನ 
ಕಿರಿದೆನಬಹುದೆ, ಚೆನ್ನಬಸವಣ್ಣನ ? 


||೪೦೪|| 


೧೩೬೫ 
ಸ್ನಾನ ಮಡಕೆಯನಿಳುಹಿ ಬೋನವನುಂಡು 
ಮಡಕೆಯನೇರಿಸಲರಿಯದಂತೆ 


ಹೆಚ್ಚಿನ ವಚನಗಳು 


೩೭೭ 


ನಾನು ಷಟ್‌ಸ್ಥಲವನೋದಿ ಏನ ಮಾಡುವೆನಯ್ಯಾ , 
ಅವಗುಣಂಗಳೆನ್ನ ಬೆನ್ನ ಬಿಡದನ್ನಕ್ಕರ ? 
ಕಾರ್ಯವುಳ್ಳ ಕರ್ತ ಜಂಗಮಲಿಂಗದಲ್ಲಿ 
ನಾನು ದಾಸೋಹವ ಮಾಡಲರಿಯದೆ ಕೆಟ್ಟೆನು, 
ಕೂಡಲಸಂಗಮದೇವಾ. 


|| ೪೦೫11 


೧೬೬ 
ಶ್ರೀಗುರುಕರುಣಿಸಿ ಹಸ್ತಮಸ್ತಕಸಂಯೋಗದಿಂದ 
ಪ್ರಾಣಲಿಂಗವನು ಕರತಲಾಮಲಕವಾಗಿ ಕರಸ್ಥಲಕ್ಕೆ ತಂದುಕೊಟ್ಟನಾಗಿ 
ಒಳಗೆನ್ನದೆ ಹೊರಗೆನ್ನದೆ, ಆ ಲಿಂಗದಲ್ಲಿ ನಚ್ಚಿ ಮಚ್ಚಿ ಹರುಷದೊಳೊಲಾಡಿದೆ 
ಅದೆಂತೆಂದಡೆ, 
ಯತೋ ವಾಚೋ ನಿವರ್ತಂತೇ ಅಪ್ರಾಪ್ತ ಮನಸಾ ಸಹ | 
ನಾದಬಿಂದುಕಲಾತೀತಂ ಗುರುಣಾ ಲಿಂಗಮುದ್ಭವಂ || 
ಎಂದುದಾಗಿ 
ಆ ಲಿಂಗವ ಪಡೆದು ಆನಂದಿಸುವೆ, ಕೂಡಲಸಂಗಮದೇವಾ. || ೪೦೬ || 


೧೩೬೭ 
ಶ್ರೀಗುರು ತನ್ನ ಲಿಂಗವನೆ ಅಂಗದ ಮೇಲೆ ಬಿಜಯಂಗೆಯ್ದಿದನಾಗಿ, 
ಆ ಲಿಂಗಕ್ಕೆ ನಾನು ಅಷ್ಟವಿಧಾರ್ಚನೆ, ಷೋಡಶೋಪಚಾರಗಳ ಮಾಡಿ, 
ಚತುರ್ವಿಧಫಲಪದಪುರುಷಾರ್ಥವ ಪಡೆದು, 
ಆ ಪರಿಭವಕ್ಕೆ ಬರಲೊಲ್ಲದೆ, 
ನಾನು ನಿಷ್ಕಳವೆಂಬ ಹೊಲದಲ್ಲಿ ಒಂದು ನಿಧಾನವ ಕಂಡೆ, 
ಆ ನಿಧಾನದ ಹೆಸರಾವುದೆಂದಡೆ; 

ಲಿಂಗದ ಆದಿಮೂಲಾಂಕುರವೊಂದಾದ ಚರಲಿಂಗವೆಂದು. 
ಆ ಚರಲಿಂಗದ ಪಾದಾಂಬುವ ತಂದೆನ್ನ 
ಇಷ್ಟಲಿಂಗದ ಚತುರ್ವಿಧಫಲಪದಪುರುಷಾರ್ಥವೆಂಬ ಕರಂಗಳಂ ತೊಳೆವೆ. 
ಅದೆಂತೆಂದೆಡೆ; 
ಸಾಲೋಕ್ಯಂ ಚ ತು ಸಾಮೀಪ್ಯಂ ಸಾರೂಪ್ಯಂ ಚ ಸಾಯುಜ್ಯತಾ| 
ತದುಪೇಕ್ಷಕಭಕ್ತಶ್ಚ ರೌರವ ನರಕಂ ವ್ರಜೇತ್ || ಎಂದುದಾಗಿ, 
ಆ ಚರಲಿಂಗದ ಪ್ರಸಾದವ ತಂದೆನ್ನ ಇಷ್ಟಲಿಂಗದ ಜೀವಕಳೆಯ ಮಾಡುವೆ 
ಅದೆಂತೆಂದೆಡೆ; 
ಸ್ವಯಂಪ್ರಕಾಶರೂಪಶ್ಚ ಜಂಗಮೋ ಹಿ ನಿಗದ್ಯತೇ || 


೩೭೮ 


ಬಸವಣ್ಣನವರ ವಚನಗಳು 


ಮತ್ತಂ, 
ಜಂಗಮಸ್ಯ ಪದೋದಂ ಚ ಯುಕ್ತಂ ಲಿಂಗಾಭಿಷೇಚನೇ || 
ತಸಾದೊ ಮಹಾದೇವ ನೈವೇದ್ಯಂ ಮಂಗಲಂ ಪರಂ || ಎಂದುದಾಗಿ, 
ಆ ಲಿಂಗವೆ ಅಂಗ, ಅಂಗವೆ ಲಿಂಗ, 
ಆ ಲಿಂಗವೆ ಪ್ರಾಣ, ಆ ಪ್ರಾಣ ಲಿಂಗವಾದುದು. 
ಇದು ಚತುರ್ವಿಧಫಲಪದಪುರುಷಾರ್ಥವ ಮೀರಿದ ಘನವು. 
ಕೂಡಲಸಂಗಮದೇವಯ್ಯಾ . 
ಈ ದ್ವಯದ ಪರಿಯ ನಿಮ್ಮ ಶರಣರನೆ ಬಲ್ಲ . 

|| ೪೦೭|| 


೧೩೬೮ 
ಶ್ರೀ ರುದ್ರಾಕ್ಷಿಯ ಧರಿಸಿದಾತನೆ ಲಿಂಗವೆಂಬೆ, 
ಶ್ರೀ ರುದ್ರಾಕ್ಷಿಯ ಧರಿಸದ ಅಧಮರನೆ ಭವಿಯೆಂಬೆ, 
ಕೂಡಲ ಸಂಗಮದೇವಯ್ಯಾ 
ಶ್ರೀ ರುದ್ರಾಕ್ಷಿಯ ಧರಿಸುವ ಭಕ್ತರ ನೀನೆಂಬೆ. 


_11೪೦೮|| 


೧೩೬೯ 
ಶ್ರೀವಿಭೂತಿಯ ಬಿಟ್ಟು ತಪಸ್ಸು ಮಾಡಿದಡೆ ಆ ತಪಃಸಿದ್ದಿ ಬಯಲು, 
ಶ್ರೀವಿಭೂತಿಯ ಬಿಟ್ಟು ದೀಕ್ಷೆಯ ಕೊಂಡಡೆ ಆ ದೀಕ್ಷೆ ಬಯಲು, 
ಶ್ರೀವಿಭೂತಿಯ ಬಿಟ್ಟು ಮಂತ್ರಗಳ ಸಾಧಿಸಿದಡೆ ಆ ಮಂತ್ರಸಿದ್ದಿ ಬಯಲು, 
ಶ್ರೀವಿಭೂತಿಯ ಬಿಟ್ಟು ಯಜ್ಞಂಗಳ ಸಾಧಿಸಿದಡೆ ಆ ಯಜ್ಞಸಿದ್ದಿ ಬಯಲು, 
ಶ್ರೀವಿಭೂತಿಯ ಬಿಟ್ಟು ದೇವತಾರ್ಚನೆಯ ಮಾಡಿದಡೆ ಆ ದೇವತಾರ್ಚನೆ ಬಯಲು 
ಶ್ರೀವಿಭೂತಿಯ ಬಿಟ್ಟು ವಿದ್ಯವ ಸಾಧಿಸಿದಡೆ ಆ ವಿದ್ಯಾಸಿದ್ದಿ ಬಯಲು. 
ಹಲವು ಕಾಲ ಕೊಂದ ಸೂನೆಗಾರನ ಕೈಯ್ಯ ಕತ್ತಿಯಾದಡೇನು 
ಪರುಷ ಮುಟ್ಟಲು ಹೊನ್ನಾಗದೇ ಅಯ್ಯಾ ? 
ಲಲಾಟದಲ್ಲಿ ವಿಭೂತಿಯ ಧರಿಸಿ , 
ಪಾಪಂಗಳು ಬೆಂದು ಹೋಗದಿಹವೇ ಕೂಡಲಸಂಗಮದೇವಾ ? || ೪೦೯|| 


೧೩೭೦ | 
ಶೂತ್ರದಲ್ಲಿ ಬ್ರಹ್ಮಚಾರಿಯಾಗಿರಬೇಕು ಶರಣನು , 
ತ್ವಕ್ಕಿನಲ್ಲಿ ಬ್ರಹ್ಮಚಾರಿಯಾಗಿರಬೇಕು ಶರಣನು, 
ನೇತ್ರದಲ್ಲಿ ಬ್ರಹ್ಮಚಾರಿಯಾಗಿರಬೇಕು ಶರಣನು, 
ಜಿ . ಯಲ್ಲಿ ಬ್ರಹ್ಮಚಾರಿಯಾಗಿರಬೇಕು ಶರಣನು, 


ಹೆಚ್ಚಿನ ವಚನಗಳು 


೩೭೯ 


ನಾಸಿಕದಲ್ಲಿ ಬ್ರಹ್ಮಚಾರಿಯಾಗಿರಬೇಕು ಶರಣನು. 
ಇಂತೀ ಪಂಚೇಂದ್ರಿಯಂಗಳಲ್ಲಿ ಬ್ರಹ್ಮಚಾರಿಯಾಗಿ , 
ಕೂಡಲಸಂಗಮದೇವರಲ್ಲಿ ಎನ್ನನಾಗುಮಾಡಲಿಕೆ 
ಬ್ರಹ್ಮಚಾರಿಯಾದರು ಪ್ರಭುದೇವರು. 


11೪೧OIL 


೧೩೭೧ 
ಸಂಜೆಯ ಮಂಜಿನ ಕಪ್ಪು - 
ಅಂಜಿದಡೆ ಶಂಕೆ ತದ್ರೂಪವಾಗಿ ನಿಂದಿತ್ತು . 
ತನ್ನ ಭಾವದ ನಟನೆ ನಡೆವನ್ನು ನಡೆಯಿತ್ತು , 
ಅದು ನಿಂದಲ್ಲಿಯೇ ನಿಂದಿತ್ತು . 
ಅದರಂತುವನರಿದಡೆ 
ಹಿಂದೆ ಹುಸಿ , ಮುಂದೆ ಕೂಡಲಸಂಗಮದೇವನ ನಿಲವು ತಾನೆ ! 


|| ೪೧೧|| 


೧೬೭೨ 
ಸಂಸಾರವೆಂಬಡವಿಯಲ್ಲಿ ಹುಲಿಯುಂಟು, ಕರಡಿಯುಂಟು. 
ಶರಣನಂಜನಂಜ, ಮಹಾಧೀರ ಶರಣನಂಜನಂಜ , 
ಕೂಡಲಸಂಗನ ಶರಣಂಗೆ ನಿರ್ಭಯ . 


11೪೧೨|| 


೧೩೭೩ 
ಸಂಸಾರಸರ್ಪನ ಹೇಳಿಗೆಯ ಬಿಡಿಸಲು ಬಾರದು, 
ಬಿಟ್ಟಡೆ ಕಟ್ಟಲು ಬಾರದು ನೋಡಾ. 
ಬಿಡಿಸುವ ಬೆಡಗಿನ್ನೆಂತೊ ? 
ಕಾಮಕ್ರೋಧಲೋಭಮೋಹಮದಮತ್ಸರವೆಂಬ 
ವಿಷದ ಹಿಂಗಾವುದು ಗಾರುಡವಯ್ಯಾ , 
ಮಹಾದಾನಿ ಕೂಡಲಸಂಗಮದೇವಾ ? 


11೪೧೩ || 


೧೬೭೪ 
ಸಕಲಕ್ರಿಯೆಗಳಿಗಿದು ಕವಚ, 
ಸಕಲವಶ್ಯಕ್ಕಿದು ಶುಭತಿಲಕ, 
ಸಕಲಸಂಪದಕ್ಕೆ ತಾಣವಿದು, 
ಅಘಟಿತ ಘಟಿತವೆನಿಸುವ ಅನುಪಮ ತ್ರಿಪುಂಡ್ರ . 
ಅಣುಮಾತ್ರ ವಿಭೂತಿಯ ಪಣಿಯೊಳಿಡೆ 


೩೮೦ 


ಬಸವಣ್ಣನವರ ವಚನಗಳು 


ಎಣಿಕೆಯಿಲ್ಲದ ಭವಪಾಶ ಪರಿವುದು. 
ತಿಣಯ ನೀನೊಲಿದು ಧರಿಸಿದೆಯೆಂದೆನೆ , 
ಆನು ಧರಿಸಿ ಬದುಕಿದೆ ಕೂಡಲಸಂಗಯ್ಯಾ . 


|| ೪೧೪|| 


೧೩೭೫ 
ಸಕಲದಲ್ಲಿ ಸನ್ನಿಹಿತರಲ್ಲದವರು 
ನಿಷ್ಕಲದಲ್ಲಿ ನಿಜವನೈದುವ ಪರಿ ಎಂತಯ್ಯಾ ? 
ಲಿಂಗವ ಹೋಗಾಡಿದೆನೆಂಬ ನಿಂದೆಯ ಪ್ರಮಥರು ನುಡಿವುತ್ತಿರಲು 
ಲಿಂಗೈಕ್ಯವೆಂತಪ್ಪುದು ಹೇಳಾ ? 
ನಿಮ್ಮ ಪ್ರಮಥರು ಮೆಚ್ಚಿ ಅಹುದೆಂದು ಒಡಂಬಟ್ಟು 
ಎನ್ನ ಮನ ತಾರ್ಕಣೆಯಲ್ಲಿ ಸ್ಪಂತೆ 
ನಿಮ್ಮಲ್ಲಿ ಐಕ್ಯವ ಮಾಡಾ .. 
ಕೂಡಲಸಂಗಮದೇವಪ್ರಭುವೆ. 


|| ೪೧೫|| 


೧೩೭೬ 
ಸತಿಪುರುಷರಿಬ್ಬರೂ ಪ್ರತಿಸೃಷ್ಟಿಯಾಗಿ ಮಾಡಬಲ್ಲಡೆ 
ಅದೆ ಮಾಟ, 
ಕೂಡಲಸಂಗಮದೇವರ ಕೂಡುವ ಕೂಟ. 


|| ೪೧೬ || 


೧೩೭೭ 
ಸತ್ಯಮುಕ್ತಿಯ ಕಳೆಯ ನೋಡಾ, 
ನಿತ್ಯತತ್ವದ ಇರವ ನೋಡಾ, 
ಮೂರೊಂದಾದ ಆರೂಢನ ನೋಡಾ, 
ಕೂಡಲಸಂಗಮದೇವರಲ್ಲಿ ತದ್ಧ ತನಾಗಿಪ್ಪ 
ಮರುಳಶಂಕರದೇವರ ನಿಲವ 
ಪ್ರಭು ಸಿದ್ದರಾಮಯ್ಯದೇವರಿಂದ ಕಂಡು ಬದುಕಿದೆನು . 


||೪೧೭|| 


೧೩೭೮ 
ಸತ್ಯ ಸದಾಚಾರ ಸಂಬಂಧವಾದ ನೃತ್ಯಾಚಾರ ಎನಗಿಲ್ಲಯ್ಯಾ, 
ಆನು ನಿಮ್ಮ ನೆನೆಯಲು ಎನಗೆ ಭಕ್ತಿಯಿಲ್ಲಯ್ಯಾ, 
ಕರುಣದಿಂ ಕೃಪೆ ಮಾಡಾ, ಕೂಡಲಸಂಗಮದೇವಾ. 


|| ೪೧೮|| 


ಹೆಚ್ಚಿನ ವಚನಗಳು 


೩೮೦ 


೧೩೭೯ 
ಸದಾಚಾರವ ಕಂಡು, ಲಾಂಛನಪಕ್ಷವನಾ [ ಡಿ] ದವರಿಗೆ , 
ಇಹದೊಳು ಪರದೊಳು ಗತಿಯಿಲ್ಲ , ಕಾಣಿರೋ . 
ಮಣ್ಣೆತ್ಯಾದಡೇನು, ತನ್ನೆ ತ್ತು ಗೆಲಬೇಕೆಂಬುದಕ್ಕೊಲಿವ 
ನಮ್ಮ ಕೂಡಲಸಂಗಯ್ಯ . 


|| ೪೧೯ || 


೧೬೮೦ 
ಸದ್ಭಕ್ತಂಗೆಯೂ ಜಂಗಮಕ್ಕೆಯೂ ಭಾಜನ ಬೇರೆಂಬ 
ಶಾಸ್ತ್ರದ ಸದಗರು ನೀವುಕೇಳಿರೋ . 
ಭಕ್ತ ದೇಹಿಕ ದೇವನೆಂದು ಶ್ರುತಿ ಸಾರುತ್ತಿವೆ, ಅರಿದು ಮರೆಯದಿರಿ, 
ಮರವೆಯಿಂದ ಬ್ರಹ್ಮ ಶಿರವ ಹೋಗಾಡಿಕೊಂಡ, 
ಮರವೆಯಿಂದ ದಕ್ಷ ಶಿರವ ನೀಗಿ ಕುರಿದಲೆಯಾದುದನರಿಯಿರೆ ? 
ಮರೆಯದೆ ವಿಚಾರಿಸಿ ನೋಡಿ, ಭಕ್ತಂಗೂ ಲಿಂಗಕ್ಕೂ ಭಿನ್ನವಿಲ್ಲ . 
ಇನ್ನು ಆ ಭಕ್ತಂಗೆಯೂ ಆ ಜಂಗಮಕ್ಕೆಯೂ ಭೇದವಿಲ್ಲ . 
ಬೇರ್ಪಡಿಸಿ ನುಡಿಯಲುಂಟೆ ? 
ಇನ್ನು ಆ ಗುರುವಿಂಗೆಯೂ ಆ ಭಕ್ತಂಗೆಯೂ ಸಂಕಲ್ಪವಿಲ್ಲ , 
ಅದೆಂತೆಂದಡೆ; 
ಮೆಟ್ಟುವ ರಕ್ಷೆ , ಮುಟ್ಟುವ ಯೋನಿ, ಅಶನ, ಶಯನ, ಸಂಯೋಗ, 
ಮಜ್ಜನ, ಭೋಜನ ಇಂತಿವನು 
ಗುರುಲಿಂಗಜಂಗಮ ಸಹಿತವಾಗಿ ಭೋಗಿಸುವ ಸದ್ಭಕ್ತಂಗೆ 
ನಾನು ನಮೋ ನಮೋ ಎಂಬೆನು . 
ಅದೆಂತೆಂದಡೆ; 
ಅರ್ಥಪ್ರಾಣಾಭಿಮಾನಂ ಚ ಗುರ್‌ ಲಿಂಗೇ ಚ ಜಂಗಮೇ | 
ತಲ್ಲಿಂಗಜಂಗಮಪ್ರಾಣಂ ಭಕ್ತಸ್ಥಲಮುದಾಹೃತಮ್ || ಎಂದುದಾಗಿ, 
ಇದನರಿದು ಅರ್ಥವನ್ನೂ ಪ್ರಾಣವನೂ ಅಭಿಮಾನವನೂ 
ಗುರುಲಿಂಗಜಂಗಮಕ್ಕೆ ಸಮರ್ಪಿಸಿ 
ಆ ಗುರುಲಿಂಗಜಂಗಮವೆ ಪ್ರಾಣವಾಗಿಹ ಸದ್ಭಕ್ತಂಗೆಯೂ 
ಆ ಗುರುಲಿಂಗಜಂಗಮಕ್ಕೆಯೂ ಏಕಭಾಜನವಲ್ಲದೆ ಏಕಭೋಜನವಲ್ಲದೆ, 
ಭಿನ್ನ ಭಾಜನ ಭಿನ್ನ ಭೋಜನವುಂಟೆ ? - ಇಲ್ಲವಾಗಿ , 
ಅದೇನು ಕಾರಣವೆಂದಡೆ; 
ಆ ಸದ್ಭಕ್ತನ ಅಂಗವೆಂಬ ಗೃಹದಲ್ಲಿ ಜಂಗಮವಿಪ್ಪನಾಗಿ 


೩೮೨ 


ಬಸವಣ್ಣನವರ ವಚನಗಳು 


ಇದನರಿದು ಬೇರೆ ಮಾಡಿ ನುಡಿಯಲಾಗದು . 
ಚೆನ್ನಯ್ಯನೊಡನುಂಬುದು ಆವ ಶಾಸ್ತ್ರ ? 
ಕಣ್ಣಪ್ಪ ಸವಿದುದ ಸವಿವುದಾವ ಶಾಸ್ತ್ರ ? 
ಭಕ್ಕದೇಹಿಕ ದೇವನಾದ ಕಾರಣ. 
ಅದೆಂತೆಂದಡೆ; 
ಭಕ್ತಜಿಹ್ವಾಗ್ರತೋ ಲಿಂಗಂ ಲಿಂಗಜಿಹ್ವಾಗ್ರತೋ ರುಚಿಃ | 
ರುಚ್ಚಿ ತು ಪ್ರಸಾದೋಸ್ತು ಪ್ರಸಾದಃ ಪರಮಂ ಪದಂ || - 
ಇಂತೆಂಬ ಪುರಾಣವಾಕ್ಯವನರಿದು 
ಸದ್ಭಕ್ತನೂ ಗುರುಲಿಂಗಜಂಗಮವೂ ಈ ನಾಲ್ವರೂ 
ಒಂದೆ ಭಾಜನದಲ್ಲಿ ಸಹಭೋಜನಮಾಡುವರಿಂಗೆ 
ಇನ್ನೆಲ್ಲಿಯ ಸಂಕಲ್ಪವೊ , ಇನ್ನೆಲ್ಲಿಯ ಸೂತಕವೋ , 
ಇನ್ನೆಲ್ಲಿಯ ಪಾತಕವೋ ಕೂಡಲಸಂಗಮದೇವಾ. 


೪೨೦ | 


೧೩೮೧ 
ಸದ್ದು ರುಮಾರ್ಗಾಚಾರದ ನೆಲೆಕಲೆಯನರಿಯದೆ, 
ಸದಾಚಾರಸದ್ಭಕ್ತನಲ್ಲಿ ಆಡಂಬರಲಾಂಛನದ ವೇಷವ ಧರಿಸಿ, 
ಗ್ರಾಸವ ಹೊರೆದು, ಗುಹ್ಯಲಂಪಟ ಹೆಚ್ಚಿ , 
ಆ ಭಕ್ತನ ಕ್ರಿಯಾಶಕ್ತಿಗೆ ಶ್ರಮಿಸುವನೊಬ್ಬ ಚರಪ್ರಾಣಿಯ 
ಜಡಜಂತುವೆಂಬೆನಯ್ಯಾ . 
ಅಂಥ ಕಾಮವಿಕಾರಭ್ರಾಂತನ ಕಾಮವ ಪರಿಹರಿಸಿ , 
ಲಿಂಗಾಂಗನಿಷ್ಠಾ ಪರತ್ವವ ಹೇಳದೆ, 
ತಾ ಭೋಗಿಸುವ ಸ್ತ್ರೀಯಳ ಕೊಡುವನೊಬ್ಬ ಸ್ಥಾವರಪ್ರಾಣಿಯ 
ಕ್ರಿಮಿಕೀಟಕಪ್ರಾಣಿಯೆಂಬೆನಯ್ಯಾ , 
ಇಂತು ತನುಮನಧನಂಗಳ ಕೊಟ್ಟುಕೊಂಬ ವಿಚಾರವನರಿಯದೆ 
ಬಿಂದುವೆ ನಿಜಶೇಷವೆಂದು ತಿಳಿಯದ 
ಮೂಳನಿಗೆಲ್ಲಿಯದೊ ತ್ರಿವಿಧಪ್ರಸಾದ ? 
ಸ್ಥಲದಿಂದ ಸ್ಥಲವನರ್ಪಿಸುವುದು ಒಡಲ ಗುಣ, 
ನಿಃಸ್ಥಲದಿಂದ ನಿಃಸ್ಥಲವನರ್ಪಿಸುವುದು ಪ್ರಾಣನ ಗುಣ, 
ನೋಡಿ ಆರೆವುದೆ ಅರ್ಪಿತ ಗುಣ, 
ಇಂಥ ಮಹಾಂತರ ತೋರಿ ಬದುಕಿಸಯಾ , 
ಕೂಡಲಸಂಗಮದೇವಾ. 


||೪೨೧II 


ಹೆಚ್ಚಿನ ವಚನಗಳು 


೩೮೩ 


0209 
ಸಬಳದ ತುದಿಯಲ್ಲಿ ಕಟ್ಟಿದ ಗಂಟೆಯಂತೆ, 
ಮಾತು ಲಿಂಗಾ ಲಿಂಗಾ ಎನುತ್ತ 
ಮೊನೆ ಇರಿವಂತೆ ಬೇಡವಯಾ , ಹುಸಿ. 
ಮಾತಿನಲ್ಲಿ ದಿಟ , ಮನದಲ್ಲಿ ಸಟೆ 
ಬೇಡವಯ್ಯಾ , 
ಮನ ವಚನ ಕಾಯ ಒಂದಾಗದಿದ್ದರೆ 
ಕೂಡಲಸಂಗಯ್ಯನೆಂತೊಲಿವನಯ್ಯಾ ? 


|| ೪೨೨|| 


೧೩೮೩ 
ಸಮತೆ ಸನ್ಮತದಿಂದ ನಿಜಗುಣಕಾರಣದಿಂದ 
ಸತ್ವ ರಜಸ್ತಮದಕ್ರೋಧಉಳಿಯದನ್ನಕ್ಕರ 
ಅನುಭಾವವೆಲ್ಲಿಯದೊ ? 
ಆತ್ಮ ಸ್ತುತಿ, ಪರನಿಂದೆ, ಅಸಹ್ಯ , ಅನೃತ, [ ಕು ] ತರ್ಕ ಉಡುಗದನ್ನಕ್ಕರ 
ಅನುಭಾವವೆಲ್ಲಿಯದೊ ? 
ಅರಿಷಡ್ವರ್ಗ ದಶವಾಯುಗಳ ವಿಕಳ ಅಪಾನ ಬಿಡದನ್ನಕ್ಕರ 
ಅನುಭಾವವೆಲ್ಲಿಯದೊ ? 
ಮದ ಮತ್ಸರ ವೈತಾಳ ಸಂವಾದವಲ್ಲದೆ 
ಅನುಭಾವವೆಲ್ಲಿಯದೊ ? 
ಸಮತೆ, ಸಜ್ಜನಿಕೆ , ಸಮಯಾಚಾರದ ನಿಜಪದವು 
ದುರಾಚಾರಿಗಳಿಗಳವಡುವುದೆ ? 
ನಮ್ಮ ಕೂಡಲಸಂಗನ ಶರಣರಿಗಲ್ಲದೆ 
ಅನುಭಾವವೆಲ್ಲರಿಗೆಲ್ಲಿಯದೊ ? 


R 


11೪೨೩1! 


೧೩೮೪ 
ಸಮಯವಿರುದ್ದ ಕಂಜಿ ವಿನಯವ ನುಡಿವೆ, 
ಕೊಂದಡೆ ಕೊಲ್ಲು, ಕಾಯ್ದಡೆ ಕಾಯಿ . 
ಎನ್ನವರೆಂದು ಮನ ಹಿಡಿಯದು, ಕೂಡಲಸಂಗಮದೇವಾ. 


11೪೨೪|| 


೧೩೮೫ 
ಸಮರತಿ ಸಮಸಂಧಾನದ ಸಂಗಸುಖವು 
ನಿನ್ನಿಂದಲೆನಗೆ ಸಾಧ್ಯವಾಯಿತ್ತಲ್ಲದೆ, 


೩೮೪ 


ಬಸವಣ್ಣನವರ ವಚನಗಳು 


ಎನಗೆ ತೋರಿದಪರಾರು ಹೇಳಾ ಲಿಂಗೈಕ್ಯದ ಹೊಲಬ ? 
ಕೂಡಲಸಂಗಮದೇವರ ಶರಣ ಪ್ರಭುದೇವರಲ್ಲಿ 
ನೀನೆನ್ನನಿರಿಸದನ್ನಕ್ಕರ, ನಾನು ಬಲ್ಲನೆ ಹೇಳಾ. 


11೪ ೨೫|| 


೧೩೮೬ 
ಸಮುದ್ರಕ್ಕೆ ಚಂದ್ರಮನ ಬರವೆ ಜೀವಾಳವಯ್ಯಾ , 
ಬತ್ತಿದ ಕೆರೆಯ ಕಮಲಕ್ಕೆ ಉದಕವೆ ಜೀವಾಳವಯ್ಯಾ , 
ಚಕೋರಂಗೆ ಚಂದ್ರಮನ ಬರವೆ ಜೀವಾಳವಯ್ಯಾ , 
ಕೂಡಲಸಂಗಮದೇವಾ, 
ಎನಗೆ ನಿಮ್ಮ ಶರಣರ ಬರವೆ ಜೀವಾಳವಯ್ಯಾ . 


|| ೪೨೬|| 


೧೩೮೭ 
ಸಯದಾನ ಸವೆಯಿತ್ತೆಂದು ಬೆದರಿದೆನಾದಡೆ 
ನಿಮ್ಮಾಣೆ, ನಿಮ್ಮ ಪ್ರಮಥರಾಣೆ . 
ಪಡಿಪದಾರ್ಥಗಳು ಅವಸರಕ್ಕೆ ಒದಗದೆ ಇದ್ದಲ್ಲಿ 
ಮನವಳುಕಿ ಬೆದರಿದೆನಾದಡೆ ನಿಮ್ಮ ಭಕ್ತರಿಗೆ ಸಲ್ಲೆನು, 
ಒಡವೆ ಸವೆದಡೆ ಒಡಲನೆ ಸಲಿಸುವೆನು . 
ಕಡೆಮುಟ್ಟ ಪೂರೈಸದಿದ್ದೆನಾದಡೆ 
ಮಡಿವಾಳ ಮಾಚಿತಂದೆಯ ಪಾದಸಾಕ್ಷಿಯಾಗಿ 
ಕೂಡಲಸಂಗಮದೇವರಿಗೆ ದೂರವಹೆನು . 


|| ೪೨೭|| 


೧೩೮೮ 
ಸರ್ವಾವಧಾನಿ ಸಮಯಪ್ರಸಾದಿ ನೋಡಯ್ಯಾ , 
ಲಿಂಗಾರ್ಪಿತದಲ್ಲಿ ಸರ್ವಾವಧಾನಿ ನೋಡಯ್ಯಾ , 
ಅಯ್ಯಾ , ಅನಾಹತಂಗಳ ಮುನ್ನವೆ ಇರಲೀಯ, 
ಕೂಡಲಸಂಗಮದೇವರಲ್ಲಿ 
ಚೆನ್ನ ಬಸವಣ್ಣಂಗೆ ನಮೋ ನಮೋ ಎನುತಿರ್ದೆನು. 


11೪೨೮|| 


೧೩೮೯ 
ಸಾಕಾರ ನಿರಾಕಾರದೊಳಗೆ ನಿರವಯಾಂಗನಾಗಿ ಸುಳಿದು , 
ಭಕ್ತರ ಭವವ ಹರಿಯಲೆಂದು ಬಂದ ಜಂಗಮದ ಪರಿಯ ನೋಡಾ. 
ಉಳಲುಡಲು ಬಂದವನಲ್ಲ ಪ್ರಭುದೇವರು, 
ತ್ರಿವಿಧದಾಸೆ ಮುನ್ನ ವೆಯಿಲ್ಲ , ಪ್ರಭುದೇವರಿಗೆ, 


ಹೆಚ್ಚಿನ ವಚನಗಳು 


೩೮೫ 


ಭಕ್ತನೆಂಬ ತನ್ನಂಗವ ತನ್ನೊಳ್ಳೆಕ್ಯವ ಮಾಡಿಕೊಂಡು, 
ನಿರವಯವಾಗ ಬಂದ ನಿರವಯನಯ್ಯಾ , 
ಕೂಡಲಸಂಗಮದೇವರಲ್ಲಿ ಪ್ರಭುದೇವರು. 


11೪೨೯ || 


೧೩೯೦ 
ಸಾಕಾರ ಸಂಗನಲ್ಲಿ ನಿರಾಕಾರವಿಲ್ಲೆಂದು 
ನಿರಾಕರ ಸಂಗವನರಸಿ ತೊಳಲಿ ಬಳಲಿದೆನಯ್ಯಾ . 
ನಿಶ್ಚಿಂತ ನಿಜಭಜನೆ ನೆಲೆಗೊಳ್ಳದೆನಗೆ, 
ಭ್ರಾಂತು ಭ್ರಮೆಯಿಲ್ಲದಂತೆ ಎಂದಪ್ಪುದೋ ಎನಗೆ 
ಕೂಡಲಸಂಗಮದೇವಾ, ಕೇಳಯಾ . 


11೪೩OIL 


೧೩೯೧ 
ಸುಖವಾದದುಂಡು, ದುಃಖ ಬಂದಲ್ಲಿ ಬಳಲಿದಡಹುದೆ ? 
ತುಯ್ಯಲೆಂದಡುಂಡು, ಹುಯ್ಯಲೆಂದ[ಡೋಡಿದೊಡಹುದೆ ? 
ಕೇಳಯ್ಯಾ ಕೂಡಲಸಂಗಮದೇವಯ್ಯಾ 
ನೀ ಮಾಡಿದ ಮಾಟಕ್ಕಾಡಿದಡಹುದೆ ? 


|| ೪೩೧11 


೧೩೯೨ 
ಸೂತ್ರಧಾರಿ ಮನದ ಮೈಲಿಗೆಯ ಕಳೆಯಬಂದನಯ್ಯಾ ಮಡಿವಾಳನು . 
ಎನ್ನ ಕಾಯದ ಮೈಲಿಗೆಯ ತಂದು ತನ್ನ ಮುಂದೆ ಇರಿಸಿದೆಡೆ 
ಸಮತೆಯೆಂಬ ಕೂಪತೋಡಿನಲ್ಲಿ ಅದ್ದಿ , ಕಟ್ಟಿ ಹಿಳಿದನಯ್ಯಾ . 
ಪಂಚೇಂದ್ರಿಯವರ್ಗಂಗಳ ಜ್ಞಾನವೆಂಬ ನಿರ್ಮಲಜಲದಲ್ಲಿ 
ಲುಬಿ ಸೆಳೆದನಯ್ಯಾ , 
ರವಿಶಶಿಶಿಖಿಯ ತೇಜದಲ್ಲಿ ಆರಿಸಿದನು , 
ಚತುರ್ದಶ ಷೋಡಶವೆಂಬ ಘಳಿಗೆಯ ಮಾಡಿದನು. 
ಸಮಾಧಾನವೆಂಬ ಅಡ್ಡೆಯ ಮೇಲಿರಿಸಿ ಸಮಗುಣವೆಂಬ 
ಕೊಡತಿಯಲ್ಲಿ ಮುಟ್ಟಿಸಿದನು. 
ಹರಿಯಿತ್ತಯ್ಯಾ ಸೆರಗು ಮೂರಾಗಿ, 
ಆ ಮೂರರಿವೆಯ ಕೊಟ್ಟನಯ್ಯಾ , ಎನ್ನ ಕೈಯಲ್ಲಿ , 
ಆ ಅರಿವೆಯ ಗುರುವಿಂಗೊಂದ ಕೊಟ್ಟೆನು, 
ಲಿಂಗಕ್ಕೊಂದ ಕೊಟ್ಟೆನು, ಜಂಗಮಕ್ಕೊಂದ ಕೊಟ್ಟೆನು. 


೩೮೬ 


ಬಸವಣ್ಣನವರ ವಚನಗಳು 


ಎನಗೆ ಕೊಟ್ಟ ಮೂರರಿವೆಯನೂ 
ಒಂದುಮಾಡಿ ಹೊದೆದುಕೊಂಡು ನಿಶ್ಚಿಂತನಾಗಿ , 
ಮಡಿವಾಳನ ಕೃಪೆಯಿಂದಲಾನು ಬದುಕಿದೆನು 
ಕಾಣಾ, ಕೂಡಲಸಂಗಮದೇವಾ. 


|| ೪೩೨|| 


೧೩೯೩ 
ಸ್ಕೂಲತನುವೆಂಬ ಭಾಂಡದಲ್ಲಿ ಸರ್ವಾಚಾರವೆಂಬ ಸಯದಾನವ ತುಂಬಿದೆ 
ತುಂಬಲೊಡನೆ ಅಗ್ನಿಯಿಲ್ಲದ ಮುನ್ನ ಪಾಕವಾಯಿತ್ತು , 
ಮೇಲು ಸಾಧನವಿಲ್ಲದ ಮುನ್ನ ರುಚಿ ಪಕ್ವವಾಯಿತ್ತು , 
ಅದನು ಸೂಕ್ಷ್ಮತನುವೆಂಬ ಭಾಂಡದಲ್ಲಿ ಬರಿಕೆಯು , 
ಕಾರಣತನುವಿನಲ್ಲಿ ಕುಳ್ಳಿರ್ದು ಊಡೆಹೆನೆಂದನುಮಾಡಲು , 
ಪ್ರಕೃತಿಯಳಿದು ಒಂದೆ ಭಾಂಡವಾದುದ ಕಂಡು 
ಉಣಲೊಲ್ಲದೆ ಅನ್ಯರಿಗಿಕ್ಕದೆ, 
ಎನ್ನದೆನ್ನದೆ, ಸಯದಾನಂಗಳ ತೆಗೆದುಕೊಳ್ಳದೆ, 
ಬೀಸರವೋಗದೆ , ಒಂದರೊಳಗೊಂದಿತ್ತೆನ್ನದೆ 
ಉಂಡು ಸುಖಿಯಾದೆನಯಾ , ಕೂಡಲಸಂಗಮದೇವಾ. 

|| ೪೩೩.|| 


೧೩೯೪ 
ಹಗಲಾಯಿತ್ತು [ ಹೊತ್ತು ಹೋಗದು, ಇರುಳಾಯಿತ್ತು ನಿದ್ರೆ ಬಾರದು, 
ಉಳಿದವರ ಮಾತು ಸಾಗದು, ಉಳಿದವರ ಮಾತು ಸಾಗದು. 
ಕೂಡಲಸಂಗಯ್ಯನಲ್ಲದೆ ಒಲ್ಲದು ಮನ. 

|| ೪೩೪|| 


೧೭೯೫ 
ಹದಿನಾರಿದ್ದಡೆ ಎಂಟಮಾಡುವ ಸಂಗಯ್ಯದೇವರು, 
ಎಂಟಿದ್ದಡೆ ನಾಲ್ಕಮಾಡುವ ಸಂಗಯ್ಯದೇವರು, 
ನಾದ ಡೆ ಎರಡಮಾಡುವ ಸಂಗಯದೇವರು, 
ಎರಡಿದ್ದಡೆ ಒಂದಮಾಡುವ ಸಂಗಯ್ಯದೇವರು , 
ಆ ಒಂದ ಇಲ್ಲವೆಯ ಮಾಡುವ ಸಂಗಯ್ಯದೇವರು, 
ತಿರಿಕನ ಶೋಭಿತನ ಮಾಡುವ ಸಂಗಯ್ಯದೇವರು , 
ತಿರಿ [ ೩]ನಹೋದಡೆ ಹುಟ್ಟದೆನಿಸುವ ಸಂಗಯ್ಯದೇವರು . 
ಇದಾವುದಕ್ಕೂ ಸೆಡೆಯದಿದ್ದಡೆ 
ಕೂಡಲಸಂಗಮದೇವರು ತನ್ನಂತೆ ಮಾಡುವ. 


11೪೩೫|| 


ಹೆಚ್ಚಿನ ವಚನಗಳು 


೩೮೭ 


೧೩೯೬ 
ಹಮಿ ಹನ್ನೆರಡು ಸಂವತ್ಸರ ಹಿಂದಾಯಿತು , 
ಏನ ಮಾಡಿದಡೇನಯ್ಯಾ , ಎನ್ನಲ್ಲಿ ದಿಟವಿಲ್ಲದನ್ನಕ್ಕರ ? 
ಏನ ಹಮ್ಮಿದಡೇನಯ್ಯಾ , ಎನ್ನಲ್ಲಿ ದಿಟವಿಲ್ಲದನ್ನಕ್ಕರ ? 
ಎನ್ನ ಪುಣ್ಯದ ಫಲ, ಕೂಡಲಸಂಗಮದೇವಾ, 
ಬಾಯಿನದುಂಡೆಗೆ ತೋಯನಟ್ಟಂತಾಯಿತ್ತು . 


11೪೩೬il . 


೧೩೯೭ 


ಹರನ ಭಜಿಸುವುದು, 
ಮನಮುಟ್ಟಿ ಭಜಿಸಿದೆಯಾದಡೆ ತನ್ನ ಕಾರ್ಯ ಘಟ್ಟಿ . 
ಅಲ್ಲದಿರ್ದಡೆ ತಾಪತ್ರಯ ಬೆನ್ನಟ್ಟಿ ಮುಟ್ಟಿ ಒತ್ತಿ ಮುರಿದೊಯ್ಯುದು, 
ವಿಧಿ ಹೆಡಗಯ್ಯ ಕಟ್ಟಿ ಕುಟ್ಟುವುದು. 
ಕೂಡಲಸಂಗನ ಶರಣರ ದೃಷ್ಟಿಯವನ ಮೇಲೆ ಬಿದ್ದವ ಜಗಜಟ್ಟಿ , 11೪೩೭il 


೧೩೯೮ 


ಹರಶಕ್ತಿಗಳಲ್ಲಿ ಹುಟ್ಟಿದ ಬೆನಕ ಭೈರವ ಷಣ್ಮುಖರ 
ಮಹಾಹರನ ಮಕ್ಕಳೆಂಬ ಪಾತಕ ನೀ ಕೇಳೊ . 
ಹರಿಹರನು ಒಂದೆಂಬ ಶಿವದ್ರೋಹಿ ನೀ ಕೇಳೊ . 
ಹರಿ ಸಹಿತಾರರಿಂದ ಅಜಾತನಚರಿತ್ರ ಅಪ್ರತಿಮಮಹಿಮ 
ಕೂಡಲಸಂಗಮದೇವನೊಬ್ಬನೆ ಕಾಣಿ ಭೋ . 


|| ೪೩೮|| 


೧೩೯೯ 
ಹರಿಯ ಬೇಡುವಡೆ ಅವಗೆ ಬಲೀಂದ್ರ ದಾನವನಿಕ್ಕಿದನು , 
ಬ್ರಹ್ಮನ ಬೇಡುವಡೆ ಅವಗೆ ಶಿರವಿಲ್ಲ , 
ಬೌದ್ದನ ಬೇಡುವಡೆ ಅವಗೆ ಬುದ್ದಿ ಸಮನಿಸದು, 
ಜಿನನ ಬೇಡುವಡೆ ಅವಗೆ ಉಡಲಿಲ್ಲ , 
ಬೆನಕನ ಬೇಡುವಡೆ ಅವಗೆ ಕೋಡು ಮುರಿಯಿತ್ತು , 
ಭೈರವನ ಬೇಡುವಡೆ ಅವ ಉಟ್ಟುದನಿಕ್ಕಿ ಆಡುತ್ತಿರ್ದನು. 
ಅಭಯಂಕರ ಜಗಕ್ಕೆಲ್ಲ ಜಗದಾನಿಯ ಬೇಡುವೆನು 
ಕೂಡಲಸಂಗಯ್ಯನ. 


11೪೩೯ || 


26 


ಬಸವಣ್ಣನವರ ವಚನಗಳು 


೧೪೦೦ 
ಹಸಿದಳುವ ಶಿಶುವಿಂಗೆ ತಾಯಿ ಮೊಲೆಯ ಕೊಟ್ಟಡೆ, 
ಆ ಶಿಶು ಜೀವಿಸದಿಪ್ಪುದೆ ಹೇಳಾ, ಅಯ್ಯಾ ? 
ಪ್ರಾಣವಲ್ಲಭನ ಅಗಲಿಕೆಯಿಂದ ಪ್ರಾಣವಿಯೋಗವಾಗಿಹ 
ಹೆಂಗೂಸಿಂಗೆ ಆ ಪ್ರಾಣವಲ್ಲಭ ಬಂದಡೆ 
ವಿರಹ ಸಂತವಿಸದಿಪ್ಪುದೆ ಹೇಳಾ, ಅಯ್ಯಾ ? 
ಕೂಡಲಸಂಗಮದೇವರು ಸಾಕ್ಷಿಯಾಗಿ 
ಪ್ರಭುವೆನ್ನ ಮನೆಗೆ ಬಂದಡೆ ಎನ್ನ ಬಯಕೆ ಕೈಸಾರಿ 
ಚೆನ್ನಬಸವಣ್ಣನ ಕರುಣದ ಕಂದನಾಗಿ 
ಉಳಿದೆನು ಕಾಣಾ, ಮಡಿವಾಳಯಾ . 


||೪೪OI 


C), 


- ೧೪೦೧ 
ಹಸುವ ಕೊಂದಾತನು ನಮ್ಮ ಮಾದಾರ ಚೆನ್ನಯ್ಯ , 
ಶಿಶುವೇಧೆಗಾರನು ನಮ್ಮ ಡೋಹರ ಕಕ್ಕಯ್ಯ . 
ಪಾಪಕರ್ಮಿ ನಮ್ಮ ಮಡಿವಾಳ ಮಾಚಯ್ಯ . 
ಇವರಿಬ್ಬರ ಮೂವರ ಕೂಡಿಕೊಂಡಿಪ್ಪ , 
ಕೊಟ್ಟುದ ಬೇಡನು ನಮ್ಮ ಕೂಡಲಸಂಗಯ್ಯ . 


|| ೪೪೧II 


೧೪೦೨ 
ಹಸ್ತಕಡಗ ಕೈಗಧಿಕ ನೋಡಾ; ಕೊಡಲಹುದು ಕೊಳಲಾಗದು, 
ಬಾಹುಬಳೆ ತೋಳಿಗಂಧಿಕ ನೋಡಾ; ಪರವಧುವನಪ್ಪಲಾಗದು , 
ಕರ್ಣಕುಂಡಲ ಕಿವಿಗಧಿಕ ನೋಡಾ; ಶಿವನಿಂದೆಯ ಕೇಳಲಾಗದು, 
ಕಂಠಮಾಲೆ ಕೊರಳಿಂಗಧಿಕ ನೋಡಾ; ಅನ್ಯದೈವಕ್ಕೆ ತಲೆವಾಗಲಾಗದು. 
ಆಗಳೂ ನಿಮ್ಮುವ ನೆನೆದು, ಕೂಡಲಸಂಗಮದೇವಾ, ನಿಮ್ಮುವನೆ ಪೂಜಿಸಿ 
ಸದಾ ಸನ್ನಿಹಿತನಾಗಿಪ್ಪನು ಲಿಂಗಶಿಖಾಮಣಿಯಯ್ಯಾ. 

|| ೪೪೨II 


೧೪೦೩ 
ಹಸ್ತ ತೋಳು ಉರ ಕಂಠ ಕರ್ಣ ಮಸ್ತಕದಲ್ಲಿ 
ರುದ್ರಾಕ್ಷಿಯ ಧರಿಸಿಪ್ಪ ಸದ್ಭಕ್ತನೆ ರುದ್ರನು ನೋಡಾ. 
ಅದೆಂತೆಂದಡೆ; 
ಹಸ್ತೇ ಚೋರಸಿ ಕಂಠೇ ವಾ ಮಸ್ತಕೇ ವಾಪಿ ಧಾರಯೇತ್ | 
ಮುಚ್ಯತೇ ಸರ್ವಪಾಪೇಭ್ಯಃ ಸ ರುದ್ಯೋ ನಾತ್ರ ಸಂಶಯಃ || 


00 


ಹೆಚ್ಚಿನ ವಚನಗಳು 


೩೮೯ 


ಇಂತೆಂದುದಾಗಿ, 
ಸಮಸ್ತ ಪಾಪಂಗಳ ಕಳೆದು, ಕೂಡಲಸಂಗಯ್ಯ ತನ್ನಂತೆ ಮಾಡುವನು. 11೪೪೩|| 


೧೪೦೪ 
ಹಳಿವವರ ಲೆಂಕ, ಮತ್ಸರಿಸುವವರ ಡಿಂಗರಿಗ, 
ಸಲೆಯಾಳಿಗೊಂಬವರ ತೊತ್ತಿನ ಮಗ, 
ಜರಿದು ( ಮತ್ಸರಿ] ಸಿ , ಹೊಯ್ತು ಬೈದು ಅದ್ದಲಿಸಿ 
ಬುದ್ದಿಯ ಹೇಳುವ ಹಿರಿಯರಾದ 
ಡೋಹರ ಕಕ್ಕಯ್ಯಗಳ ಪಾದರಕ್ಷೆಯ ಕಿರುಕುಣಿಕೆಯಲ್ಲಿ 
ಎನ್ನನ್ನಿ ] ಡು 
ಕೂಡಲಸಂಗಮದೇವಾ. 


11೪೪೪॥1 


೧೪೦೫ 
ಹಾಡಿದಡೆನ್ನೊಡೆಯನ ಹಾಡುವೆ, 
ಬೇಡಿದಡೆನೊಡೆಯನ ಬೇಡುವೆ, 
ಒಡೆಯಂಗೊಡಲ ತೋರಿ ಎನ್ನ ಬಡತನವ ಬಿನ್ನಿಸುವೆ. 
ಒಡೆಯ ಮಹಾದಾನಿ ಕೂಡಲಸಂಗಮದೇವಂಗೆ 
ಸೆರಗೊಡ್ಡಿ ಬೇಡುವೆ. 


|| ೪೪೫11 


೧೪೦೬ 
ಹಾದರದ ಮಿಂಡನ ಹತ್ತಿರ ಮಡಗಿಕೊಂಡು, 
ಮನೆಯ ಗಂಡನ ಒಲ್ಲೆನೆಂದಡೆ ಒಲಿವನೆ ? 
ತಾ ಶಿವಭಕ್ತನಾಗಿ , ತನ್ನಂಗದ ಮೇಲೆ ಲಿಂಗವಿದ್ದು 
ಮತ್ತೆ ಭಿನ್ನ ಶೈವಕ್ಕೆರಗುವುದೆ ಹಾದರ, 
ಕೂಡಲಸಂಗಯ್ಯನು ಅವರ ಮೂಗಕೊಯ್ಯದೆ ಮಾಣ್ಣನೆ ? 


| ೪೪೬ || 


೧೪೦೭ 
ಹಾವು, ಕಿಚ್ಚ ಮುಟ್ಟಿಹ ಶಿಶುವೆಂದು 
ಹೆತ್ತತಾಯಿ ಮಗನ ಬೆಂಬತ್ತಿ ಬಪ್ಪಂತೆ ಇಪ್ಪ ನೋಡಾ, 
ಎನ್ನೊಡನೊಡನೆ ಕೂಡಲಸಂಗಮದೇವ ಕಾಯು ಕೊಂಡಿಪ್ಪನಾಗಿ , 


|| ೪೪೭11 


೩೯೦ 


ಬಸವಣ್ಣನವರ ವಚನಗಳು 


೧೪೦೮ 
* ಹಾವು ಹದ್ದು ಕಾಗೆ ಗೂಗೆ ಅನಂತಕಾಲ ಬದುಕವೆ ? 
ಬೇಡವೋ ಮಾನವಾ, ಲೇಸೆನಿಸಿಕೊಂಡು ಬದುಕು , 
ಓ ಮಾನವಾ ಶಿವಭಕ್ತನಾಗಿ , 
ಅದೆಂತೆಂದಡೆ: 
ಜೀವಿತಂ ಶಿವಭಕ್ತಾನಾಂ ವರಂ ಪಂಚವಿನಾನಿ ಚ | 
ನಾಜಕಲ್ಪ ಸಹಸ್ರಾಣಿ ಭಕ್ತಿಹೀನಸ್ಯ ಶಾಂಕರಿ || 
ಎಂದುದಾಗಿ, 
ನಮ್ಮ ಕೂಡಲಸಂಗಮದೇವರ ಭಕ್ತಿವಿಡಿದು, 
ಐದು ದಿವಸವಾದಡೂ ಬದುಕಿದಡೆ ಸಾಲದೆ ? 


| ೪೪೮II 


೧೪೦೯ 
ಹಿಂದೆ ಎನ್ನ ಗುರುವನುಮಿಷಂಗೆ ನೀನು ಲಿಂಗವ ಕೊಟ್ಟೆನೆಂಬ ಸೂತಕ ಬೇಡ, 
ಅಂದು ಅನುಮಿಷ ನಿನ್ನ ಕೈಯಲ್ಲಿ ಕೊಂಡನೆಂಬ ಸಂಕಲ್ಪ ಬೇಡ, 
ಹಿಂದು ಮುಂದೆಂಬ ಸಂದಳಿದು ನಿಂದಲ್ಲಿ ಭರಿತನಾದ ಬಳಿಕ 
ಕೊಡಲುಂಟೆ, ಕೊಳಲುಂಟೆ ಹೇಳಾ ? 
ಹಿಡಿದಡೆ ಸಿಕ್ಕದು, ಕೊಡುವಡೆ ಹೋಗದು, ಎಡೆಯಾಟದ ಜೀವಪರಿಯೆಂತಯ್ಯಾ ? 
ಲಿಂಗವ ಹೋಗಾಡಿದನೆಂಬ ನಿಂದೆಯ ಪ್ರಮಥರು ನುಡಿವುತ್ತಿರಲು 
ಲಿಂಗೈಕ್ಯವೆಂತಪ್ಪುದು ಹೇಳಾ ? 
ನಿಮ್ಮ ಪ್ರಮಥರು ಮೆಚ್ಚಿ ಅಹುದೆಂದು ಒಡಂಬಟ್ಟು , 
ಎನ್ನ ಮನ ಮನ ತಾರ್ಕಣೆಯಪ್ಪಂತೆ 
ನಿಮ್ಮ ಲೈಕ್ಯವ ಮಾಡಾ, ಕೂಡಲಸಂಗಮದೇವಾ. 

|| ೪೪೯ || 


೧೪೧೦ 
ಹಿಂದೆ ಸಂದ ಭಕ್ತರಂತಾನೊಂದೊಂದ ಬೇಡಿ ಕಾಡುವನಲ್ಲ , 
ಹಿಂದೆ ಬೆನ್ನಲಿ ಬಂದು ಬಳಲಿದೆ. 
ಇನ್ನೊಂದ ಬೇಡೆನಂಜದಿರಂಜದಿರಯ್ಯಾ , 
ಆಶಾಪಾಶ ಎನ್ನಲ್ಲುಳ್ಳಡೆ ಕೂಡಲಸಂಗಾ ನಿಮ್ಮಾಣೆ. 


|| ೪೫OIL 


೧೪೧೧ 
ಹುತ್ತವ ಕಂಡಲ್ಲಿ ಹಾವಾಗಿ, ನೀರ ಕಂಡಲ್ಲಿ [ ಒಳ್ಳೆ ] ಯಾದವನ ಮಚ್ಚುವನೆ ? 
ಬಾರದ ಭವಂಗಳಲ್ಲಿ ಬರಿಸುವನಲ್ಲದೆ ಮಚ್ಚುವನೆ ? 


ಹೆಚ್ಚಿನ ವಚನಗಳು 


೩೯೧. 


ಅಘೋರನರಕವನುಣಿಸುವನಲ್ಲದೆ, ಮಚ್ಚುವನೆ ? 
ಅಟಮಟದ ಭಕ್ತರ ಕಂಡಡೆ, 
ಕೋಟಲೆಗೊಳಿಸುವ ಕೂಡಲಸಂಗಮದೇವ. 


|| ೪೫OIL, 


୦୦୬ 
ಹೆಂಗೂಸಿನಂಗವ ನೋಡಿರೆ ಪುರಾತನರು , 
ಬಾಲತನದಂಗವ ನೋಡಿರೆ ಪುರಾತನರು, 
ಬ್ರಹ್ಮವನಾಚರಿಸಿ ತನ್ನ ಮರೆದಿಪ್ಪುದ ನೋಡಿರೆ ಲಿಂಗವಂತರು . 
ತನ್ನಲ್ಲಿ ತಾನು ನಿಶ್ಚಯವಾಗಿ ಭಾಷೆ ಬೀಸರವೋಗದೆಯಿಪ್ಪ ಇರವು 
ಕೂಡಲಸಂಗಮದೇವರಲ್ಲಿ ನಮ್ಮ ಮಹದೇವಿಯಕ್ಕಂಗಾಯಿತ್ತು . 


11೪೫೨|| 


೧೪೧೩ 
ಹೊನ್ನಿನ ಆಪ್ಯಾಯನಕ್ಕೆ ಬೋಳಾದವನಲ್ಲ , 
ಮಣ್ಣಿನ ಆಪ್ಯಾಯನಕ್ಕೆ ಬೋಳಾದವನಲ್ಲ , 
ಹೆಣ್ಣಿನ ಆಪ್ಯಾಯನಕ್ಕೆ ಬೋಳಾದವನಲ್ಲ . 
ಕೂಡಲಸಂಗಮದೇವರಲ್ಲಿ ಎನಗಾರು ಇಲ್ಲವೆಂದು 
ಬೋಳಾದನೆನ್ನ ಪ್ರಭುದೇವರು. 


II೪೨೩ || 


- ೧೪೧೪ 
ಹೊಯಿದವರೆನ್ನ ಹೊರೆದವರೆಂಬೆ, ಬಯಿದವರೆನ್ನ ಬಂಧುಗಳೆಂಬೆ, 
ನಿಂದಿಸಿದವರೆನ್ನ ತಂದೆತಾಯಿಗಳೆಂಬೆ, ಆಳಿಗೊಂಡವರೆನ್ನ ಆಳವರೆಂಬೆ , 
ಜರಿದವರೆನ್ನ ಜನ್ಮ ಬಂಧುಗಳೆಂಬೆ , 
ಹೊಗಳಿದವರೆನ್ನ ಹೊನ್ನಶೂಲದಲಿಕ್ಕಿದರೆಂಬೆ 
ಕೂಡಲಸಂಗಮದೇವಾ. 


11೪೫೪|| 


ಅನುಬಂಧ 


ಕಠಿಣಪದಕೋಶ 


ಅಂಕ -ಸೈನಿಕ, ಯೋಧ 

ಅಘ - ಪಾಪ 
ಅಂಕಕಾರ- ಹೆಸರಾಂತ ವೀರ 

ಅಘಟಿತ ಘಟಿತ - ಉಂಟಾಗದುದನ್ನು 
ಅಂಗಜಾಹವ-ಕಾಮಕೇಳಿ ? 

ಉಂಟುಮಾಡುವವ 
ಅಂಗತ- ಅಂಗಸ್ಥ , ಅಳವಟ್ಟ 

ಅಚ್ಚಿಗ- ವ್ಯಥೆ, ಕಳವಳ 
ಅಂಗವಣಿ- ಧೈಯ್ಯ 

ಅಜಪೆ-ಉಸಿರಾಟದಲ್ಲಿಯೇ ಅಕ್ಷರ 
ಅಂಗವಿಸು- ಕೈಕೊಳ್ಳು 

ರೂಪವಾಗಿ ಪರಿಣಮಿಸುವ ' ಹಂಸ ' 
ಅಂಗಸೋಂಕು - ಶರೀರದ ಮೇಲೆ ಲಿಂಗ ಮಂತ್ರ 
ಧರಿಸುವುದು 

ಅಜಾಂಡ-ಲೋಕ 
ಅಂಜನ-ದೋಷ, ಗುಪ್ತನಿಧಿ ಶೋಧಕ್ಕೆ ಅಟಮಟ-ಮೋಸ 
ಬಳಸುವ ಕಾಡಿಗೆ 

ಅಟ್ಟಟ್ಟಿಕೆ- ಜಂಬ 
ಅಂಡಜ - ತತ್ತಿಯಿಂದ ಹುಟ್ಟುವ ಪ್ರಾಣಿ ಅಟ್ಟೆ - ಮುಂಡ 
ಅಂಡಲೆ- ಪೀಡಿಸು 

ಅಡಕು -ಸೇರಿಸು 
ಅಂತಕ- ಯಮೆ 

ಅಡಕೆ - ಹಾಗಕ್ಕಿಂತ ಸಣ್ಣ ನಾಣ್ಯ 
ಅಂತರಂಗಶುದ್ದಿ - ವಿಚಾರಶುದ್ದಿ ಅಡ್ಡ ದೊಡ್ಡ- ಮಿತಿಮೀರಿ ಬೆಳೆದವನು 
ಅಂತರಬೆಂತರ- ಅಂತರ ವ್ಯಂತರ, ಅಂತರ್ ಅಡ್ಡಾಯುಧ-ಒಂದು ಪ್ರಕಾರದ ಖಡ್ಗ 
ಪಿಶಾಚಿ 

ಅಡ್ಡೆ- ಅಡಿಯ ಕಲ್ಲು 
ಅಂತು- ಅಂತ್ಯ , ಕೊನೆ 

ಅಡೆ- ಆಶ್ರಯ , ಆಧಾರ 
ಅಂತುಟು- ಅಷ್ಟು 

ಅಣಕ-ಸೋಗು, ಕುಚೋದ್ಯ 
ಅಂದಳ - ಆಂದೋಲಿಕಾ, ಪಲ್ಲಕ್ಕಿ ಅಣಚಿ- ಮೈಮೇಲೆ ಬಿಡಿಸಿಕೊಳ್ಳುವ ಹಚ್ಚಿ 
ಅಂಬರ - ಆಕಾಶ 

ಅಣಲ- ದವಡೆ 
ಅಕ್ಕವೆ-ಜೀರ್ಣ, ಪ್ರಯೋಜನ ಅಣೆ - ಅಪ್ಪಳಿಸು, ಹೊಡೆ 
ಅಕ್ಕಾಡು- ಆಳ್ಳಾಡು, ಕಂಪನಗೊಳ್ಳು ಅತ್ಯತಿಷ್ಠದ್ದಶಾಂಗುಲ- ಹತ್ತು 
ಅಕ್ಕಿ -ಕಂಪನಗೊಂಡಿತ್ತೆ 

ಬೆರಳಿನಷ್ಟು ಮಿಗಿಲು 
ಅಕ್ಕ - ದುಃಖ 

ಅತಿಗಳೆ- ದೂರ ಮಾಡು, ನಿವಾರಿಸು 
ಅಗಮ್ಮ - ತಿಳಿಯಲು ಬಾರದ 

ಅದೈತ- ಶಿವ ಮತ್ತು ಜೀವ ಒಂದೇ 
ಅಗ್ನವಣಿ- ಪವಿತ್ರ ಜಲ 

ಎಂದು ಪ್ರತಿಪಾದಿಸುವ ತತ್ವ 
ಅಗೆ- ಸಸಿ 

ಅದ್ದಲಿಸು- ಬೆದರಿಸು 


೩೯೬ 


ಬಸವಣ್ಣನವರ ವಚನಗಳು 


ಅಧರ - ( ಕೆಳಗಿನ) ತುಟಿ 

ಅವಲೋಹ-ಕೀಳು ಲೋಹ 
ಅಧಿಕ-ಶ್ರೇಷ್ಠ 

ಅವಸರ- ಪ್ರಸಂಗ, ತವಕ 
ಅದು - ಮುಳುಗಿಸು 

ಅವಸ್ಥೆ - ಸಂಕಟ , ದುಃಖ 
ಅನಂಗ- ಕಾಮ 

ಅವುಟು -ಮೂರುವರೆ 
ಅನವರತ -ನಿರಂತರ, ಯಾವಾಗಲೂ ಅವುಡಿ - ದವಡೆ 
ಅನಾಮಿಕ-ಶೂದ್ರ, ಅಸ್ಪೃಶ್ಯ 

ಅಶನ- ಆಹಾರ 
ಅನಾಯತ- ಪ್ರಮಾದ, ತಪ್ಪು ಅಶ್ರುಜಲ- ಸುಖದ ಕಣ್ಣೀರು 
ಅನಿಮಿಷ- ದೇವತೆ, ಒಬ್ಬ ಶರಣ ಅಷ್ಟತನುಮೂರ್ತಿ-ಭೂಮಿ, ಜಲ, ಅಗ್ನಿ , 
ಅನುಶ್ರುತ- ನಿರಂತರ, ಪ್ರಸಿದ್ದ 

ವಾಯು, ಆಕಾಶ, ಮನಸ್ಸು , ಬುದ್ದಿ 
ಅಪೇಯ -ಕುಡಿಯ ( ತಿನ್ನಬಾರದ 

ಅಹಂಕಾರ ಈ ಎಂಟು ಅಂಶಗಳನ್ನು 
ಅಭವ- ಶಿವ 

ಹೊಂದಿದ ಶಿವ | 
ಅಭ್ರಚ್ಛಾಯ - ಮೋಡದ ನೆರಳು ಅಷ್ಟವಿಧಾರ್ಚನೆ-ಜಲ, ಗಂಧ, ಅಕ್ಷತೆ. 
ಅಭ್ಯಾಸ-ರೂಢಿ 

ಪತ್ರ , ಪುಷ್ಪ , ಧೂಪ, ದೀಪ, 
ಅಮಳೋಕ್ಯ- ಬಾಯಿಯಲ್ಲಿ ಲಿಂಗವನ್ನು ನೈವೇದ್ಯ - ಈ ಎಂಟು ವಿಧಗಳಿಂದ 
ಧರಿಸುವುದು 

ಮಾಡುವ ಪೂಜೆ 
ಅಮೃತಕರ -ಶೀತಲ ಕಿರಣ 

ಅಷ್ಟೋತ್ತರ ಶತ- ಒಂದುನೂರಾ ಎಂಟು 
ಅಮೃತಗಣ- ಜಗಣ ಹೊರತಾದ ನಾಲ್ಕು ಅಸುಗತಿ- ದುರ್ಗತಿ 
ಈ ಮಾತ್ರೆಯ ಗಣಗಳು 

ಅಳಲು- ದುಃಖ, ಸಂಕಟ 
ಅಯ್ಯತನ - ಗುರುತ್ವ , ಘನತೆ 

ಅಳವು- ಸಾಮರ್ಥ್ಯ, ಶಕ್ತಿ 
ಅಯು ದೆ- ಅದೆ, ಇದೆ 

ಅಳಿಮನ-ಕ್ಷುದ್ರಮನಸ್ಸು 
ಅರತ- ಅರ್ತಿ , ಪ್ರೀತಿ| 

ಅಗಡಿ- ಆಗಡ, ಕೆಟ್ಟ ಕೆಲಸ 
ಅರಸಾಡು - ಅರಚು, ಕೂಗು 

ಆಚಮನ- ಬಾಯಿ ತೊಳೆದುಕೊಳ್ಳುವುದು 
ಅರಳಂಬು - ( ಕಾಮನ) ಹೂಬಾಣ ಆದ್ಯರು- ಪ್ರಾಚೀನ ಶರಣರು 
ಅರಳೆ - ಅರಳೆಯ ಮರ 

ಆದಿ- ಚಿಂತೆ 
ಅರ್ತಿ- ಅಟ್ , ಪ್ರೀತಿ 

ಆಪ್ಯಾಯನ- ತೃಪ್ತಿ 
ಅರ್ಧಗಾಣಿ-ಕಾಣಿ ನಾಣ್ಯದ ಅರ್ಧ ಭಾಗ ಆಪೋಶನ-( ಬೊಗಸೆಯಿಂದ) 
ಅರೆಬಿರಿದ- ಅಲ್ಪ ಕೀರ್ತಿ 

ಕುಡಿಯುವುದು 
ಅರೆಭಕ್ತ - ಭಕ್ತನಾಗಿಯೂ ಭವಿ ಆಚರಣೆ ಆಯ - ಉತ್ಪನ್ನ 
ಬಿಡದವ 

ಆಯತ- ಯೋಗ್ಯ, ಇಷ್ಟಲಿಂಗ ದೀಕ್ಷೆ 
ಅಲಗು- ಖಡ್ಡ 

ಆರತ- ಆಸೆ, ಕೃಷ್ಣ 
ಅಲಸು- ದಣಿ, ಆಲಸ್ಯ ಹೊಂದು ಆರಂಬ - ಒಕ್ಕಲುತನ 
ಅಲುಬು - ಅಲುಗಾಡಿಸು 

ಆರಮ್- ಎಚ್ಚರದಿಂದಿರು 
ಅವಧಾರು- ಚಿತ್ತಯಿಸು, ಲಕ್ಷ್ಯ ಕೊಡು ಆರಾಧ್ಯ -ಪೂಜಾಯೋಗ್ಯ 


ಕಠಿಣಪದಕೋಶ 


೩೯೭ 


ಆಲು- ಆರ್ , ಕೂಗು 

ಉದಮದ-ಉನ್ಮದ, ಅತಿಯಾದ 
ಆವಗೆ -ಕುಂಬಾರನು ಮಡಿಕೆ ಸುಡುವ ಸೊಕ್ಕು 
ಆವಗೆ 

ಉದ್ದರೆ- ಉದ್ದರಿ ವ್ಯಾಪಾರ 
ಆಶ್ರಯದ- ಆಗ್ಲಿಷ್ಟ, ಕೂಡಿದ | ಉದ್ದಿಜ- ಭೂಮಿಯ ತಂಪಿನಲ್ಲಿ ಹುಟ್ಟಿದ 
ಆಸುರ- ತಾಮಸಭಾವ, ಸೊಕ್ಕು 
ಆಹ್ವಾನ- ಬರಮಾಡಿಕೊಳ್ಳುವುದು 

ಉಪದೇಶ ಪರೀಕ್ಷೆ - ಮಂತ್ರೋಪದೇಶ 
ಆಳವಾಡು- ಅವಹೇಳನ ಮಾಡು 

ಪರೀಕ್ಷೆ ? 
ಆಳ - ಒಡೆಯ 

ಉಪ್ಪರಗುಡಿ- ಎತ್ತಿ ಕಟ್ಟಿದ ಧ್ವಜ 
ಆಳಿಕಾರ - ನಿಂದಕ 

ಉಪೇಂದ್ರ - ವಿಷ್ಣು 
ಆಳಿಗೊಳು -ಹೀಯಾಳಿಸು, ಧಿಕ್ಕರಿಸು 

ಉಮ್ಮಹ-ಉನ್ಮಾದ > ಉವಾಹ > 
ಆಳು - ಮುಳುಗು 

ಉಮ್ಮ ಹ , ಅತಿ ಹರ್ಷ 

ಉಭಯಕುಳ- ಲಿಂಗಪೂಜೆ, ಜಂಗಮ 
ಇಟ್ಟಿಯ ಹಣ್ಣು - ತಿಂದರೆ ತಲೆ 
ತಿರುಗುವಂತೆ ಮಾಡುವ ಒಂದು 

ದಾಸೋಹ- 
ಬಗೆಯ ಹಣ್ಣು 

ಉಭಯ ಭ್ರಷ್ಟ - ಇಹಪರಗಳಿಗೆ 

ಹೊರತಾದವ 
ಇದಿರ- ಪ್ರತಿ, ವಿರೋಧ 

ಉಭಯಲಿಂಗ- ಲಿಂಗ ಮತ್ತು ಜಂಗಮ 
ಇಮ್ಮನ- ಎರಡು ಮನಸ್ಸು , ಎಂಟು 

ಉರಸಜ್ಜೆ - ಎದೆಯ ಮೇಲಿನ ಲಿಂಗ 
ಸೊಲಿಗೆ ಪ್ರಮಾಣ 

ಕರಡಗೆ . 
ಇಮ್ಮೆಗೊಳು - ದೇಹದ ಎರಡೂ 

ಉರುಗು- ಬಾಗು, ಓರೆಯಾಗು 
ಮೈಗಳಲ್ಲಿ ಪಾರಾಗು 

ಉರೆ- ಚನ್ನಾಗಿ 
ಇಲ್ಲವೆ- ಇಲ್ಲದಿರುವಿಕೆ, ಅಭಾವ 

ಉಲಿ-ಸದ್ದು ಮಾಡು 
ಈಡಾಡು - ಒಗೆ, ಬೀಸಾಡು 

ಉಳಿದ ಸೂಳೆ- ಬಿಟ್ಟ ಸೂಳೆ, ದೂರವುಳಿದ 
ಉಂಡಲಿಗೆ- ಉಂಡಿ 

ಸೂಳೆ 
ಉಂಡಿಗೆ- ಮುದ್ರೆ 

ಊಡದ-( ಹಾಲು ಉಣಿಸದ 
ಉಚ್ಚಿಷ್ಟ - ಎಂಜಲು 

ಎಚ್ಚಿಕೊಂಬುದು- ಹಚ್ಚಿಕೊಳ್ಳುವುದು 
ಉಡು- ಹಾವಿನ ವೈರಿಯಾದ ಒಂದು 

ಎಚ್ಚು - ಬಾಣವನ್ನು ಎಸೆದು 
ಪ್ರಾಣಿ 

ಎಡಹುಗುಳಿ-ಎಡಹುವ ತಗ್ಗು 
ಉಡುಗು- ಹುಡುಗು, ಗುಂಪುಗೊಳಿಸು 

ಎಡೆಯಾಟ - ಅತ್ತಿತ್ತ ಅಡ್ಡಾಡುವುದು 
ಉಡುಹ-ಉಟ್ಟು ತೊಟ್ಟುಕೊಳ್ಳುವಲ್ಲಿ ಎರದೆಲೆ- ಬೋರೆ ಎಲೆ 

ಆಸಕ್ತಿಯುಳ್ಳವ, ವೇಷಧಾರಿ ಎರೆ - ಸುರಿ, ನೀಡು 
ಉತ್ತಮಾಂಗ- ತಲೆ | 

ಎಲವದ ಮರ-ಬೂರಲ ಮರ 
ಉತುಪತಿ- ಉತ್ಪತ್ತಿ , ಜನನ 

ಎಸಕ- ಮಾಡುವಿಕೆ, ಕೆಲಸ 
ಉತ್ತು -ಊಳುವ ಕೆಲಸಮಾಡಿ ಎಸವೋದ- ಶಕ್ತಿಗುಂದಿದ 


೩೯೮ 


ಬಸವಣ್ಣನವರ ವಚನಗಳು 


ಎಹಗೆ- ಹೇಗೆ ಬೇಕಾದ ಹಾಗೆ ಓಜುಗಟ್ಟಿಗೆ- ವಿದ್ಯಾರ್ಥಿಗಳನ್ನು 
ಎಳೆವಾವು- ಮಿಡಿ ನಾಗರ 

ದಂಡಿಸಲು ಶಿಕ್ಷಕರು ಬಳಸುವ 
ಏಗುವುದು ? - ಏನು ಮಾಡುವುದು ? ಕೋಲು 
ಏಡಿಸು - ಅಣಕಿಸು, ನಿಂದಿಸು, ಹಂಗಿಸು , ಓಡು- ( ಹರಿಯುವ) ಹಂಚು 
ಏರಂಡ- ಔಡಲ 

ಓತ- ಪ್ರೀತಿಸಿದ, ಒಲಿದ 
ಏರಿ-(ಕೆರೆಯ ) ಒಡ್ಡು 

ಓತಿ- ಓತಿಕಾಟ 
ಏರಿಸಿ ನುಡಿ- ಹೊಗಳು 

ಓಜ-( ತಾಳದ) ಕ್ರಮ 
ಏವನಾದಡೇನು- ಏನು 

ಓಲೆಕಾರ- ಸಶಸ್ತ್ರ ಸೈನಿಕ 
ಮಾಡಬೇಕಾದರೂ 

ಓವರಿ-ಕೋಣೆ 
ಏವುದಯಾ - ಏನು ಮಾಡುವುದಯಾ 

ಓಸರಿಸು - ದೂರ ಸರಿ 
ಐದೆ- ಸುಮಂಗಲೆ, ತಾಳಿ ? 

ಕಂಚು- ಕಂಚಿನಿಂದ ಮಾಡಿದ ಊಟದ 
ಒಕ್ಕತನ- ಒಂದುತನ, ನಂಟುತನ 

ತಟ್ಟೆ 

ಕಂಡೆ- ಖಂಡೆಯ, ಖಡ್ಗ 
ಒಕ್ಕುದು-(ಉಂಡು) ಒಗೆದುದು 

ಕಂತೆ-ಜೋಳಿಗೆ . 
ಒಟ್ಟಿಲ- ಗುಂಪು, ರಾಶಿ 

ಕಂದಲು- ಹೈನಕ್ಕಾಗಿ ಬಳಸುವ ಪಾತ್ರೆ 
ಒಡಲವಸರ-ಜೀವನದ ಅಗತ್ಯ 

ಕಂಪಣ -( ಹುಲ್ಲು ) ಹೊರೆ 
ಒಡ್ಡ -ಜೂಜಿನಲ್ಲಿ ಹಚ್ಚುವ ಹಣ 

ಕಂಪಣಿಗ - ಹುಲ್ಲು ಹಾಕುವವ 
ಒತ್ತೆ - ಸೂಳೆ ವಿಟರಿಂದ ಸ್ವೀಕರಿಸುವ ಹಣ 

ಕಂಬಿ -ಕಬ್ಬಿಣದ ಕಡ್ಡಿ 
ಒಪ್ಪಚ್ಚಿ ಒಮ್ಮೆಯಾದರೂ - 

ಕಕ್ಷೆ - ಬಗಲು, ಪಕ್ಕೆ 
ಒಮ್ಮನ-ಒಂದು ಮನಸ್ಸು , ನಾಲ್ಕು 

ಕಗ್ಗಾಯಿ - ಅಪಕ್ವ ಹಣ್ಣು 
ಸೋಲಿಗೆ ಪ್ರಮಾಣ 

ಕಜ್ಜಾಯ- ಅಡುಗೆ ವಿಶೇಷ 
ಒರಳ- ಒರಳಕಲ್ಲು , ಹಗ್ಗದ ಉರಲು ? 

ಕಟ್ಟಣೆ-ಕಟ್ಟಳೆ, ನಿಯಮ 
ಒರೆ - ಒರೆಗಲ್ಲಿಗೆ ಒಮ್ಮೆ ತಿಕ್ಕಿದರೆ ಕಟಾಳು-ನಿಪೆ ಯ ಸೇವಕ 
ಬರುವಷ್ಟು ಚಿನ್ನ 

ಕಟ್ಟದಿರು-ಸಮ್ಮುಖ, ನೇರ ಎದುರು 
ಒರೆ-ಖಡ್ಗದ ಹೊದಿಕೆ 

ಕಟ್ಟುಗ್ರ - ಅಧಿಕ ಉಗ್ರ 
ಒರೆಗಟ್ಟು - ( ಒರೆಸಹಿತ) ಖಡ್ಗವನ್ನು ಕಟ್ಟು ಕಡವರ- ಬಂಗಾರ 
ಒರೆಯಾವು- ದುಷ್ಟ ಆಕಳು ? ಕರುವಿದ್ದ ಕಡಿಹಕೆ - ಕಡಿತಕ್ಕೆ ತುಂಡು ಮಾಡುವಿಕೆಗೆ 
ಆಕಳು ? 

ಕಡೆಗಳ- ಕಡೆಗಣ, ರಣಭೂಮಿಯ ಮೇರೆ 
ಒಳ್ಳಿಹ- ಸುಂದರವಾಗಿ ಕಾಣುವ 

ಕಡೆಗೋಡಿವರೆ- ಹೊರ ಪ್ರವಹಿಸು 
ಒಳಬೊಳ್ಳೆ - ಒಳಗೆ ಪೊಳ್ಳಾಗಿರುವುದು ಕಡಿಮುಟ್ಟ -ಕೊನೆಯವರೆಗೆ 
ಒಳಲೋಟೆ- ಮೋಸಗಾರಿಕೆ , ಪೊಳ್ಳುತನ ಕಡೆಯಾಣಿ- ಶುದ ಬಂಗಾರ 
ಒಳ್ಳೆ -ನೀರಹಾವು 

ಕಣಕಾಲು- ಮೊಳಕಾಲಿನ ಕೆಳಭಾಗ 
ಓಗರ- ಅನ್ನ , ಬೋನ 

ಕಣೋಟ-ಕಣ್ಣಿನ ಬೇಡುವಿಕೆ, ನೋಟ ಸುಖ 


ಕಠಿಣಪದಕೋಶ 


೩೯೯ 


ಕರ್ದಮ -ಕೆಸರು 

ಕಳಿದ- ಬಾಡಿದ 
ಕನ್ನಡ- ಕನ್ನಡಿಯ ಗೋಡೆ 

ಕಳೆದುಕೊಳು - ( ಒರೆಯಿಂದ) 
ಕನ್ನದುಳಿ-ಗೋಡೆ ಕೊರೆಯಲು ಕಳ್ಳರು ಸೆಳೆದುಕೊಳ್ಳು 
ಬಳಸುವ ಉಪಕರಣ 

ಕಾಟುಗ- ಕಾಟ ಕೊಡುವವ, ಪೀಡಿಸುವವ 
ಕನ್ನೆಯ ಸ್ನೇಹ- ಕನ್ನೆಯೊಳಗಿನ ಕಾಮ ಕಾಣಿ- ಒಂದು ಸಣ್ಣ ನಾಣ್ಯ 
ಕಪ್ಪಡಿ-ಶೈವ ಸನ್ಯಾಸಿ 

ಕಾಲ- ಯಮ 
ಕಪಾಲ-(ಬ್ರಹ್ಮ ) ತಲೆಬುರುಡೆ 

ಕಾಲವಳ್ಳ - ಸಣ್ಣ ಹಳ್ಳ 
ಕಮ್ಮಟ-ಕರ್ಮಸ್ಥಾನ, ಟಂಕಸಾಲೆ ಕಾಹ- ರಕ್ಷಣೆ 
ಕಮ್ಮನೆ- ಸುವಾಸನೆ 

ಕಾಳಕತ್ತಲೆ 
ಕರಕಷ್ಟ - ಅತಿ ಕೀಳು 

ಕಾಳಿಕೆ -ಕಪ್ಪು ದೋಷ 

ಕಾಳಿಯ ಕಂಕಾಳ- ಕಾಳಿಕಾ 
ಕರಣವೃತ್ತಿ - ಪಂಚೇಂದ್ರಿಯಗಳ ವೃತ್ತಿ 

ಖಂಡದಲ್ಲಿಯ ಕಂಕಾಳ 
ಕರತಳಾಮಳಕ- ಅಂಗೈಯಲ್ಲಿಯ 

( = ಬೆನ್ನೆಲುಬು ) ದ ಘಟನೆ 
ನೆಲ್ಲಿಕಾಯಿಯಷ್ಟು ಸ್ವಾಧೀನ 

ಕಾಳೆಗಮುಖ- ಯುದ್ಧದ ಪ್ರಾಥಮಿಕ 
ಕರಲಭೂಮಿ- ಸವುಳು ನೆಲ 

ತಿಳಿವಳಿಕೆ 
ಕರಿ- ಇದ್ದಿಲು 

ಕಿಂಕರ-ಸೇವಕ 
ಕರಿಗಟ್ಟು -ಕಪ್ಪಾಗು. ಗಟ್ಟಿಯಾಗು ? 

ಕಿಂಕಲ -ಸೇವಾವೃತ್ತಿ , ಸೇವಕ 
ಕರುಳ ಕಲೆ-ಕರುಳಿಗೆ ಆದ ಗುರುತು 

ಕಿಂಚಿತು -ಕಿಂಚಿತ್ , ಸ್ವಲ್ಪ 
ಕರೋಟಿ- ತಲೆಬುರುಡೆ 

ಕಿಂಪುರುಷ-ದೇವಲೋಕದಲ್ಲಿರುವ ಮೃಗ 
ಕಲಕೇತ- ಕಲ್ಲಿನಿಂದ ಎದೆಗೆ 

ಮುಖದ ವ್ಯಕ್ತಿ 
ಬಡಿದುಕೊಂಡು ಭಿಕ್ಷೆ ಕೇಳುವವ? 

ಕಿಗ್ಗ ಡಲ- ( ಕೆಗ್ಗಡಲ ? = ಕೆಂಪು 
ಕಲ್ಮಷ- ದೋಷ, ಹೊಲಸು 

ಸಮುದ್ರ ) ಕಿರಿದು + ಕಡಲ, ಸಣ್ಣ 
ಕಲ್ಪಿತ-ಬ್ರಹ್ಮಲಿಖಿತ 

ಸಮುದ್ರ 
ಕವಚ-(ಕರ್ಣನ) ಮೈಗೆ ಅಂಟಿಕೊಂಡಿದ್ದ ಕಿಚ ಡಿ-ಜೋಳದ ಹುಗಿ . 
ವಜ್ರದ ಅಂಗಿ 

ಕಿನ್ನರ- ದೇವತೆಗಳಲ್ಲಿಯ ಒಂದು ಪ್ರಕಾರ 
ಕವಳಿಗೆ - (ಕಪಾಲಿಕಾ) ಶಿವನ 

ಕಿಷ-ಕಿಲುಬು, ದೋಷ 
ಕೈಯಲ್ಲಿರುವ ತಲೆಬುರುಡೆ 

ಕಿರುಕುಣಿಕಿ- ಕಿರುಬೆರಳು 
ಕವಿಲೆ-ಕಪಿಲೆ, ಆಕಳು 

ಕಿರುಕುಳ-ಸಣ್ಣ , ಕ್ಷುದ್ರ 
ಕವುಳಗೋಲು- ಗರಡಿಯ ಮನೆಯಲ್ಲಿ ಕೀಟಕ- ಜೇಡಹುಳು ? 

ಆಯುಧದಂತೆ ಬಳಸುವ ಪದ್ಯಾಯ ಕೀಡೆ-ಕೀಟ, ಹುಳು 
ಕೋಲು 

ಕೀರ್ತಿವಾರ್ತೆ -ಕೀರ್ತಿ ಪ್ರಚಾರ 
ಕಳ-ಕಣ, ರಣರಂಗ 

ಕೀಸು- ಗೀಚು, ಕೆತ್ತು 
ಕಳ್ಳ ದಮ್ಮ -ಖೋಟಾ ನಾಣ್ಯ 

ಕೀಳ್ - ಹೀನ, ಕರು , ಕೀಲು 


೪೦೦ 


ಬಸವಣ್ಣನವರ ವಚನಗಳು 


ಕೀಳಾಳು - ಸಣ್ಣ ಆಳು 

ಕೆಮ್ - ಹೊಲ 
ಕುಂಡಲಿಗ- ಮುಟ್ಟಿದಾಕ್ಷಣ 

ಕೆರಹ- ಚಪ್ಪಲಿ 
ವರ್ತುಲವಾಗುವ ಹುಳು ? ಕೆಲ- ಪಕ್ಕ , ನೆರೆಹೊರೆ 
ಕುಂಭಿಪಾತಕ -ಕುಂಭೇ ಹೆಸರಿನ ನರಕ ಕೆಲೆ - ಹೂಂಕರಿಸು, ಮನ ಬಂದಂತೆ 
ಕುಕ್ಷಿ - ಹೊಟ್ಟೆ 

ಮಾತನಾಡು 
ಕುಕ್ಕುಟಜ್ಞಾನ-ಕೋಳಿಯ ಜ್ಞಾನದಂಥ ಕೆಳಯಿಂಕೆ - ಕೆಳಗೆ : 
ಜ್ಞಾನ? 

ಕೇಚರಗಾವಿಲ-ಗ್ರಾಮೀಣ ದೇವತೆ 
ಕುಚಿತ- ಕುತ್ತಿತ, ಕ್ಷುದ್ರ 

ಕೇತುಗ-(ಧೂಮಕೇತುವಿನಂತೆ 
ಕುಚಿತ್ವಾಚಾರ-ಕುದ್ರ , ನಡತೆ | 

ಅನಿಷ್ಟಕಾರಕ 
ಕುಟುಕ- ಗುಟುಕು , ತುತ್ತು 

ಕೈದು- ಆಯುಧ 
ಕುರಿ- ಮೇಟಿಯ ಸುತ್ತ ಒಟಿದ ಬೆಳಸು ಕೈದುಡುಕು- ಕೈ ಹಾಕು 
ಕುತ್ತು - ಬಗ್ಗಿಸು 

ಕೈ ಮರೆ-ಕೈಯೊಳಗಿನ ಆಯುಧದ 
ಕುನ್ನಿ - ಗಂಡು ಮಗು ? 

ಉಪಯೋಗವನ್ನು ಮರೆಯುವುದು 
ಕುಪ್ಪಳಿಸು- ಹೊರಚೆಲ್ಲು 

ಕೈವಾರ- ಸ್ತುತಿ, ಸೇವೆ 
ಕುಲಿಶ - ಸಿಡಿಲು 

ಕೊಂಡಮಾರು- ಕೊಂಡ ಬೆಲೆಗೆ 

ಮಾರುವುದು 
ಕುರುಕು - ಕುರುಕುರು ಸದ್ದಿನೊಂದಿಗೆ ತಿನ್ನು 

ಕೊಂಡಲಿಗ - ಮುಟ್ಟಿದರೆ 
ಕುದುರ-ಗೋಡೆ| 

ವರ್ತುಲವಾಗುವ ಹುಳು ( ?) 
ಕುಳಿ-ಕುಣಿ, ತಗ್ಗು , 

ಕೊಂತ- ಭರ್ಚಿ 
ಕೂಪ- ಬಾವಿ, ಪ್ರಿಯ 

ಕೊಂಬಮೆಟ್ಟಿ ಕೂಗು- ಅಹಂಕಾರದ 
ಕೂಪರು-ಕೂರ್ಪವರು, ಪ್ರೀತಿಯವರು 

ಕೋಡನ್ನು ತುಳಿದು ಕೂಗು ? 
ಕೂರಂಬು- ಹರಿತವಾದ ಬಾಣ 

ಕೊಡಗೂಸು- ಮದುವೆ ವಯಸ್ಸಿನ ಹೆಣ್ಣು 
ಕೂರಲಗ- ಹರಿತವಾದ ಖಡ್ಗ 

ಕೊಯಿಲು-ಕೊಯ್ದ ಬೆಳೆಯ ಕೆಳಭಾಗ 
ಕೂರ್ತು-ಪ್ರೀತಿಸಿ 

ಕೊಲೆ- ರೆಂಬೆ 
ಕೂರ್ಮ- ಆಮೆ 

ಕೊಳಗ- ( ಧಾನ್ಯ ) ಅಳೆಯುವ ಸಾಧನ 
ಕೃತಕ- ಮೋಸ 

ಕೊಳುಗುಳ- ರಣಭೂಮಿ 
ಕೆಚ್ಚನೆ-ಕೆಂಪಗೆ 

ಕೋಟಲೆ- ತೊಂದರೆ 
ಕೆಟ್ಟವಂಗೆ- ಹಾಳಾದವನಿಗೆ 

ಕೋಡಂಗಿಯಾಟ-ಎಡಗೈಯಿಂದ 
ಕೆಡೆ- ಬೀಳು 

ಬಲಗಿವಿ , ಬಲಗೈಯಿಂದ ಎಡಗಿವಿ 
ಕೆಡೆಮೆಟ್ಟು -ಕೆಡವಿ ತುಳಿ 

ಹಿಡಿದುಕೊಂಡು ಕುಣಿಯುವುದು 
ಕೆನ್ನೆ - ಗಲ್ಲದ ಮೇಲ್ಬಾಗ 

ಕೋಡೇರಿ-ಕೊಡುಗೆಯೊಂದಿಗೆ 
ಕೆನ್ನೆ ವಾರ-ಕೆನ್ನೆಯವರೆಗೆ 

ಕೋಶಪಾನ-ನ್ಯಾಯಸಂದರ್ಭದಲ್ಲಿ ವಾದಿ 
ಕೆಮ್ಮನೆ- ವ್ಯರ್ಥ 

ಇಲ್ಲವೆ ಪ್ರತಿವಾದಿ ತನ್ನ 


ಕಠಿಣಪದಕೋಶ 


೪೦೧ 


ಪ್ರಾಮಾಣಿಕತೆಯ ಪ್ರಕಟನೆಗಾಗಿ ಗಳುಹು- ಮನ ಬಂದಂತೆ ಮಾತನಾಡು 
ದೇವರ ವಿಗ್ರಹ ತೊಳೆದ ನೀರನ್ನು ಗಳೆ- ಗಳ, ಬಾಣ 
ಕುಡಿಯುವುದು 

ಗಾಡಿಗ- ಮನೆಯ ಜಗುಲಿಯ ಮೇಲೆ 
ಕೋಳ- ಬೇಡಿ 

ಪೂಜಿಸಲ್ಪಡುವ ಬೂತ 
ಕೋಳಾಟ - ಬಲಾತ್ಕಾರ 

ಗಾಯತ್ರಿ - ವೇದಮಂತ್ರ 
ಕೋಳುಹೋದ- ಸೆರೆಹೋದ 

ಗ್ರಾಸ- ತುತ್ತು 
ಕೌಪೀನ- ಲಂಗೋಟಿ 

ಗಿಡುವು- ಗದ್ದೆ ? 
ಖಂಡ- ಮಾಂಸ 

ಗಿಣ್ಣಿಲು- ಗಿಂಡಿ 
ಖಂಡ- ಖಡ್ಡ 

ಗಿಳಿಯೋದು- ಗಿಳಿಯು 
ಖಚರನ ಅಸ್ಥಿ - ಖಚರನೆಂಬ ಸಿದ್ದ ( ?) ನ ಭವಿಷ್ಯ ಹೇಳುವುದು 
ಎಲುಬು 

ಗುಡಿಗಟ್ಟು - ಸಂತೋಷ ಸೂಚಿಸು 
ಖಟ್ವಾಂಗ - ಶಿವನ ಕೈಯೊಳಗಿರುವ ಗುಡಿ - ಗುಡಿಸಲು 
ಎಲುಬಿನ ಆಯುಧ 

ಗುಮ್ಮಡಿ- ಮೊಲೆ ಮೂಗು 
ಕ್ಷಪಣ - ಸನ್ಯಾಸಿ 

ಕೊಚ್ಚಿಕೊಂಡ ಜೋಗಿವೆಣ್ಣು 
ಗಂಗೆವಾಳುಕ- ಗಂಗಾ ನದಿಯ ಉಸುಬು ಗುರುಗುಂಜಿ- ಗುಲಗಂಜಿ 
ಗಂಜಳ- ಹೊಲಸು ನಾತ 

ಗುರುಲಘು-ಶ್ರೇಷ್ಠ ಕನಿಷ್ಟ 
ಗಂಡುಗೆದರಿ - ಆರ್ಭಟಿಸಿ 

ಗುಹ್ಯ - ಜನನೇಂದ್ರಿಯ 
ಗಜಜ್ಞಾನ- ಆನೆಯ ಜ್ಞಾನದಂಥ ಜ್ಞಾನ? ಗುಳ್ಳೆ - ಗುಡ್ಡೆ , ರಾಶಿ 
ಗಜವೈದ್ಯ - ಗಹನವಾದ ವೈದ್ಯ ? ಗೂಡು-ಕೊಯ್ತ ಪೈರಿನ ಬಣವೆ 
ಗಡಹ- ಬಲೆ, ಹೊಸತಿಲು ( ಗಡಪ) ಗೂಡುವೋಗು- ಅಸ್ಥಿ ಪಂಜರ 
ಗಣಮೇಳಾಪ- ಗಣಂಗಳನ್ನು 

ಕಾಣುವಂತಾಗು 
ಕೂಡಿಕೊಂಡಿರುವುದು 

ಗೆರೆಯಿಲ್ಲದಕೋಲು- ಅಳತೆ ಸೂಚಿಸುವ 
ಗಣಾಂಡಂಬರ - ಗಣಗಳ ಸಮೂಹ. ಗೆರೆಗಳಿಲ್ಲದ ಕೋಲು 
ಜಂಗಮ ದಾಸೋಹ 

ಗೂಡಾರ -ಗೂಡಾಗಾರ, ಡೇರೆ 
ಗದ್ದದ- ಕಂಪನ, ನಡುಕ 

ಗೊತ್ತು- ಗುರಿ 
ಗಮ್ಯ - ಪ್ರಕಟವಾದ 

ಗೊರಜೆ -ಗಿಡುಗಂಟಿ 
ಗರ- ಗ್ರಹ, ಪಿಶಾಚಿ 

ಗೊರವ- ಗುರವಃ, ಯತಿ, ಅರ್ಚಕ ? 
ಗರಳ- ವಿಷ 

ಗೋಟು-ಮೂಲೆ 
ಗರ್ಭಾವಾಸ - ಗರ್ಭಗುಡಿ 

ಗೋಣು-ಕುತ್ತಿಗೆ 
ಗರಿ- ಬಾಣದ ಕೊನೆಯ ಗರಿ 

ಗೋತ್ರ- ವಂಶ 
ಗರುವ- ಮಾನ್ಯ , ದೊಡ್ಡ 

ಗೋರಿಗೊಳಗಾಗು - ಬಲೆಯಲ್ಲಿ ಬೀಳು 
ಗಳಗರ್ಜನೆ - ಕಂಠದಿಂದ ಬರುವ ದೊಡ್ಡ ಗೋವ- ದನಗಾಹಿ 

ಗೋಸುಂಬೆ -ಊಸರವಳ್ಳಿ 


೪೦೨ 


ಬಸವಣ್ಣನವರ ವಚನಗಳು 


ಘಟಸರ್ಪ -ಕೊಡದಲ್ಲಿ ದಿವ್ಯಕ್ಕೋಸುಗ ಜನ್ನ - ಯಜ್ಞ 
ಮಡಗಿದ ಹಾಡು 

ಜನ್ನಿಗೆಯರು- ಯಜ್ಞದವರು. 
ಘ್ರಾಣ-ಮೂಗು 

ಬ್ರಾಹ್ಮಣರು 
ಚತುರ್ವೇದಿ- ನಾಲ್ಕು ವೇದಗಳನ್ನು ಬಲ್ಲವ ಜವೆ-( ಬಾಲದ) ಕೂದಲು ? 
ಚಮ್ಮಾವುಗೆ- ಚರ್ಮದ ಪಾದರಕ್ಷೆ ಜೀಯಾ- ಒಡೆಯಾ 
ಚಲ್ಲಣ- ಚಣ್ಣ 

ಜುಗ- ನಾಲ್ಕು ಯುಗಗಳು ೧೮ ಸಲ 
ಚಲ್ಲ ವಾಡು- ಸರಸವಾಡು . ಮರಳಿ ಬರುವ ಕಾಲ ಪ್ರಮಾಣ 
ಚಾಗುಬೋಲ್ಲ - ( ಹಣೆಚುಕ್ಕೆ ಹೂ ಜೂಬು- ಯೂಪ. ( ಯಜ್ಞವಧಸ್ತಂಭ 
ಬಾಲದ) ಕುದುರೆ 

ಜೋಗೈಸುವ- ಮೆಟ್ಟುವ 
ಚಾಗೆ- ಚೇಗೆ, ವ್ಯರ್ಥ, ಹಾಳು ಜೋಡೆ- ವ್ಯಭಿಚಾರ 
ಚಿಕ್ಕು - ಹಲಚೆಗಡಬು 

ಜೋಳವಾಳಿ- ಯೋಧ, ಸೈನಿಕ 
ಚಿತ್ರರಟ್ಟೆಯ ಕಾಯಿ - ಒಳಗೆ 

ಝಂಕೆ - ಬೆದರಿಕೆ 
ಪೊಳ್ಳಾಗಿರುವ ಕಾಯಿ 

ಝಲ್ಲರಿ-ತೋರಣರೂಪದ ಜಾಲರಿ 
ಚಿನಿಖಂಡ- ಸಣ್ಣ ತುಂಡು 

ಟಿಂಬನನಾಡಿಸು - ದೀರ್ಘ ಶ್ವಾಸ 
ಚಿನ್ನ ಗೆಯ್ಯ - ಚಿನ್ನದ ಆಭರಣ 

ಉಚ್ಚಾಸಕ್ಕೆ ಗುರಿಮಾಡು ? 
ಮಾಡುವವ 

ಟೀವಕ ಟಿಂಬನನಾಡಿಸು- ತಂತಿ ವಾದ್ಯಕ್ಕೆ 
ಚಿಪ್ಪಿನ ಹಲ್ಲು - ಚಿಪ್ಪುಗಳಿಂದ ಮಾಡಿದ ತಕ್ಕಂತೆ ಕುಣಿಸು 
ಹಲ್ಲು 

ಟೊಣೆ- ಹೊಡೆ, ಹಾರಿ ಹೊಡೆ 
ಚಿಪ್ಪು -ಸಿಂಪೆ 

ಡಂಬ- ಡಂಬಾಚಾರಿ 
ಚುಳುಕು - ಚುಲಕ , ಅರ್ಧ ಬೊಗಸೆ ಡಂಬು - ಬಹಿರಂಗದ ಬೂಟಕತ್ವ 
ಚೇಗು- ಹಾನಿ 

ಡಳುಹು- ಅಂತರಂಗದ ಕಾಪಟ್ಯ 
ಚೋಹ- ವೇಷ 

ಡಿಂಗರಿಗ -ಸೇವಕ, ಆಳು 
ಚೌಡೇಶ್ವರಿ-ಕ್ರೂರ ಹೆಣ್ಣು ದೇವತೆ ಡಿಂಬುಗ- ದನದ ಹಕ್ಕೆಯಲ್ಲಿ 
ಚೌರಾಸಿ- ಎಬತ್ತುನಾಲ್ಕು 

ಪೂಜೆಗೊಳ್ಳುವ ಭೂತ 
ಚೌಷಷ್ಟಿ ವಿದ್ಯೆ - ಅರವತ್ತುನಾಲ್ಕು ವಿದ್ಯೆ ಡುಂಡುಟಿ- ಡುಂಡುಭ 
ಛಲದಾಳಿ- ಛಲಗಾರ 

( ದುಂಡೀ ) ಗಣಪತಿ ? 
ಜಂಗಮ - ಚಲನಶೀಲ ಸ್ವಭಾವದವ ಡೊವಿಗೆ- ತಲೆಬುರುಡೆ 
ಜಂಗುಳಿ - ಹಿಂಡು, ಗುಂಪು 

ತಂಬುಲ- ತಾಂಬೂಲ 
ಜಂಘ- ಎರಡು ವಾರು ಪ್ರಮಾಣ. ತಕ್ಕೆಸು- ಅಪ್ಪಿಕೊಳ್ಳು 
ಮೊಳಕಾಲ ಕೆಳಭಾಗ 

ತಗರ- ತರಗ, ಎಣ್ಣೆಯಲ್ಲಿ ಮಾಡಿದ 
ಜಂಬೂದ್ವೀಪ- ಭಾರತವನ್ನೊಳಗೊಂಡ ಒಂದು ಬಗೆಯ ಖಾದ್ಯ 
ವಿಶಾಲ ಖಂಡ 

ತಡಗೆಡಹು- ತಡೆದು ಕೆಡಹು 
ಜಬ್ಬನೆ- ಬೇಗ, ತೀವ್ರ 

ತತ್ವಮಸಿ- ತತ್ + ತ್ವಂ + ಅಸಿ 


ಕಠಿಣಪದಕೋಶ 


೪೦೩ 


ತದ್ಧತ-ಕೂಡಿಕೊಂಡ, ತಲ್ಲೀನ ತೊಂಡಿಲ- ದಂಡೆ 
ತದ್ದಿನ- ಶ್ರಾದ್ಧ 

ತೊಡಹ- ಆಭರಣ 
ತನುಸಾರಾಯ - ತನುವಿನಲ್ಲಿ ಗುರು ತೊಡರು- ಬಿರುದು ಬಾವಲಿ 

ಸಂಬಂಧ ಮಾಡಿಕೊಳ್ಳುವುದು ತೊನೆ- ತೂಗು 
ತರಕಟ - ಅಧಿಕ ಹಿಂಸೆ 

ತೋಯ-ನೀರು 
ತರಿ - ಕತ್ತರಿಸು 

ತ್ರಿಪುಂಡ - ವಿಭೂತಿಯ ಮೂರು ಬೆರಳಿನ 
ತರಹರ- ವಿಶ್ರಾಂತಿ 

- ಅಡ್ಡ ರೇಖೆಗಳು 
ತರಳ- ಹುಡುಗ, ಬಾಲಕ 

ತಾಸು- ಬಂಗಾರ ತೂಗುವ ತಕ್ಕಡಿ 
ತರಿಯ -ಕದಿರುಮರ 

ತ್ರಾಹಿ- ರಕ್ಷಿಸು 
ತರುವಲಿ - ತಬ್ಬಲಿ, ಪರದೇಶಿ 

ದಂಡಿಗೆ- ವೀಣೆಯ ಕೋಲು 
ತಲಹಿಲ್ಲದಕೋಲು- ಗರಿಯಿಲ್ಲದ ಬಾಣ ದಂಡೆ- ಮೊಳಕಾಲೂರಿ ಬಿಟ್ಟು ಬಿಡುವ 
ತವನಿಧಿ- ಸವೆಯಲಾರದ ಸಂಪತ್ತು 

ಭಂಗಿ | 
ತವರಾಜ- ಒಂದು ಬಗೆಯ ಸಕ್ಕರಿ ದಂದಣದತ್ತಣ- ದಂದಣ- ದತ್ತಣಯೆಂಬ 
ತಳಿಗೆ-ಊಟದ ತಟ್ಟೆ 

ಮುಗ್ಧ ಮಾತು 
ತಾರಕೆ - ನಕ್ಷತ್ರ 

ದಂದುಗ- ದುಃಖ , ಕಷ್ಟ 
ತಾಳಮಾನ - ತಾಳದ ಪ್ರಮಾಣ ದಕ್ಕ -ಕಬ್ಬಿಣದ ಕದಿರು 
ತಾಳಸಂಪುಟ - ಮಾತನ್ನು ಉತ್ಪಾದಿಸುವ ದಡಿ- ಬಡಿಗೆ 
ತಾಳುಗೆಯ ಪೆಟ್ಟಿಗೆ 

ದಡಿಗೆ- ಅಡ್ಡ ತೊಲೆ 
ತಿಂದುದು- ತೀನ್ನು ದು . ತಿಂಡಿ ಕೊಟ್ಟುದು. ದಮ್ಮಯ್ಯ - ಧರ್ಮವಯಾ ' ಎಂಬ 
ತುರಿಕೆವುಂಟಾದುದು 

ಕೂಗು 
ತಿಂಬ-ತೀನ್ಸ್ , ತಿಂಡಿ ಕೊಡುವ ದರ್ಭೆ- ಕರಿಕೆ ಹುಲ್ಲು 
ಗುರು -ಮೈಗೆ ಲೇಪಿಸಿಕೊಳ್ಳುವ ಹಳದಿ ದಷ್ಟ - ಕಚ್ಚಿದ 
ಪುಡಿ 

ದಸಿ -ಗೂಟ 
ತಿಟ್ಟನೆ- ತಿರನೆ 

ದಾತಾರ- ಒಡೆಯ 
ತಿಂದವರ- ತೀನ್ಸ್ ವರ, ಕಚ್ಚಿದವರ ದಾವತಿ-ಶ್ರಮ 
ತಿಮಿರ- ಕತ್ತಲೆ 

ದಾಸೋಹಂ- ದಾಸಃ + ಅಹಂ, ನಾನು 
ತುಯ್ಯಲ- ಬಿಳಿಯ ವರ್ಣದ ಅಡುಗೆ ದಾಸನು ಎಂಬ ಭಾವನೆ 
ತುಷ- ಮುಸುಕು ಹೊದಿಕೆ 

ದಿಬ್ಬ - ದಿವ್ಯ , ಆಣೆ ಪ್ರಮಾಣ 
ತುಂಬು - ತೊಂಬು, ( ಕೆರೆಯ ) ತೂಬು ದಿಮ್ಮಿತೆ ?- ಭಾರವೆ ? 
ತೆಗ- ಒಡೆಯ 

ದಿಷ್ಟ ದೀವಿಗೆ-ಗೋಚರವಾದ ದೀಪ 
ತೆತ್ತೀಸ-ಮೂವತ್ತುಮೂರು 

ದೀಪ್ತಿ - ಪ್ರಕಾಶ 
ತೆರೆಹಾರ - ತೆರವಿಲ್ಲದೆ 

ದುಂಡೆ-ಶ್ವೇಚ್ಛಾಚಾರಿಣಿ 
ತೆರಹು - ಅವಕಾಶ, ಬಿಡುವು 

ದುರಿತ- ಪಾಪ 


ಬಸವಣ್ಣನವರ ವಚನಗಳು 


00 


ದೃಷ್ಟ - ಪ್ರತ್ಯಕ್ಷ 

ನಿಃಕರಿಸು - ಇಲ್ಲದಂತೆ ಮಾಡು. 
ದೃಷ್ಟಿವಾರಿ - ಎವೆಯಿಕ್ಕದೆ ಶಿವಲಿಂಗವನ್ನು ಹೋಗಲಾಡಿಸು 
ನೋಡುವ ವ್ರತ 

ನಿಕ್ಷೇತ್ರ -ಕ್ಷೇತ್ರವಲ್ಲದಂತಾಗುವುದು, 
ದೆಸೆ - ನೆಲೆ 

ನಾಶ ? 
ದೇವಗಣ- ನಗಣ ಅಥವಾ ಮಗಣ ನಿಕ್ಷೇಪಿಸು- ಹುದುಗಿಸು, ಹೂಳಿಡು 
ದೇಶಿಗ- ಪರದೇಶಿ 

ನಿಗಳ- ಬೇಡಿ, ಬಂಧನ 
ದೇಸೆ-ಉತ್ತಮ 

ನಿಟ್ಟಿದೆ- ಆಜೀವ ಮುತ್ತೈದೆ 
ದೇಹಾರ- ದೇವಪೂಜೆ 

ನಿಧಾನ- ಹೂಳಿಟ್ಟ ದ್ರವ್ಯ 
ದ್ವಾದಶಾದಿತ್ಯ - ೧೨ ಜನ, ಸೂರರು ನಿಯತನಾಗು- ವ್ರತಸ್ಥನಾಗು 
ಧರಣೇಂದ್ರ - ಆದಿಶೇಷ 

ನಿಮ್ಮೆ ] ಸಿರಿ - ನಿಮ್ಮ ಐಶ್ವರ್ಯ 
ಧರಧುರ-ಶ್ರೇಷ್ಠ 

ನಿರಿಯನಿಕ್ಕಿ ದಾಂಟು 
ಧರ್ಮದ ಕವಿಲೆ- ದೇವರಿಗೆ ಬಿಟ್ಟ ಆಕಳು ಪ್ರಾಮಾಣಿಕತೆಯನ್ನು 
ಧಾ ( ರಾ ) ವಟ್ಟಲು- ಲಿಂಗದ ಮೇಲೆ ಕಟ್ಟಿದ ಸಾರುವುದಕ್ಕಾಗಿ ನಿರಿಯನ್ನು ಚೆಲ್ಲಿ 
ಜಲಧಾರಾ ಪಾತ್ರೆ 

ದಾಟುವುದು 
ಧವಳಿತ - ಬಿಳಿಯ , ಶುಭ 

ನಿರ್ಮಾಲ್ಯ -ಉಪಯೋಗಿಸಿದ ವಸ್ತು 
ಧಾತುಗೆಡು - ಶಕ್ತಿಗುಂದು 

ನಿವಾಟ- ನಿರ್ಮೂಲನ ? 
ಧೃತಿ-ಧೈರ್ಯ 

ನಿಷ್ಪತಿ - ಪರಿಪಾಕ, ಮುಕ್ತಿ 
ನಡೆವೆಣ- ನಡೆದಾಡುತ್ತಿದ್ದರೂ ಹೆಣದಂತೆ ನೀರಾಜನ- ಆರತಿ 
- ಬದುಕುವವ 

ನುಡಿವೆಣ- ಮಾತನಾಡುತ್ತಿದ್ದರೂ 
ನನೆ - ಮೊಗ್ಗು 

ಹೆಣದಂತೆ ಬದುಕುವವ 
ನರವಿಂಧ್ಯ - ಜನವಸತಿಯೆಂಬ ಕಾಡು ನುಸಿ- ನುಚ್ಚು , ಪುಡಿ 
ನರೆ - ಬಿಳಿ ಕೂದಲು 

ನುಸುಳು- ಮೋಸ, ಜಾರಿಕೊಳ್ಳುವಿಕೆ 
ನವಖಂಡ- ಒಂಬತ್ತು ಭಾಗ 

ನೆರವಿ - ಸಂಭೋಗ, ಕೂಟ 
ನಾಣ - ನಾಚಿಕೆ 

ನೆರಹು-ಒಗ್ಗೂಡಿಸು, ಸಂಗ್ರಹಿಸು 
ನಾಣುಗೆಡು- ನಾಚಿಕೆಯನ್ನು ಬಿಡು ನೆಲನಾಳ್ವ - ಅರಸು 
ನಾಣುನುಡಿ- ಲೋಕನಿಂದೆ ? 

ನೆಲೆವಣ್ಣ ಮಾಡು - ವಾಸಸ್ಥಾನವನ್ನು 
ನಾಭಿ- ಹೊಕ್ಕುಳ 

ಮಣ್ಣು ಮಾಡು 
ನಾರಗೋಣಿ- ನಾರಿನಿಂದ ಮಾಡಿದ ಚೀಲ ನೇಣು- ಹಗ್ಗ , ಜನ್ನಿವಾರ 
ನಾರಿ- ಬಿಲ್ಲಿನ ದಾರ 

ನೇಣಗಾರ- ಕುತ್ತಿಗೆ ಕೊಯುವವ. 
ನಾರಿವಾಣ- ತೆಂಗು 

ಜನಿವಾರ ಧರಿಸಿದ ಬ್ರಾಹ್ಮಣ 
ನಾರುಳಿ- ತೆಂಗು ? 

ನೋನು- ವ್ರತ ಮಾಡು 
ನಾಸ್ತಿಕವಾಡು - ದೇವರ ಅಸ್ತಿತ್ವವನ್ನು ನೋಂಪಿ- ವ್ರತ 
ಅಲ್ಲಗಳೆ 

ಪಂಗುಳ- ಹೆಳವ, ಸೇವಕ 


ಕಠಿಣಪದಕೋಶ 


೪೦೫ 


ಪಂಚಗವ್ಯ -ಗೋವಿನಿಂದ ಪ್ರಾಪ್ತವಾಗುವ ಪುರಾತವಳಿ- ಪುರಾತ ಬಳಿ, ಪುರಾತನರ 
- ೫ ಬಗೆಯ ವಸ್ತು 

ಸಂತಾನ 
ಪಂಚಮಹಾವಾದ್ಯ - ರಾಜರ ಮುಂದೆ ಪುರುಷ ನಿರ್ವಾಣ- ಪತಿಯ ಮೋಕ್ಷ 

ನುಡಿಸುವ ೫ ಬಗೆಯ ವಾದ್ಯಗಳು ಪುರುಷಪ್ರೀತಿ- ಪತಿವ್ರತೆ 
ಪಂಚೈವರ(0)-ಐದು ಇಂದ್ರಿಯಗಳನ್ನು ಪುಳಕ-ರೋಮಾಂಚನ 
ಪಚಾರಿಸಿ- ಪ್ರಚಾರಿಸಿ, ಪ್ರಕಟ ಮಾಡಿ ಪೂರಾಯ - ಪೂರ್ಣ 
ಪಟ್ಟ ಪರಿ- ತುಂಡು ತುಂಡು 

ಪೇಯ್ಯ ( < ಪಯ್ಯ ) -ಕರು 
ಪಟ್ಟೆಯ - ಖಡ್ಡ 

ಪೋಲುಗ-ಪೊಣ್ಣುಗ, ಕೆಡುಕು 
ಪಡಿದೊತ್ತು - ಪ್ರತಿತೊತ್ತು , ತೊತ್ತಿನ ಮಾಡುವವ 
ಕೈಕೆಳಗಿನ ತೊತ್ತು 

ಪ್ರಣವ- ಓಂಕಾರ ಮಂತ್ರ 
ಪಡಿಪದಾರ್ಥ- ಪ್ರತಿಯೊಂದು ಪದಾರ್ಥ ಪ್ರತಿಗ್ರಾಹಕ -ಸ್ವೀಕರಿಸಿದವ 
ಪಡುಗ-ಉಗುಳು ಪಾತ್ರೆ 

ಪ್ರತಿಪಾದಿಸು- ದೂಷಣೆ ಮಾಡು 
ಪನ್ನಗಭೂಷಣ- ಹಾವಿನಿಂದ 

ಪ್ರತಿಷ್ಠೆ -ಸ್ಥಾವರಲಿಂಗ 
ಅಲಂಕೃತನಾದ ಶಿವ 

ಪ್ರಮಥರು-ಶಿವನ ಗಣಂಗಳು 
ಪರದ್ವಾರ- ಪರದಾರತ್ವ , ಜಾರತನ ಪ್ರಮಾಣು- ಸಾಕ್ಷಿ 
ಪರಿಗ್ರಾಹಕ -ಸ್ವೀಕರಿಸಿದವ 

ಪ್ರಾಜ್ಞ - ಚೆನ್ನಾಗಿ ತಿಳಿದವ 
ಪರಿಚಾರಕ -ಸೇವಕ 

ಪ್ರಾರಬ್ಧ ಕರ್ಮ- ಮುಂದುವರಿದ ಕರ 
ಪರಿಣಾಮ - ತೃಪ್ತಿ 

ಫಣಾಮಣಿ- ಹಾವಿನ ಹೆಡೆಯ ರತ್ನ 
ಪರಿಣಾಮಿಸು- ತೃಪ್ತಿ ಹೊಂದು ಬಂಟ -ಸೇವಕ 
ಪರಿಭವ- ಅಪಮಾನ 

ಬಂದಿ- ಸೆರೆ 
ಪರಿಯಾಣ-ಊಟದ ತಟ್ಟೆ 

ಬೊಂತೆ -ಕೌದಿ 
ಪರುಷವೇಧಿ- ಪರುಷವನ್ನು 

ಬಗಿ-ತೋಡು 
ಸ್ಪರ್ಶಿಸಿದುದು 

ಬಚ್ಚಣಿ- ಬಚ್ಚಣೆ, ಸುಂದರ 
ಪರ್ವತ-ಶ್ರೀಶೈಲ ಪರ್ವತ 

ಬಜಾವಣೆ- ಬಾರಿಸುವಿಕೆ 
ಪಸರ - ಸಂಗ್ರಹ 

ಬಟ್ಟೆ - ದಾರಿ 
ಪಾದಚ್ಚಯ - ೧೫೪ಂ ಮಾರು ಪ್ರಮಾಣ ಬಡಿಹ- ಬಡಿತ , ( ಸುತ್ತಿಗೆಯಿಂದ) 
ಪಾಪಿಯ ಕೂಸು- ಎತ್ತಿಕೊಂಡವರನ್ನು ಬಡಿಯುವುದು 

ತಿನ್ನುವ ಶ್ರೀಶೈಲದಲ್ಲಿಯ ಕೂಸು ಬಣಗು -ಕ್ಷುದ್ರ 
ಪಾರ- ದಂಡೆ, ತೀರ 

ಬಣಬೆ- ಬಣವೆ, ಗುಂಪು 
ಪಾಷಂಡಿ- ನಾಸ್ತಿಕ, ಹೀನ 

ಬತ್ತೀಸ-ಮೂವತ್ತೆರಡು 
ಪಿಂಬೇರ ಮೈಲುಗ)- ಪಿಂಬೇರ ಬಯ್ಕೆಯ- ಬಯ್ತಿಟ್ಟ. ಮುಚ್ಚಿಟ್ಟ 

ಗ್ರಾಮದ ಮೈಲಾರ ದೇವತೆ ಬಯ್ಕೆಯ ಕಿಚ್ಚು - ವಡಬಾನಲ 
ಪಿಸಿತ- ಮಾಂಸ 

ಬರಬರ- ಬರುಬರುತ್ತ 


೪೦೬ 


ಬಸವಣ್ಣನವರ ವಚನಗಳು 


ಬರುದೊರೆ- ವ್ಯರ್ಥ 

ಬಾಳಿಲ್ಲದವಳು - ವಿಧವೆ 
ಬರುಕಾಯ - ಭವಿ , ಲಿಂಗ 

ಬಾಳುವೆಣ- ಬದುಕಿದ್ದರೂ ಸತ್ತಂತೆ 
ಕಾಯವಲ್ಲದವ 

ಇರುವವ 
ಬಲ್ಲಹ-ಒಡೆಯ 

ಬಿಟ್ಟಿ - ವಿಷ್ಟಿ , ಸಂಬಳವಿಲ್ಲದ ಸೇವೆ 
ಬಲ್ಲಿತ್ತು - ಗಟ್ಟಿಮುಟ್ಟು 

ಬಿಡಲು- ಬೀಡು ಬಿಡಲು 
ಬಲ್ಲಿದ- ಬಲಶಾಲಿ 

ಬಿತ್ತು - ಬೀಜ 
ಬಲುಹು- ಬಲಿಷ್ಟ 

ಬಿದಿರು- ಬಾಗು , ವಿನಯಿಯಾಗು 
ಬವರ - ಯುದ್ದ 

ಬಿನ್ನಾಣ- ವಿಜ್ಞಾನ, ನೈಪುಣ್ಯ 
ಬಸಕುತ್ತ - ಅಣಕಿಸುತ್ತ ? 

ಬಿನ್ನಾಣಿ- ವಿಜ್ಞಾನಿ, ತಿಳಿದವ 
ಬಹಿರಂಗ ಶುದ್ದಿ - ಆಚಾರ ಶುದ್ದಿ ಬಿರಿದ- ಬಿರುದು 
ಬಳಿಬಳಿ- ಬೆನ್ನು ಹಿಂದೆ, ಬೆಂಬಳಿ ಬಿಲಿ- ಬೆಲೆ ಕೊಟ್ಟು ತೆಗೆದುಕೊಳ್ಳು 
ಬಳಿನೀರು- ಮಂತ್ರಜಲ 

ಬಿಲಿತು- ಬೆಲೆ ಕೊಟ್ಟು 
ಬಳು - ನರಿ 

ಬೀಗು-ಕೊಬ್ಬು 
ಬಳ್ಳ - ಅಳೆಯುವ ಪ್ರಮಾಣ 

ಬೀದಿಯ ಗುಂಡ-ಬೀದಿಯಲ್ಲಿ ಬಡಿವಾರ 
ಬಳಿದಪ್ಪು -ಕ್ರಮ ತಪ್ಪು ದಾರಿ ತಪ್ಪು ದಿಂದ ತಿರುಗಾಡುವವ 
ಬ್ರಹ್ಮತಿ- ಬ್ರಾಹ್ಮಣ ಹತ್ಯೆ 

ಬೀಯ - ವ್ಯಯ 
ಬ್ರಹ್ಮವಿತ್ತು - ಬ್ರಹ್ಮವನ್ನು ತಿಳಿದವ ಬೀಸರ - ವ್ಯರ್ಥ 
ಬ್ರಹ್ಮಹತ್ಯ - ಬ್ರಾಹ್ಮಣ ಹತ್ಯೆ 

ಬೀಸಿ- ಬೀಸಿ ಬೀಸಿ ಬಟ್ಟೆ ಒಗೆಯುವ 
ಬಾಣಸ - ಅಡಿಗೆ, ಊಟ 

ಕೆಲಸ ಮಾಡಿ 
ಬಾತೆ-ಪ್ರಯೋಜನ 

ಬೀಳುಡೆ-ಉಟ್ಟು ಕಳೆದ ಬಟ್ಟೆ 
ಬಾದುಮ - ಗಂಡೂ ಹೆಣ್ಣೂ ಅಲ್ಲದ ಬೀಳುವೆಣ- ಉಂಡು ಮಲಗುವ ವ್ಯರ್ಥ 
ಒಂದು ಗ್ರಾಮದೇವತೆ ? 

ಮನುಷ್ಯ 
ಜೋಕುಮಾರ ? 

ಬೂರ- ಟೊಳು 
ಬಾಯಿನ- ಬಾಗಿನ, ಕಾಣಿಕೆ 

ಬೆಂತರ- ವ್ಯಂತರ , ಪಿಶಾಚಿ 
ಬಾರನೆತ್ತು - ಚರ್ಮಸುಲಿ 

ಬೆಂಬೀಳು- ಬೆನ್ನು ಹತ್ತು 
ಬಾರಿ-ಕ್ರಮ, ಸರತಿ 

ಬೆಟ್ಟು - ಪೆಟ್ಟು , ಹೊಡೆಯುವಿಕೆ 
ಬಾಲವ ಕೊಯ್ದು- ಪುನರ್ಜನ್ಮ ನಿವೃತ್ತಿ ಬೆದರಟ್ಟು - ಬೆದರಿಸಿ ಬೆನ್ನು ಹತ್ತು 
ಮಾಡಿ 

ಬೆನಕ- ವಿನಾಯಕ, ಗಣಪತಿ 
ಬಾವುಲ- ತೊಗಲ ಬಾವುಲ 

ಬೆನಕ -ತೂಕಕ್ಕೆ ಬಳಸುವ ( ಬೆಣಚು) ಕಲ್ಲು 
ಬಾವನ್ನ -ಶ್ರೀಗಂಧ 

ಬೆನ್ನ ಬಾರನೆತ್ತು - ಬೆನ್ನ ಚರವನ್ನು 
ಬಾಸುಳ-ಹೊಡೆತದಿಂದ ಮೈ ಮೇಲೆ ಸುಲಿ 
ಮೂಡುವ ಗೆರೆ 

ಬೆರಣಿ- ( ಸಗಣಿಯ ) ಕುರುಳು 
ಬಾಳ- ಖಡ್ಗ 

ಬೆರೆ- ಅಹಂಕಾರದಿಂದ ವರ್ತಿಸು 


ಕಠಿಣಪದಕೋಶ 


೪೦೭ 


ಬೆವಹಾರ -ವ್ಯವಹಾರ 

ಭವ- ಜನನ ಮರಣ ರೂಪದ ಸಂಸಾರ 
ಬೆಸನ- ವ್ಯಸನ, ಬೆಸಗೊಳ್ಳುವಿಕೆ ಭವಿತವ್ಯ - ಬದುಕುವ ವ್ಯವಸ್ಥೆ 
ಬೆಳಸು - ಪೈರು 

ಭಾಷೆ- ಪ್ರತಿಜ್ಞೆ 
ಬೆಳ್ಳಾರ- ಮೃಗಗಳನ್ನು ಹಿಡಿಯುವ ಬಲೆ ಭಿತ್ತಿ -ಗೋಡೆ 
ಬೆಳ್ಳಿಗೆಯಾವು- ಬಿಳಿಯ ಜಾತಿಯ ಆಕಳು ಭೂತದೇಹಿ- ಪದಾರ್ಥವಾದಿ, ಭವಿ 
ಬೆಳ್ಳುಕ- ಬೆಳ್ಳಗಿರುವುದು 

ಭೂತಿಕ - ಭೂತ ಹಿಡಿದವ 
ಬೆಳುಗಾರ - ಬೆಸುಗೆಗಾಗಿ ಬಳಸುವ ಭೂನಾಗ- ಸಾಮಾನ್ಯ ನಾಗರಹಾವು 
ಪದಾರ್ಥ 

ಮಂಜರ- ಬೆಕ್ಕು 
ಬೆಳ್ಳೆ ಎತ್ತು - ಬಿಳಿಯ ಜಾತಿಯ ಎತ್ತು ಮಂಡೂಕ- ಕಪ್ಪೆ 
ಬೇಟ-(ಪ್ರೇಮ) ಬೇಡುವುದು 

ಮಂಡೆ- ತಲೆ 
ಬೇಹು- ಗೌಪ್ಯ 

ಮಂಡೆಯ ಮೇಲೆ ಸಿಂಬೆ- ಆಳುಗಳ 
ಬೇಳ್ - ( ಯಜ್ಞದಲ್ಲಿ ) ಆಹುತಿ ಕೊಡು ಮಾರಾಟ ಸಂದರ್ಭದಲ್ಲಿ ತಲೆಗೆ 
ಬೊಜಗ- ವಿಟ 

ಸುತ್ತುತ್ತಿದ್ದ ಬಳ್ಳಿ 
ಬೊಪ್ಪ-ದೊಡ್ಡಪ್ಪ 

ಮಂಡೆಯ ಬೋಳಿಸು- ಒಬ್ಬನಿಗೆ 
ಬೊಬ್ಬುಲಿ- ಜಾಲಿ 

ಆಳಾದುದನ್ನು ಸೂಚಿಸಲು ತಲೆ 
ಬೊಬ್ಬುಳಿಕೆ -ನೀರಗುಳ್ಳೆ 

ಬೋಳಿಸಿಕೊಳ್ಳುವ ಪದ್ದತಿ 
ಬೊಮ್ಮ - ಬ್ರಹ್ಮ 

ಮಂತ್ರವೈದ್ಯ - ಮಂತ್ರದಿಂದ 
ಬೊಳ್ಳೆಗ- ಮೋಸಗಾರ 

ರೋಗಗುಣಪಡಿಸುವ ವೈದ್ಯಪದ್ದತಿ 
ಬೋಡಾಗು -ಊನವಾಗು 

ಮಚ್ಚು ಪ್ರೀತಿ, ಮೆಚ್ಚು 
ಬೋಹರಿಗೆ - ಕಸಬರಿಗೆ 

ಮಟ್ಟಿ - ( ಹಣೆಯ ನಾಮಕ್ಕೆ ಬಳಸುವ) 
ಬೋಳ- ಬೋಳು ತಲೆಯವ, ತಲೆ 

ಒಂದು ಬಗೆಯ ಮಣ್ಣು 
ಬೋಳಿಸಿಕೊಳ್ಳುವ ಒಂದು ಮಡಗು- ಮುಚ್ಚಿಡು 

ಧಾರ್ಮಿಕ ಪಂಥದ ಅನುಯಾಯಿ ಮಡಿಲು-ಉಡಿ 
ಬೋವಿತಿ -ಮೀನುಗಾರಿತಿ 

ಮತ್ತರ- ಹೊಲ ಅಳೆಯುವ ಒಂದು ಅಳತೆ 
ಬೋಸು- ಸಮಾಧಾನಪಡಿಸು . 

ಪ್ರಮಾಣ 
ಪ್ರೀತಿಸು 

ಮತೃ -ಮೀನು 
ಭಂಗಗಾರ- ಅವಮಾನಿತ 

ಮದವಳಿಗೆ- ಮದುವಣಗಿತ್ತಿ , ಮದವು 
ಭಂಡ- ನಾಚಿಕೆಯಿಲ್ಲದವ 

- ಅಳಿಯಲಿ 
ಭಾಂಡ - ಅಡುಗೆ ಪಾತ್ರೆ 

ಮನೆಯ ಮಗ- ವೇಳೆವಾಳಿ 
ಭಾಜನ-ಊಟದ ಪಾತ್ರೆ , ಗುರಿ ಮರಗಾಲು-ಕಟ್ಟಿಗೆಯ ಕಾಲು 
ಭಕ್ತಕಾಯ ಮಮಕಾಯ - ಭಕ್ತನ ಮರುಜವಣಿ- ಸಂಜೀವಿನಿ ಕಡ್ಡಿ 
ಕಾಯವೇ ನನ್ನ ಕಾಯ 

ಮರೀಚಿ- ಮೃಗಜಲ 
ಭರ -ಉತ್ಸಾಹ 

ಮರುಳ ತಿಳಿಗೇಡಿ. ದೆವ್ವ 


೪೦೮ 


ಬಸವಣ್ಣನವರ ವಚನಗಳು 


ಮಸಕು- ಉಲ್ಬಣತೆ, ಕಪ್ಪು ಬಣ್ಣ ಮೂಕೊರತಿ-ಮೂಗಿಲ್ಲದವಳು 
ಮಸಣಿ-ಸ್ಮಶಾನವಾಸಿ ದೇವತೆ 

ಮೂಗುವಡು - ಮೂಕನಾಗು 
ಮಾಗಿ- ಚಳಿಗಾಲ 

ಮೂಚುಟಾಗಿ- ಮೊದಲೇ 
ಮಾಗುಡ- ಮಹಾಗುಂಡ, ತೀರ್ಥ 

ಮೂಲಸ್ಥಾನ-ಕೇಂದ್ರ ದೇವಸ್ಥಾನ 
ಮಾಟ- ಮಾಟ ಮಂತ್ರ ಮಾಡುವಿಕೆ, ಕೆಲಸ 

ಮೂಲಿಗ-( ಮನೆತನದ) ಮೂಲಪುರುಷ 
ಮಾಡದ ಕನಸು - ಮನಸ್ಸಿನಲ್ಲಿ ಮಂಡಗೆ ? 

ಮೂವಿಧಿ- ಸೃಷ್ಟಿ , ಸ್ಥಿತಿ, ಲಯ 
ಮಾಣದೆ- ಬಿಡದೆ, ಒಂದೇ ಸವನೆ 

ಮೇಳವಾಡು-ಸ್ನೇಹಿತನಾಗು 
ಮಾತಂಗಿ-ಶೂದ್ರ ಹೆಣ್ಣು 

ಮೇಳಾಪ- ಸಹವಾಸ, ಸಭೆ 
ಮಾತಿನ ಮಾತು- ಗತಾನುಗತಿಕ ಮಾತು. 

ಮೊಗೆ- ಬೊಗಸೆಯಲ್ಲಿ ತುಂಬಿಕೊಳ್ಳು 
ವೇದ 
ಮಾಬಳೆ -ಮಾಳೆ ? ಬಿಡುವಳೆ ? 

ಮೊನೆ- ತುದಿ 
ಮಾರಂಕ - ಪ್ರತಿಯೋಧ 

ಮೊರಡಿ- ಕಲ್ಲು ಮಣ್ಣಿನ ಭೂಮಿ 
ಮಾರುಗೋಲು- ಪ್ರತಿಬಾಣ 

ಮೋಟ-ಕೈಯಿಲ್ಲದವ 
ಮಾರುವೋಗು- ಮಾರಿಕೊಳ್ಳು 

ಮೋಹಿಸು - ತಾಗು 
ಮಾಸಾಳು- ಯೋಧ 

ಮೌಳಿ- ಕಿರೀಟ 
ಮಾಳ -ಶ್ರಾದ್ಧ, ಮಹಳಪಕ್ಷ 

ಯಾಗ ನಟ್ಟುವಿಗ ಪಾಣರು- ಯಜ್ಞದಲ್ಲಿ 
ಮೀಂಬುಲಿಗನ ಹಕ್ಕಿ - ಮೀನು ತಿನ್ನುವ ಕುಣಿಯುವವರು, ಹಾಡುವವರು 
ಹಕ್ಕಿ 

ಯೋಜನ-ನಾಲ್ಕು ಹರಿದಾರಿ 
ಮಿಟ್ಟಿ - ಮಣ್ಣು 

ರಂಜಕ -ಬಣ್ಣದ ಮಾತುಗಾರ 
ಮಿಡಿ- ಮಿಡಿ ನಾಗರಹಾವು 

ರಜ್ಜು - ಹಗ್ಗ . 
ಮಿಡುಕರು - ಬೆಂಕಿಯ ಕಿಡಿ 

ರವಣ- ಔಡಲ 
ಮುಂಡಿಗೆ- ಆಹ್ವಾನ, ಸಮಸ್ಯೆ 

ರಾಟ - ಚಕ್ರ 
ಮುಂಬಲು - ಮುಂದಿನ ಹಲ್ಲು 

ರಾಣಿವಾಸ- ಅಂತಃಪುರ 
ಮುಕ್ಕು - ಊನವಾದುದು 

ರೂಹು- ರೂಪ, ಆಕಾರ, ಮೂರ್ತಿ 
ಮುಖಲಿಂಗಿ- ಮುಖವುಳ್ಳ ಲಿಂಗ 

ಲಂಘಿಸು- ಜಿಗಿ 
ಸ್ವರೂಪಿಗಳು 

ಲಂದಣಗಿತ್ತಿ - (ರಂಧನಿಕಾ) 
ಮುಚ್ಚಿಗ-ಕಲ್ಲುಕುಟಿಗ, ಉಪ್ಪಾರ 

ಅಡಿಗೆಯವಳು 
ಮುಟ್ಟಿಗೆ- ಮುಷ್ಟಿಕೆ, ಮುಟಿಗೆ 

ಲಂಪಟ- ಆಸಕ್ತ 
ಮುಡುಹಿಕ್ಕು - ಭುಜ ಚಪ್ಪರಿಸಿಕೊಳ್ಳು 
ಮುತ್ತಂತೆ- ಪಕ್ವವಾದಂತೆ 

ಲಗ್ಗ - ಲಗ್ನ , ಕೂಡುವಿಕೆ 
ಮುತ್ತಯ್ಯ - ತಂದೆಯ ತಂದೆ, ಅಜ್ಜ 

ಲಲನೆ- ಸ್ತ್ರೀ 
ಮುಮ್ಮಾನು- ಸರಿಗಟ್ಟು , ಸಲುಗೆ 

ಲಾಂಛನ- ಜಂಗಮ , ಚಿಹ್ನೆ 
ತೋರಿಸು 

ಲಾಯ -ಕುದುರೆ ಕಟ್ಟುವ ಸ್ಥಳ 


ಕಠಿಣಪದಕೋಶ 


೪೦೯ 


ಲಕ್ಕಗಾವುದ- ಲಕ್ಷ ಗಾವುದ 
ಲಗ್ನ - ಮುಹೂರ್ತ 
ಲಲಾಟಲಿಖಿತ - ಹಣೆಯ ಬರಹ 
ಲೀಯ - ಲೀನ 
ಲೆಂಕ - ವೇಳೆವಾಳಿ 
ಲೈಂಗಿ- ಲೆಂಕಿ , ವೇಳೆವಾಲಿ ಸ್ತ್ರೀ 
ಲೋಟ್ಟಿಯತನ- ಟೊಳ್ಳು ತನ 
ಲೋಗರ- ಸಾಮಾನ್ಯರ 
ವಜ - ಸಿಡಿಲು 
ವರದ- ವರವನ್ನು ಕರುಣಿಸುವವ 
ವರ್ತಮಾನ -ಕ್ರಿಯೆ . ಘಟನೆ 
ವರ್ಮ- ಮರ್ಮ, ರಹಸ್ಯ 
ವಶ್ಯ - ವಶೀಕರಣ ವಿದ್ಯೆ 
ವಸ್ತು -ಮೂಲವಸ್ತು ( Basic Goods ) 
ವಳಿ- ಬಲಿ, ವಂಶಾವಳಿ 
ವಾಮಕ್ಷೇಮ- ಹಾನಿ ವೃದ್ಧಿ 
ವಾಯ - ಮಾಯ ? ಮೋಸ, ವ್ಯರ್ಥ 
ವಾರಣಾಸಿ- ಕಾಶಿ ಕ್ಷೇತ್ರ 
ವಾರಿಕಲ್ಲು - ಆಣೆಕಲ್ಲು 
ವಾಸಿ -ನೆಲೆ ನಿಲ್ಲುವಂಥದು 
ಗರ್ಭಣೆ- ಬೆದರಿಕೆ 
ವಿದಾರಿಸಿ -ಕತ್ತರಿಸಿ 
ವಿಧಿ- ರೀತಿ 
ವಿಭಾವ - ಭಿನ್ನ ಭಾವ 
ವಿರಿಂಚಿ-ಬ್ರಹ್ಮ 
ವಿರೂಪಾಕ್ಷ - ಹಂಪೆ 
ವಿಲಗ್ಗ - ವಿಲಗ್ನ , ಅಗಲಿಕೆ 
ವಿಶಾಮ -ಕೊನೆ, ನೆಲೆ 
ಎಷ್ಟಿಸು- ಮಲವಿಸರ್ಜನೆ ಮಾಡು 
ವಿಸರ್ಜನೆ - ಬಿಟ್ಟುಕೊಡುವುದು 
ವೀಚಿ- ತೆರೆ 
ವೀರಪಟ್ಟ - ಸೇನಾಪತಿಯ ಹಣೆಗೆ 

ಕಟ್ಟುವ ಗೌರವದ ಪಟ್ಟಿ 


ವೃಷ್ಟಿ - ಮಳೆ| 
ವೆಗ್ಗಳ- ಅಧಿಕ 
ವೇದ - ತಿಳಿದವ 
ವೇದ್ಯವಾಗು - ತಿಳಿ ಗೊತ್ತಾಗು 
ವೇಧಿಸು- ಅಪ್ಪಳಿಸು , ಸ್ಪರ್ಶಿಸು 
ವೇಸರ- ಹೇಸರಗತ್ತೆ 
ವೇಳೆ- ವೇಳೆವಾಳಿ ? 
ವೇಳೆವಾಲಿ-ಒಡೆಯನಿಗಾಗಿ ಆತ್ಮ 
- ಬಲಿಯಾಗುವ ವ್ಯಕ್ತಿ 
ವೈತರಣಿ- ನರಕದಲ್ಲಿಯ ಒಂದು ನದಿ 
ವೈಶಿಕ -ಸಮ್ಮೋಹನ ಶಕ್ತಿ 
ವೈಶಿಕಶಾಸ್ತ್ರ - ವಶೀಕರಣ ಶಾಸ್ತ್ರ 
ವೈಶೇಷಿಕ-ಕಣಾದನ ಸಿದ್ದಾಂತವಿಶೇಷ 
ವ್ಯತೀಪಾತ- ಸೂರ ಚಂದ್ರರ 

ದುಷ್ಟಯೋಗ 
ವ್ಯಾಧ- ಬೇಡ. ಕಿರಾತ 
ವ್ಯಾಧಿ- ರೋಗ 
ವ್ಯಾಪ್ತಿ - ವ್ಯಾಪ , ಉದ್ಯೋಗ 
ವ್ಯಾಳೇಶ- ಆದಿಶೇಷ 
ಶಿಖೆ- ಜುಟ್ಟ 
ಶಿವದಾನ- ಮಜ್ಜಿಗೆ 
ಶುಕ್ಲ - ಪುರುಷನ ವೀರ 
ಶೋಣಿತ-ಸ್ತ್ರೀಯ ರಜಸ್ಸು 
ಶೌಚ- ಶುಚಿಯುಳ್ಳ 
ಶ್ರವಣ-ಕಟ್ಟಿಗೆ 
ಶ್ವಪಚ-ಕಟ್ಟಿಗೆ 
ಶ್ವಪಚ- ಶ್ವಾನ ಮಾಂಸಾಹಾರಿ, ಶೂದ್ರ 
ಶ್ವಾನ ಜ್ಞಾನ- ಶ್ವಾನ ಜ್ಞಾನದಂಥ ಜ್ಞಾನ ? 
ಶ್ರವ- (ಶ್ರಮ ), ವ್ಯಾಯಾಮ 
ಶ್ರುತಿ- ವೇದ 
ಶೋತ್ರ-ಕಿವಿ 
ಷಡ್ವಾಗ- ಆರರಲ್ಲಿ ಒಂದು ಭಾಗ 


೪೧೦ 


ಬಸವಣ್ಣನವರ ವಚನಗಳು 


ಷಡುಸಮ್ಮಾರ್ಜನೆ- ಆರು ಬಗೆಯ ಸಾರಣೆ ಸಲೆ- ಚೆನ್ನಾಗಿ 
ಷೋಡಶೋಪಚಾರ - ದೇವರನ್ನು ೧೬ ಸಲುಗೆ- ಚಲಾವಣೆ 

ಬಗೆಯಾಗಿ ಉಪಚರಿಸುವುದು ಸಲುವ- ಚಲಾವಣೆಯಲ್ಲಿರುವ 
ಸಂಕಲೆ - ಸಂಕೋಲೆ, ಬೇಡಿ 

ಸವಣ- ಜೈನ ಸನ್ಯಾಸಿ 
ಸಂಚಲ - ಚಂಚಲ 

ಸವಸು - ಸಮೇಯಿಸು, ಸಿದ್ಧ ಪಡಿಸು . 
ಸಂಚಿತ - ಸಂಗ್ರಹಿಸಲ್ಪಟ್ಟ 

ಸವೆಯಿಸು, ವ್ಯಯಿಸು. ನೀಡು 
ಸಂಚಿತಕರ್ಮ- ಹಿಂದಿನ ಜನ್ಮದಲ್ಲಿ ಸಸಿನ - ನೇರ 
ಸಂಗ್ರಹಿತವಾದ ಕರ 

ಸಾರಾಯ - ನಿಜತತ್ವ , ತಿರುಳು 
ಸಂಬೋಳಿ-ಶೂದ್ರರು ಗ್ರಾಮ ಪ್ರದೇಶ ಸಾರು- ಸಮೀಪ ಬರು. ಹೋಂದು 

ಪ್ರಸಂಗದಲ್ಲಿ ವ್ಯಕ್ತಪಡಿಸುವ ಶಬ್ದ ಸಾಲಿಗ- ಜೇಡ ( ಚೇಲ > ಚೇಲಿಗ) 
ಸಕೃತ್ -ಒಮ್ಮೆ 

ಸಿಂಗಿ - ಭಯಂಕರ ವಿಷ 
ಸಜ್ಜನ- ಹೆಂಡತಿ 

ಸಿಂಬಕ-ಸೇವಕ. ತೊತ್ತು 
ಸಟ್ಟುಕ- ಅಡಿಗೆಗಾಗಿ ಬಳಸುವ ಸವುಟು . ಸಿತಗ-ಕೆಡುಕ, ನಿಷ್ಟುರ 
ಸತ್ತಿಗೆ- ಛತ್ರಿಕಾ, ಛತ್ರಿ 

ಸಿದ್ದಿಗೆ- ಶವವನ್ನು ಒಯ್ಯುವ ಸಿದಿಗೆ 
ಸದಗ- ಮಂದ 

ಸಿನೆ- ಶೂನ್ಯ ?, ಹಾಳಾದ 
ಸದಮದ- ಅಧಿಕಮದ ? 

ಸೀರೆ- ಬೇರೆ. ಬಟ್ಟೆ 
ಸದೆ- ಹೊಡೆ 

ಸುಮ್ಮಾನ- ಸುಮ್ಮನಿರುವಿಕೆ 
ಸನ್ನಿ - ಸರಿಯಿರಿ. ತೊಲಗಿರಿ 

ಸುಯಿಧಾನ- ಎಚ್ಚರಿಕೆ 
ಸನ್ನಿಹಿತ-ತೀರ ಹತ್ತಿರದಲ್ಲಿರುವವರು ಸುರಗಿ- ಖಡ್ಡ 
ಸಬಳ-ಕೊಲು 

ಸುಲಿ- ಸೆಳೆದುಕೊಳ್ಳು 
ಸಮನಿಸು - ಪ್ರಾಪ್ತವಾಗು, ಸರಿ ಕಾಣು ಸೂತಕ- ಮೈಲಿಗೆ 
ಸಮವೇದಿಸು - ಸರಿಯಾಗಿ ತಿಳಿ ಸೂಳೆಗಾರ-ಕಟುಕ 
ಸಮಯಾಚಾರ- ಧರ್ಮದ ಆಚರಣೆ ಸೂರೆ- ವಿಪುಲ 
ಸಯದಾನ- ಅಡುಗೆ ಪದಾರ್ಥ ಸೊಡರು- ದೀಪ 
ಸಯವಪ್ಪ -ಸ್ವಯವಾಗಿರುವ. 

ಸೊಣಗ- ಶುನಕ , ನಾಯಿ 
ತನ್ನದಾಗಿರುವ 

ಸೊಲ್ಲು - ಮಾತು 
ಸರಕು ಮಾಡು- ಗಮನ ಕೊಡು ಸೊಮ್ಮು -ಸ್ವತ್ತು . ಆಸ್ತಿ 
ಸರವಿ- ಹಗ್ಗ 

ಸೋಂಕು - ( ಸ್ತ್ರೀ ಸ್ಪರ್ಶನ 
ಸರಿಸವ - ಸರಿಸಮಾನ 

ಸೋರೆ-ಕುಂಬಳಕಾಯಿ , ವೀಣೆಯ 
ಸಲಗೆ- ಧಾನ್ಯ ಅಳೆಯುವ ಸಾಧನ ಕುಂಬಳ ಬುರುಡೆ 
ಸಲ್ಲದ ಹೊನ್ನು- ಬೊಟ್ಟಿ ನಾಣ್ಯ ಸೋಹಂ- ನಾನೇ ( ಆತನು = ) ದೇವರು 
ಸಲಾಕೆ - ಕಿರಣ 

ಎಂಬ ಭಾವ 


ಕಠಿಣಪದಕೋಶ 


೪೧೧ 


ಸೊಹೆ- ಗುರುತು, ಸುಳುಹು 

ಹಸ್ತಬಾಯನೆ ಮುಚ್ಚಿ- ಕೈ ಮುಗಿದು 
ಸ್ವಯಲಿಂಗ- ಸ್ವಯಂಲಿಂಗ 

ಹಸುರಂಬಲಿ-ಸೊಪ್ಪಿನಿಂದ ಮಾಡಿದ 
ಸ್ಥಾವರ-ಸ್ಥಗಿತ ವ್ಯವಸ್ಥೆ , ಸ್ಥಾಪಿತಲಿಂಗ - ಅಂಬಲಿ 
ಸ್ವಾತಿ- ಸ್ವಾತಿ ನಕ್ಷತ್ರ 

ಹಾಗ- ಒಂದು ಸಣ್ಣ ನಾಣ್ಯ 
ಸ್ವಾಮಿ ನೃತ್ಯ ಸಂಬಂಧ-ಒಡೆಯ ಸೇವಕ ಹಾರು - ಪಾರ್‌ , ನಿರೀಕ್ಷಿಸು 
ಈ ಸಂಬಂಧ 

ಹಾವುಗೆ - ಫಾದುಕೆ 
ಸೈದಜ- ಬೆವರಿನಲ್ಲಿ ಹುಟ್ಟುವ ಜೀವಿ 

ಹಾಸ- ನೆಮ್ಮೆ 
ಹಂಗುಹರಿ - ಋಣ 

ಹಿಡಿವಡೆ- ಸೆರೆ ಸಿಗು 
ಹಂಜರ- ಪಂಜರ 

ಹಿದಿರೆ- ಬಣವೆ 
ಹಂದೆ- ಹೇಡಿ 

ಹಿಲಿ- ಹಿಂಡು 
ಹಗರಣ - ವೇಷ, ಸೋಗು 

ಹುಂಡ- ಗ್ರಾಮ್ಯ 
ಹಗಹ- ಧಾನ್ಯ ಸಂಗ್ರಹಿಸುವ ತಗ್ಗು ಹುದುವಾಳಿಗೆ-ಕೂಡಿಕೊಂಡು 
ಹಡಿಕೆ- ದುರ್ವಾಸನೆ, ಮಲ 

ಬಾಳುವುದು 
ಹಡೆದ ಕಾಯ - ಪಡೆದ ಶರೀರ ಹುಯ್ಯಲು- ದುಃಖ ಧ್ವನಿ , ದಾಳಿ 
ಹಣಿದ-ಜೂಜಾಟ 

ಹುರಿಬುತ್ತಿ - ಹುರಿದ ವಸ್ತುವಿನ ಅಡಿಗೆ 
ಹಡೆದೊಡವೆ- ಗಳಿಸಿದ ಸಂಪತ್ತು ಹುಲುಗಿಳಿ-ಕ್ಷುದ್ರಗಿಳಿ 
ಹದುಳ-ಕ್ಷೇಮ 

ಹಳ್ಳಿ -ಕಟ್ಟಿಗೆ 
ಹನ್ನಿಬ್ಬರು- ಹನ್ನೆರಡು ಜನ 

ಹುಳುಗುಪ್ಪೆ - ಹುಳದ ಗುಂಪು 
ಹಯನು- ಹೈನು 

ಹುಳುಗೊಂಡ- ಹುಳುಗಳಿಂದ ತುಂಬಿದ 
ಹರಕೆಯ ಕೇಡು- ಹರಹುವಿಕೆಯ ಕೇಡು? 
ಹರದ- ಪರದ, ವ್ಯಾಪಾರಿ 

ಹೂತು- ಹೂವು ಬಿಟ್ಟು 
ಹರಬೀಜ- ಶಿವಸಂತಾನ 

ಹೂವಿನ ಬೊಟ್ಟು - ಹಣೆಯ 
ಹರ ( )- ಹರವಿಕೊಂಡು 

ಕುಂಕುಮ ? 
ಹರಿತಿನಿಸು- ಹರಿದು ತಿನ್ನಿಸು 

ಹೂಸು- ಪೂಸು. ಲೇಪಿಸು 
ಹರಿಬ-ಕ್ರಮ 

ಹೆಂಪು- ಪೆಂಪು, ಹಿರಿಮೆ 
ಹರಿವ- ಹಲ್ಲಿನಿಂದ ಕೊರೆಯುವ ಹೆಗ್ಗುರಿ- ದೊಡ್ಡ ಕುರಿ, ಮೂರ್ಖ 
ಹರೆ - ಪರೆ , ಹಲಗೆ 

ಹೆಡಗೈ - ಹಿಂದು ಎಳೆದ ಕೈ 
ಹಲ್ಲಣಿಸು-ಸಿದ್ದಪಡಿಸು 

ಹೆಡಗುಡಿ- ಹೆಡೆಮುರಿಗೆ 
ಹಲುದೋರೆ- ಹಲ್ಲು ಕಾಣುವ ಹಾಗೆ ಹೆಣಮೂಳ- ಹೆಣದಂಥವ 
ಹವಣಿಸು - ಎಣಿಕೆ ಹಾಕು 

ಹೆರಡೋಲಗು - ಹಿಂದೆ ಸರಿ 
ಹವಿ- ( ಯಜ್ಞಕ್ಕೆ ಅರ್ಪಿಸುವ) ತುಪ್ಪ ಹೇಗತನ - ಹಗ್ಗ ತನ, ದಡ್ಡತನ 
ಹಸರ- ಪ್ರಸಾರ 

ಹೇಯ - ತಿರಸ್ಕಾರ 


೪೧೨ 


ಬಸವಣ್ಣನವರ ವಚನಗಳು 


ಹೇಳಿಗೆ-( ಹಾವಿನ) ಬುಟ್ಟಿ 

ಹೊರೆ- ಹೊದಿಕೆ, ಪೋಷಿಸು, ಸಾಮಿಪ್ಯ 
ಹೊಂದಿಗೆ- ಹೊದಿಗೆ, ಕೂಡುವಿಕೆ 

ಹೊಲಬು - ದಾರಿ 
ಹೊಂದು- ಸಾಯು 

ಹೊಲಬಿಗಸರಿಯಾದ 
ಹೊಂಬಿತ್ಯಾಳೆ- ಬಂಗಾರದ ಗಿಲೀಟು 

ದಾರಿಯಲ್ಲಿರುವವನು 
ಮಾಡಿದ ಹಿತ್ತಾಳೆ 

ಹೊಲಬುಗೆಡು - ದಾರಿ ತಪ್ಪು 
ಹೊಟ್ಟೆ- ಬಾವು 
ಹೊತ್ತಾರೆ- ಮುಂಜಾವು 

ಹೊಲ್ಲ -ಕೆಟ್ಟ , ಅಯೋಗ್ಯ 
ಹೊದಕುಳಿ - ಹುದುಗುವಿಕೆ 

ಹೊಲೆ-ಸ್ತ್ರೀಯರ ಮುಟ್ಟು 
ಹೊನಲು- ಪ್ರವಾಹ 

ಹೊಸತು - ಮೀಸಲು ಪದಾರ್ಥ. 
ಹೊಯ್ದು- ಹುಯ್ಯಲು, ದುಃಖ 

ಮೊದಲನೆಯ ಬಲಿ 
ಹೊರಸು - ಕಾಡು ಪಾರಿವಾಳ, ಬೆಳವ ಹೊಳು - ಪೊಳ್ಳು 
ಹೊರಹಂಚ-ಹೊರವೇಷ 

ಹೋಕು-ಹೋಗುವಿಕೆ 


ಷಟ್ಟಲ ವಚನಗಳ ಅಕಾರಾದಿ 
ಇದು. ಒಂದನೆಯ ಕಾಂಡದಲ್ಲಿರುವ ಪಟ್ಟಲ ವಚನಗಳ ಅಕಾರಾದಿಯಾಗಿದೆ. ಎರಡನೆಯ 
ಕಾಂಡದಲ್ಲಿ ವಚನಗಳನ್ನು ಅಕಾರಾದಿ ಕ್ರಮದಲ್ಲಿಯೇ ಹೊಂದಿಸಿರುವುದರಿಂದ ಮತ್ತೆ ಅವುಗಳ 
ಅಕಾರಾದಿಯನ್ನು ಇಲ್ಲಿ ಕೊಟ್ಟಿಲ್ಲ . 


0 


0 


0 


ಅನವರತ ಮಾಡೆಹೆನೆಂದು ಉಪ್ಪರ೨೨೬ 
ಅಕಟಕಟಾ ಬೆಡಗು ಬಿನ್ನಾಣ - ೭೭ ಅನಾಯಾಸದಿಂದ ಮನೆಯ ಮಾಡಿ೯೧೭ 
ಅಕಟಕಟಾ ಶಿವ ನಿನಗಿನಿತು 

ಅನುದಿನ ಮನಮುಟ್ಟಿ ಧನ್ಯನಯಾ ೩೨೮ 
ಅಗ್ನಿಯಾಧಾರದಲ್ಲಿ ಕಟ್ಟುನ ೧೯೭ ಅಂತರಂಗ ಬಹಿರಂಗ ಆತ್ಮ ಸಂಗ ೯೬೦ 
ಅಂಕವೋಡಿದಡೆ ಗಂಗೆ ೩೦೦ ಅಂದಣವನೇರಿದ ಸೊಣಗನಂತೆ ೩೪ 
ಅಂಕ ಕಂಡಾ, ಕೊಲಾಸೆ ೭೨೯ ಅಂದಂದಿನ ಹೊ೦ದಿಗೆಯ ಬಿಂದು ೭೬೩ 
ಅಂಕ ಕಳನೇಕೈ ಮಅದಿರ್ದಡೆ ೧೭೮ ಅಂದು ಇಂದು ಮತ್ತೊಂದೆನಬೇಡ೧೭೪ 
ಅಂಗದ ನೋಟವು ಸಿಂಗದ ಗಾತ್ರವುಳ೨ | ಅಪ್ಪನು ಡೋಹರ ಕಕ್ಕಯ್ಯನಾಗಿ ೩೪೩ 
ಅಂಗದ ಮೇಲಣ ಲಿಂಗ ಹಿಂಗಿ ೭೩೪ ಅಪ್ಪನು ನಮ್ಮ ಮಾದರ ಚೆನ್ನಯ್ಯ ೩ರ್೪ 
ಅಂಗದಿಚ್ಚೆಗೆ ಮದ್ಯಮಾಂಸವ ೧೦೬ ಅಭ್ಯಾಸವೆನ್ನ ವರ್ತಿಸಿತ್ತಯ್ಯ ೧೧ 
ಅಂಗೈ ತಿಂದುದೆನ್ನ ಕಂಗಳು ಕೆತ್ತಿ ಹ೭೨ ಅಮೃತವ ಕಡೆವಲ್ಲಿ ವಿಷವಟ್ಟಿ ೨೫೦ 
ಅಂಗೈಯೊಳಗಣ ಲಿಂಗವ ನೋಡುತ್ತ ೪೮೫ ಅಮೃತವತಿ ಸೋಮಶಂಭುವಿಂಗೆ ೨೪೨ 
ಅಚ್ಚಶರಣರು ನಿಮ್ಮ ನಿಚ್ಚನಿಚ್ಚ ೩೦೨ ಅಯಾ ಅಯಾ ಎಂದು ಕರೆವುತ್ತ ೫೬ 
ಅಚ್ಚಿಗವೇಕಯಾ ಸಂಸಾರದೊಳಗೆ ೧೭೩ ಅಯಾ ಏಳೇಳು ಜನ್ಮದಲ್ಲಿ ೪ 
ಅಂಜಿದಡಾಗದು ಅಳುಕಿದರಾಗದು ೬೮೮ ಅಯಾ ನಿಮ್ಮ ಅನುಭಾವದಿಂದ ೨೧ 
ಅಟ್ಯಾಟಿಕೆಯ ಮಾತನಾಡಲದೇಕೊ೭೨೭ ಅಯಾ ನಿಮ್ಮ ದೇವರೆಂದು ನಂಬಿ೩೯೨ 
ಅಡವಿಯಲೊಬ್ಬ ಕಡು ನೀರಡಿಸಿ ೩೭೬ ಅಯಾ ನಿಮ್ಮ ಮಹಾವ್ರತಿಗಳನಗಲಿ ೩೬೯ 
ಅಡವಿಯೊಳಗೆ ಹೊಲಬುಗೆಟ್ಟು ೫೪ ಅಯಾ ನಿಮ್ಮ ವಂಶಾವಳಿಯಲು ೩೨೪ 
ಅಡಿಗಡಿಗೆ ಎನ್ನ ಮನವ ಜಡಿದು ೩೨೪ ಅಯಾ ನಿಮ್ಮ ಶರಣನ ಮರ್ತ್ಯಕ್ಕೆ ೨ 
ಅಡಿಗಡಿಗೆ ದೇವರಾಣೆ ಅಡಿಗಡಿಗೆ ೬೬೦ ಅಯಾ ನಿಮ್ಮ ಶರಣರ ದಾಸೋಹ ೪೨೯ 
ಅಡಿಗಡಿಗೆ ಲಿಂಗವನಡರಿಯಡರಿ ೪೩ ಅಯಾ ನೀನು ನಿರಾಕಾರವಾಗಿರ್ದಲ್ಲಿ ೩ 
ಅಡಿಗಡಿಗೆ ಸ್ಥಾನನಿಧಿ ಅಡಿಗಡಿಗೆ ೮೫೪ ಅಯಾ ನೀನೆಂದಡೆ ಎಂಬೆನು ೮೪೧ 
ಅಡ್ಡ ತ್ರಿಪುಂಡ್ರದ ಮಣಿಮುಕುಟದ ೮೮ ಅಯಾ ಸಜ್ಜನ ಸದ್ದಾವರ ೮೮೨ 
ಅಡ್ಡ ದೊಡ್ಡ ನಾನಲ್ಲಯ್ಯಾ ೪೧೩ ಅರಗು ತಿಂದು ಕರಗುವ ದೈವವ ೨೨೭ 
ಅಡ್ಡ ವಿಭೂತಿ ಇಲ್ಲದವರ ಮುಖ ೮೭ ಅರಗಿನ ಪುತ್ಥಳಿಯ ಉರಿಯ ನಾಲಗೆ ೬೬೧ 
ಅಣ್ಣ ತಮ್ಮ ಹೆತ್ತಪ್ಪ ಗೋತ್ರವಾದ ೭೧೪ ಅರಸನ ಕಂಡು ತನ್ನ ಪುರುಷನ ೪೨೬ 
ಅತ್ತಲಿತ್ತ ಹೋಗದಂತೆ ಹೆಳವನ ೨೯ ಅರಸರ ಮನೆಯಲ್ಲಿ ಅರಸಿ ೩೫೬ 
ಅದುರಿತು ಪಾದಾಘಾತದಿಂದ ಧರೆ೨೩೯ ಅರಸರು ಮಂಚಕ್ಕೆ ಬರಿಸಿ ಎನ್ನ ೭೩೯ 


ပုဂ၀ 


ಬಸವಣ್ಣನವರ ವಚನಗಳು 


೨ರ್೪ 


ce 


೩೪೧ 


ಅರಸು ಮುನಿದಡೆ ನಾಡೊಳಗಿರ ೮೨೫ ಅಹಂಕಾರ ಮನವನಿಂಬುಗೊಂಡಲ್ಲಿ ೮೦೨ 
ಅರಸು ವಿಚಾರ ಸಿರಿಯು ಶೃಂಗಾರ ೬೨೫ ಅಹುದೆಂದರಿಯೆ ಆಗದೆಂದರಿಯೆ ೪೬೩ 
ಅರಿದರಿದು ಸಮಗಾಣಿಸಬಾರದು ೮೦೫ ಅಳೆವುತ್ತ ಅಳೆವುತ್ತ ಬಳಲುವರಲ್ಲದೆ ೧೩ 
ಅರಿದುದ ಅರಿಯಲೊಲ್ಲದು ೮೮೪ ಅಳಿಯನ ಕಂಡಡೆ ನಾಚೆಂಬೆ ೯೧೩ 
ಅರಿಯದೆ ಜನನಿಯ ಜಠರದಲ್ಲಿ ೨೧ 
ಅರಸಿನವನೆ ಮಿಂದು ಹೊಂದೊಡಿಗೆ ೨೭೦ 
ಅರೆಭಕ್ತರಾದವರ ನೆರೆ ಬೇಡ ೧೩೩ 

ಆ ಕರಿಯಾಕೃತಿಯ ಸೂಕರ ೩೩೦ 
ಅರೆವನಯ್ಯಾ ಸಣ್ಣವಹನ್ನಕ್ಕ ೬೮೭ 

ಆಕಳ ಕಳ್ಳರು ಕೊಂಡೊಯಿದರೆನ್ನ ೮೩೦ 
ಅರ್ಚಿಸಲರಿಯೆ ಪೂಜಿಸಲರಿಯೆ ೩೪೨ 

ಆಗಳೂ ಲೋಗರ ಮನೆಯ ೫೫೪ 
ಅರ್ಥಕ್ಕೆ ತಪ್ಪಿದಡೇನು 

ಆಚಾರಲಿಂಗವಿಡಿದು ಅನುಭಾವ ೮೭೮ 
ಅರ್ಥ ಪ್ರಾಣಾಭಿಮಾನದಲ್ಲಿ ವಂಚನೆ ೨೧೭ 

ಆಚಾರವನರಿಯಿರಿ ವಿಚಾರವನರಿ ೪೧೮ 
ಅರ್ಥ ಪ್ರಾಣಾಭಿಮಾನ ನಿಮ್ಮ ೬೬೭ 

ಆಚಾರ ಶಿವಾಚಾರವೆಂದರಿಯದ 
ಅರ್ಥ ಪ್ರಾಣಾಭಿಮಾನ ನಿಮ್ಮದೆಂಬೆ ೩೧೧ 

ಆಡಿ ಅಳುಪದಿರಾ 

೨೭೯ 
ಅರ್ಥ ಪ್ರಾಣಾಭಿಮಾನವ ಕೊಟ್ಟೆ ೬೮೧ 

ಆಡಿ ಕಾಲು ದಣಿಯವು 
ಅರ್ಥ ಪ್ರಾಣಾಭಿಮಾನಕ್ಕೆ 

ಆಡಿದಡೇನು ಹಾಡಿದಡೇನು ೨೦೭ 
ಅರ್ಥ ಪ್ರಾಣಾಭಿಮಾನವ ೮೩೧ ಆಡಿಹರಯ್ಯ ಹಾಡಿಹರಯ್ಯ ೧೭೯ 
ಅರ್ಥರೇಖೆ ಇದ್ದಲ್ಲಿ ಫಲವೇನು ೧೦೮ ಆಡುತ್ತ ಹಾಡುತ್ತ ಭಕ್ತಿಯ ೧೯೩ 
ಅರ್ಥವನರ್ಥವ ಮಾಡಿ ೭೦೭ ಆಡುವುದಳವಟ್ಟಿತ್ತು ಹಾಡುವುದಳವ ೩೦೩ 
ಅರ್ಪಿತ ಅರ್ಪಿತವೆಂದೆನುತ್ತಿಹಿರಿ | ೭೭೭ ಆತ್ಮಲಿಂಗ ಪರಮಾತ್ಮ ಜಂಗಮ ೮೩೮ 
ಅಲಗಲಗು ಮೋಹಿಸಿದಲ್ಲದೆ ೬೬೮ ಆತ್ಮ ಸ್ತುತಿ ಪರನಿಂದೆಯ ೪೦೮ 
ಅವರ ನಡೆಯೊಂದು ನುಡಿ ೬೫೮ | ಆದಿತ್ಯ ಸೋಮರು ಆಗಿ ಹೋಗುತ್ತ ೮೫೮ 
ಅವರಿವರೆನ್ನದೆ ಚರಣಕ್ಕೆರಗಲು ೨೫೭ ಆದಿಪುರಾಣ ಅಸುರರಿಗೆ ಮಾರಿ ೫೭೧ 
ಅವಲಕ್ಷಣ ನಾಯನುಡಿಯ ೫೬೮ ಆದಿಯಲ್ಲಿ ಶಿವಬೀಜವಲ್ಲದವರಿಗೆ ೮೫೯ 
ಅವಳ ವಚನ ಬೆಲ್ಲದಂತೆ ೧೧೦ ಆದಿಯಲಾಗಲಿ ವೇದದಲಾಗಲಿ ೭೧೩ 
ಅಶನ ಕುಂದದು ವ್ಯಸನ ಮಾಣದು ೨೫೯ ಆದ್ಯರ ವಚನ ಪರುಷ ಕಂಡಣ್ಣಾ ೧೭೧ 
ಅಶ್ವಮೇಧಯಾಗವಂತಿರಲಿ . ೬೧೧ ಆದ್ಯರ ವಚನ ಪರುಷವೆಂಬೆನು ೩೧೩ 
ಅಷ್ಟತನುಮೂರ್ತಿಲಿಂಗವೆಂದೆಂಬರು ೯೫೭ ಆದ್ಯರ ವಚನ ಆದ್ಯರಿಗಾಯಿತ್ತು ೮೪೩ 
ಅಷ್ಟದಳಕಮಲಾತ್ಮದೊಳಗೆ ೮೨೨ ಆದ್ಯರಿಗಲ್ಲದೆ ವೇದ್ಯವಾಗದು ೬೦೨ 
ಅಷ್ಟದಳ ಕಮಲವ ಸುತ್ತುವ ೪೭೯ ಆನು ನಿಮ್ಮ ಶರಣರಿಗೆ ಮಂಡೆಯ ೩೫೭ 
ಅಷ್ಟಮಿ ನವಮಿ ಎಂಬ ೬೧೯ ಆನು ಭಕ್ತನಲ್ಲಯ್ಯ 
ಅಷ್ಟವಿಧಾರ್ಚನೆ ಷೋಡಶೋಪಚಾರ ೧೭೫ ಆನು ಒಬ್ಬನು ಸುಡುವವರು ೪೫ 
ಅಷ್ಟವಿಧಾರ್ಚನೆ ಷೋಡಶೋಪಚಾರ ೩೮೦ | ಆನೆ ಅಂಕುಶಕ್ಕಂಜುವದೇ ಅಯ್ಯಾ ೭೩೭ 
ಅಷ್ಟವಿಧಾರ್ಚನೆ ಷೋಡಶೋಪಚಾರ ೫೦೭ ಆನೆಯು ಆ ದಾರಿಯಲ್ಲಿ 
ಅಷ್ಟವಿಧಾರ್ಚನೆ ಷೋಡಶೋಪಚಾರ ೮೯೯ ಆನೆಯನೇರಿಕೊಂಡು ಹೋದಿರೆ ೬೩೮ 
ಅಸಮಾಕ್ಷಲಿಂಗಕ್ಕೆ ಅನ್ಯದೈವ ೫೬೬ ಆಪ್ಯಾಯನಕ್ಕೆ ನೀಡುವ ೭೫೮ 
ಅಸಂಬಂಧ ಸಂಬಂಧವಾಯಿತ್ತು ೮೪೪ ಆ ಭಸ ತಾಗಿ ಬಹ ತನ ೯೩೨ 


೧೩೫ 


೩೨೯ 


0 


) 


ಷಟ್ಟಲ ವಚನಗಳ ' ಅ' ಕಾರಾದಿ 


ဂ 


ಆ ಮಿಹಿಲಾಳು ಭೋಜ ದೇವುಲಾಳು ೩೨೮ ಇಂದೆನ್ನ ಮನೆಗೆ ಪ್ರಮಥರು ೩೭೭ 
ಆಯತ ಒಂದೆಡೆಯಲ್ಲಿ 

೯೪೦ ಇಂದ್ರಿಯ ನಿಗ್ರಹವ ಮಾಡಿದಡೆ ೬೩೯ 
ಆಯತವೆಂಬುದು ಭಂಗ ೯೪೬ ಇಪ್ಪತ್ತನಾಲ್ಕು ತಿಥಿಯಿಂದ ವೆಗ್ಗಳ ೬೧೦ 
ಆಯತ ಸ್ವಾಯತದನುಭಾವವ ೩೬೪ ಇಬ್ಬರು ಮೂವರು ದೇವರೆಂದು ೫೪೬ 
ಆಯುಧವಿಕ್ಕಿದವಂಗೆ ವೀರದ ೬೩೧ ಇರುಳೆಂದೇನೋ ಕುರುಡಂಗೆ ೬೩೨ 
ಆಯುಷ್ಯ ತೀರಿದಲ್ಲದೆ ಮರಣವಿಲ್ಲ ೬೯೦ ಇರಿಸಿಕೊಂಡು ಭಕ್ತರಾದ ರೆಮ್ಮವರು ೨೫೫ 
ಆಯುಷ್ಯವುಂಟು ಪ್ರಳಯ ವಿಲ್ಲೆಂದು ೧ ಇಲಿ ಗಡಹನೊಡ್ಡಿದಲ್ಲಿ ಇಪ್ಪಂತೆ ೧೦ 
ಆರತವಡಗದು ಕ್ರೋಧ ತೊಲಗದು ೩೧ ಇಲ್ಲವೆಯ ಮೇಲೆ ಕಂಡೊಡೆದಂತೆ ೨೫೭ 
ಆ ರತ್ನ ಪ್ರಸಾದವನಾರಾ ಧಿಸುತ್ತಿರಲು ೯೦೭ ಇವನಾರವ ಇವನಾರವ ಇವನಾರವ ೬೨ 
ಆರಾಧನೆಯ ಮಾಡಿದಡೆ 
ಆರಾಧ್ಯ ಪ್ರಾಣಲಿಂಗವೆಂದ ಅದು ೮೯ 

ಈ ಲೋಕದ ಭೀತರು 

೯೦೨ 
ಆರಾರ ಮನದಲ್ಲಿ 

೪೦೩ 

ಈಶ್ವರ ಸದ್ಘಾವೇ ಕಿಂ ಪ್ರಮಾಣಂ ೭೪೮ 
ಆರಾರ ಸಂಗವೇನೇನ ಮಾಡದಯ್ಯ ೧೪೧ 
ಆರುಕೋಟಿಬ್ರಹ್ಮರು ಮಡಿವಲ್ಲಿ ೫೪೦ 
ಆರು ಮುನಿದು ನಮ್ಮನೇನ ೭೫೩ ಉಟ್ಟು ತೊಟ್ಟು ಪೂಜ್ಯವಾಗಿ ಬಂದ ೪೧೨ 
ಆಲಿಕಲ್ಲ ಹರಳಿನಂತೆ ಅರಗಿನ ಪುತ್ಥಳಿ ೮೪೮ ಉಡುವಿನ ಭಾವದಲ್ಲಿ 

೨೯೩ 
ಆಲುತ್ತಲೂ ಹರೆಯ ಹೋಯಿಸಿ ೪೩೭ ಉಣಲುಡಲು ಮಾರಿಯಲ್ಲದೆ ೫೫೯ 
ಆವ ಕುಲವಾದಡೇನು ಶಿವಲಿಂಗ ೭೧೮ ಉಂಡುದು ಬಂದಿತ್ತೆಂಬ ಸಂದೇಹಿ ೨೦೦ 
ಆವಗೆಯಲೊದಗಿದ ಕಪ್ಪಿನಂತೆ ೩೮೧ ಉತ್ತಮ ಕುಲದಲ್ಲಿ ಹುಟ್ಟಿದೆನೆಂಬ ೩೪೪ 
ಆವನಾದಡೇನು ಶ್ರೀಮಹಾ ದೇವನ ೪೬೪ ಉತ್ತಮ ಮಧ್ಯಮ ಕನಿಷ್ಠವೆಂದು ೪೦೧ 
ಆವನೇವನಾದಡೇನು 

೪೩೯ ಉತ್ಪತ್ತಿ ಶುಕ್ಲ ಶೋಣಿತದಿಂದಾದ ೧೫೯ 
ಆವಾವ ಭಾವದಲ್ಲಿ ಮಾಡಿ ಕೂಡಿಹೆ ೩೬೩ ಉದಕದೊಳಗೆ ಬೈಚಿಟ್ಟ ಬಯ್ಕೆಯ ೧ 
ಆವಾವ ಭಾವದಲ್ಲಿ ಶಿವನ ನಂಬಿದ ೭೯೨ ಉದಯದ ಮಾಗಿಯ ಬಿಸಿಲು ೨ರ್೧ 
ಆಸತ್ತೆ ಅಲಸಿದೆನೆಂದಡೆ 

ಉದಯಾಸ್ತಮಾನವೆನ್ನ 
ಆಸೆಗೆ ಹುಟ್ಟಿದ ಪ್ರಾಣಿ ಆಸೆಯನ ೧೨೮ 

ಉಮಪಿಸಬಾರದ ಉಪಮಾ ತೀತರು ೮೭೪ 
ಆಸೆಯಾಮಿಷ ತಾಮಸದಿಂದ ೮೩೫ ಉಪುರಗುಡಿ ನಂದಿವಾಹನ ೫೨೧. 
ಆಸೆ ಆಮಿಷ ತಾಮಸ ಹುಸಿ 

ಉಮಾಧಿನಾಥರು ಕೋಟಿ ೯೨೯ 
ಆಸೆಯೆಂಬ ಪಾಶದಲ್ಲಿ 

ಉಂಬ ಬಟ್ಟಲು ಬೇರೆ ಕಂಚಲ್ಲ ೮೬೧ 
ಆಸೆ ರೋಷ ಹರುಷಾದಿಗಳೆಂಬ ೭೬೫ ಉಂಬಲಿ ಉಡುವಲಿ ಕೀ ೬ ೨೮ 
ಆಳಿಕಾರನೆನಗೊಬ್ಬ ಮಗ ೭೮೯ 

ಉಂಬಾಗಳಿಲ್ಲೆನ್ನ ಉಡು ವಾಗಳಿಲ್ಲೆನ್ನ ೨೨೨ 
ಆಳಿಗೊಂಡಹರೆಂದು ಅಂಜಲದೇಕೆ ? ೧೭೬ ಉರೆ ತಾಗಿದ ಮೃಗವು ೭೯೩ 

ಉರಿವ ಕೊಳ್ಳಿಯ ಮಂಡೆಯ ೬೬೩ 

ಉಳ್ಳವರು ಶಿವಾಲಯ ಮಾಡುವರು ೮೨೧ 
ಇಟ್ಟಿಯ ಹಣ್ಣ ನರಿ ತಿಂದು ೫೭೭ 
ಇತ್ತ ಬಾರಯ್ಯ ಇತ್ಯ 

೨೪೫ ಊ 
ಇಂದಿಂಗೆಂತು ನಾಳಿಂಗೆಂತು ಎಂದು ೧೬ ಊಡುವ ಉಡಿಸುವ ಗಂಡ ನಿದ್ದಂತೆ ೬೧೮ 
ಇಂದು ಹುಟ್ಟಿದ ಕೂಸಿಂಗೆ ಇಂದೇ ೫೧೬ ಊರ ಮುಂದೆ ಹಾಲಹಳ್ಳ ೭೫೫ 


೨೬೧ 


೪೧೬. 


ಬಸವಣ್ಣನವರ ವಚನಗಳು 


ರಿ 


೨ 


೩೩೫ 


೫೮೭ 


L 


ಊರಸೀರೆಗೆ ಅಸಗ ತಡಬಡಿ ವಡದಂತೆ ೩ ಎನ್ನ ವಾಮಕ್ಷೇಮ ನಿಮ್ಮ ದಯಾ ೬೦ 

ಎಂಬತ್ತನಾಲ್ಕು ಲಕ್ಷ ಮುಖದೊಳ೪೩೧ 

ಎಂಬತ್ತೆಂಟು ಪವಾಡವ ಮೆರೆದು ೮೯೨ 
ಎಡದ ಕೈಯಲಿ ನಿಗಳವನಿಕ್ಕಿ ೪೦೬ 

ಎಮ್ಮ ತಾಯಿ ನಿಂಬವೈ ೩೫೨ 
ಎಡದ ಕೈಯಲಿ ಕತ್ತಿ ಬಲದ ಕೈಯಲಿ ೨೦ 

ಎಮ್ಮವರು ಅಧಿಕರು ಎಲ್ಲರಿಂದವೂ ೬೦೩ 
ಎಡದ ಕೈಯಲು ಹಾಲು ಬಟ್ಟಲು ೩೮೯ 

ಎಮ್ಮವರು ಬೆಸಗೊಂಡಡೆ ಶುಭಲಗ್ನ ೮೩ 
ಎಚ್ಚು ಬಾಲಿಯ ಕೊಂದ ೬೨೩ 

ಎರದೆಲೆಯಂತೆ ಒಳಗೊಂದು ಹೊರ೧೦೨ 
ಎತ್ತಿಕೊಳ್ಳಲೇಕೆ ಮತ್ತಿಳುಹ ೪೨೦ 

ಎರೆದಡೆ ನೆನೆಯದು ಮರೆದಡೆ ೧೯೬ 
ಎತ್ತು ತೊತ್ತಾಗಿ ನೃತ್ಯನಾಗಿ ೨೬೭ 

ಎಲವದ ಮರ ಹೂತು ಫಲವಾದ ೧೨೧ 
ಎತ್ತೆತ್ತ ನೋಡಿದತ್ತತ್ತ ನೀನೇ ೫೩೩ 

ಎಲವೊ ಎಲವೊ ಪಾಪಕರ್ಮವ ೬೨೦ 
ಎದೆ ಬಿರಿವನ್ನು ಮನ ದಣಿವನ್ನ೪೮೬ 

ಎಲೆ ಎಲೆ ಮಾನವಾ ಅಳಿಯಾಸೆ ೧೬೫ 
ಎನಗಾರೂ ಇಲ್ಲ ಎನಗಾರೂ 

ಎಲೆ ಗಂಡುಗೂಸೆ ನೀ ಕೇಳಾ ೭೦೪ 
ಎನ್ನಿಂದ ಕಿರಿಯರಿಲ್ಲ 

ಎಲ್ಲರ ಗಂಡರ ಪರಿಯಂತಲ್ಲ ೮೫೦ 
ಎನಗೆ ಗುರುವಿನ ಪ್ರಸಾದ ೯೦೫ 

ಎಲ್ಲರ ಗಂಡರು ಬೇಂಟೆಗೆ ಹೋದರು ೯೦೮ 
ಎನಗೆ ನಿಮ್ಮ ನೆನಹಾದಾಗಲೆ ೪೯೮ 

ಎಲ್ಲರೂ ವೀರರು ಎಲ್ಲರೂ ಧೀರರು ೪೪೫ 
ಎನಿಸನೋದಿದಡೇನು 

ಎಲ್ಲವ ಬೇಡಿದರೆಮ್ಮವರು ೯೩೮ 
ಎನಿಸು ಕಾಲ ಕಲ್ಲು 

೯೯ ಎಲ್ಲಿ ನೋಡಿದಡಲ್ಲಿ ಮನವೆಳಸಿದಡೆ ೪೪೬ 
ಎನಿಸೆನಿಸೆಂದಡೆ ನಾ ಧೃತಿಗೆಡೆನಯ್ಯಾ ೬೯೨ ಎಲ್ಲಿ ಹೊಕ್ಕಲ್ಲಿ ನಿನ್ನ ವಿಕಾರವ ೭೪೦ 
ಎನ್ನ ಆಪತ್ತು ಸುಖ ದುಃಖ ನೀವೆ ೪೮೨ ಎಳ್ಳಿಲ್ಲದ ಗಾಣವನಾಡಿದ ೩೮೪ 
ಎಂತಕ್ಕೆ ಎಂತಕ್ಕೆ ಹಡೆದ ಕಾಯ ೧೬೬ 
ಎಂತಕ್ಕೆ ಎಂತಕ್ಕೆ ನಾ ನಿಮ್ಮ ೨೬೯ 
ಎಂತಹವನಾದಡೇನು ಲಿಂಗ ೧೪೨ 

ಏತ ತಲೆವಾಗಿದಡೇನು 
ಎಂತು ಶಿವಭಕ್ತಿಯ ನಾನು ಪಮಿಸುವೆ ೪೭ . 

ಏನನಾದಡೆಯೂ ಸಾಧಿಸಬಹುದು ೯೨೬ 
ಎಂದೋ ಸಂಸಾರದಂದುಗ ಹಿಂಗುವದು ೨೨ 

ಏನನೋದಿ ಏನ ಕೇಳಿ ಏನ ೨೯೬. 
ಎನ್ನ ಆಪತ್ತು ಸುಖ ದುಃಖವ ೩೯೦ 

ಏನ ಮಾಡುವೆ ಎನ್ನ ಪುಣ್ಯದ ಫಲವು೫೨೫ 
ಎನ್ನ ಕಾಯವ ದಂಡಿಗೆಯ ೪೯೯ ಏನಯಾ ವಿಪ್ರರು ನುಡಿದಂತೆ ೫೭೫ 
ಎನ್ನ ಗುಣಾವಗುಣವ ಸಂಪಾದಿಸುವೆ ೨೭ 

ಏನಿದ್ದಡೇನಿದ್ದ ಡೋಲ್ಲ ದು ೨೭೩ 
ಎನ್ನ ಚಿತ್ತವು ಅತ್ತಿಯ ಹಣ್ಣು ೨೯ 

೨೪೧ 

ಏನಿ ಬಂದಿರಿ ಹದುಳವಿದ್ದಿರೆ 
ಎನ್ನ ಜನ್ಮವ ತೊಡೆದ ನೀ ಧರ್ಮಿ ೪೮೩ 

ಏನೆಂಬೆ ಏನೆಂಬೆ ಒಂದೆರಡಾದುದ ೯೪೮ 
ಎನ್ನ ತಪ್ಪು ಅನಂತಕೋಟಿ ೩೨೩ 
ಎನ್ನ ನಡೆಯೊಂದು ಪರಿ ಎನ ನುಡಿ ೩೦ 

ಐದು ಮಾನವ ಕುಟ್ಟಿ ಒಂದು ೮೬೮ 
ಎನ್ನ ಭಕ್ತನೆಂದೆಂಬರು 

೬೩೦ 

ಐದುವುದೇ ಬ್ರಹ್ಮನ ಕಪಾಲ ಕರದಲ್ಲಿ ೫೩೭ 
ಎನ್ನ ಮನದಲ್ಲಿ ಮತ್ತೊಂದನರಿಯೆ ೮೦ 
ಎನ್ನಲ್ಲಿ ಭಕ್ತಿ ಸಾಸುವೆಯ ಷಡ್ಯಾಗ ೩೮೬ 
ಎನ್ನವರೆನಗೊಲಿದು ಹೊನ್ನಶೂಲದಲಿ ೩೮೮ ಒಕ್ಕುದ ಮಿಕ್ಕುದನುಂಡು ೪೬೧. 
ಎನ್ನವರೊಲಿದು ಹೊನ್ನಶೂದಲಿ ೩೮೭ ಒಡನೆ ಹುಟ್ಟಿದುದಲ್ಲ ಒಡನೆ ೬೭೬ 


೧೨೫ 


ಐ 


ಪಟ್ಟಲ ವಚನಗಳ ' ಅ' ಕಾರಾದಿ 


ဂ 


- 


೬೯ 


ಒಡಲ ಕಳವಳಕ್ಕೆ ಬಾಯ ಸವಿಗೆ ೭೮೫ ಕಟ್ಟಿದೆ ಒರೆಯ ಬಿಟ್ಟೆ ಜನ್ನಿಗೆಯರ ೭೦೧ 
ಒಡೆದೋಡು ಎನ್ನ ಮನೆಯಲಿಲ್ಲದಂತೆ೪೫೭ ಕಟ್ಟಿ ಬಿಡುವನೆ ಶರಣನು ೬೭೪ 
ಒಡೆಯನ ಕಂಡಡೆ ಕಳ್ಳನಾಗದಿರಾ ೨೭೫ ಕಟ್ಟುವೆನುಪ್ಪರ ಗುಡಿಯ ೭೦೫ 
ಒಡೆಯರಾಡುವ ಮಾತ ೪೫೦ ಕಣ್ಣಳು ತುಂಬಿದ ಬಳಿಕ ನೋಡಲಿಲ್ಲ ೮೫೨ 
ಒಡೆಯರಿಗೆ ಒಡವೆಯನೊಪ್ಪಿಸ ೩೦೪ ಕಂಡ ಕಂಡವರೆಲ್ಲರ ಗಂಡರೆಂದೆಂಬ ೬೧೬ 
ಒಡೆಯರಿಲ್ಲದ ಮನೆಯ ತುಡುಗುಣಿ ೭೧೫ ಕಂಡ ಕನಸು ನಿಧಾನವ ಕಂಡೆನಯ್ಯಾ ೫೦೧ 
ಒಡೆಯರು ತಮ್ಮ ಮನೆಗೆ ೬೪೧ ಕಂಡ ಭಕ್ತರಿಗೆ ಕೈಮುಗಿವಾತನೇ ೨೪೫ 
ಒಡೆಯರು ಬಂದಡೆ ಗುಡಿತೋರಣವ ೪೪೯ ಕಂಡಡೆ ಮನೋಹರವಯ್ಯಾ 

೩೭೧ 
ಒಡೆಯರೊಡವೆಯ ಕೊಂಡಡೆ ೭೨೩ ಕಂಡುದಕ್ಕೆಳಸೆನೆನ್ನ ಮನದಲ್ಲಿ ೭೫೭ 
ಒಣಗಿಸಿ ಎನ್ನ ಘಣಘಣಲನೆ ೬೯೩ ಕಣ್ಣ ಕೋಪಕ್ಕೆ ಮುಂದರಿಯದೆ ೫೨೦ 
ಒಂದಕ್ಕೊಂಬತ್ತ ನುಡಿದು ೪೪೮ ಕಣ ಮುಚಿ ಕನ್ನಡಿಯ ತೋರು ೫೮೧ 
ಒಂದು ಮಾತೆನ್ನ ಬಹುದೆ ೬೮೨ ಕಣೋಳಗೆ ಕಣಿದು 

೯೦೯ 
ಒಂದು ಮೊಲಕ್ಕೆ ನಾಯನೊಂಬತ್ತು ೩೬ ಕಂದಿದೆನಯ್ಯಾ ಎನ್ನ ನೋಡುವ ೪೩೨ 
ಒಂದುವನಯದ ಸಂದೇಹಿ ೪೬೫ ಕನ ಡಿಯ ನೋಡುವ ಅಣ ಗಳಿರಾ ೧೮೭ 
ಒಪ್ಪವ ನುಡಿವಿರಮ್ಯಾ ತುಪ್ಪವ ೨೭೬ ಕಪ್ಪೆ ಸರ್ಪನ ನೆಳಲಲ್ಲಿಪ್ಪಂತೆ 
ಒಬ್ಬ ಕೆಂಚನೊಬ್ಬ ಕರಿಕನೊಬ್ಬ ೪೫೨ ಕಬ್ಬಿನ ಹಣಿದವನಾಡುವರಲ್ಲದೆ 
ಬನ ಮನೆಯಲುಂಡು 

೭೪೨ 

ಕಬ್ಬುನದ ಕೋಡಗವ ಪರುಷ ೯೪ 
ಒಲವಿಲ್ಲದ ಪೂಜೆ ನೇಹವಿಲ್ಲದ ಮಾಟ೧೨೬ 

ಕಬ್ಬುನ ಪರುಷವೇಧಿಯಾದಡೇನು ೮೦೧ 
ಒಲಿದ ಗಂಡನೊಮ್ಮೆ ಒಲ್ಲದಿಪ್ಪ ೩೧೫ 

ಕರಗಿಸಿ ಎನ್ನ ಮನದ ಕಾಳಿಕೆಯ ೨೫೧ 
ಒಲೆಯಡಿಯನುರುಹಿದಡೆ ೯೩೧ 

ಕರಿ ಘನ ಅಂಕುಶ ಕಿರಿದನ್ನಬಹುದೇ ೬ 
ಒಲೆಯ ಬೂದಿಯ ಬಿಲಿಯಲು ಬೇಡ ೧೪ 

ಕರಿಯಂಜುವದು ಅಂಕುಶಕ್ಕಯ್ಯಾ ೭೫ 
ಒಲೆಹತ್ತಿ ಉರಿದಡೆ ನಿಲಬಹುದಲ್ಲದೆ ೨೬ 

ಕರ್ತನನರಿಯದವನು ವಿಪ್ರ ೬೨೭ 
ಒಲ್ಲೆನಯ್ಯಾ , ಒಲ್ಲೆನಯ್ಯಾ ೭೧೨ 

ಕರ್ತರು ನಿಮ್ಮ ಗಣಂಗಳು ಎನ್ನ ೪೭೫ 
ಒಲ್ಲೆನೆಂಬುದು ವೈರಾಗ್ಯ ೭೭೪ 

ಕರ್ತಾರನ ಪೂಜಿಸಿ ಕುಚ್ಚಿತ ೬೧೫ 
ಒಳಗೆ ಕುಟಿಲ ಹೊರಗೆ ವಿನಯವಾಗಿ ೯೬ 

ಕರ್ಮವೆಂಬ ಅಂಕದೊಡನೆ ತೊಡರಿದೆ ೭೦೦ 
ಒಳ್ಳಿಹ ಮೈಲಾರನ ಒಳಗೆಲ್ಲ ಸಣಬು ೨೮೧ 

ಕಲಿ ಕರುಳ ರ್ತಸಿ ಹರಿಯ ೭೨೪ 
ಕಲಿತನ ತನಗುಳ್ಳಡೆ ಸೂಜಿಬಾಳು ೬೭೩ 

೭೬೪ 
ಓಡಲಾರದ ಮಗವು ಸೊಣಗಂಗೆ ೨೩೦ ಕಲಿಯ ಕೈಯ ಕೈದುವಿನಂತಿರ 
ಓಡುವಾತ ಲೆಂಕನಲ್ಲ , ಬೇಡುವಾತ ೪೪೨ ಕಲ್ಲನಾಗರ ಕಂಡಡೆ ಹಾಲನೆರೆ ೧೯೪ 
ಓಡೆ, ಬಲು ದು ಅವಲಕ್ಕಿಯ ಸವಿಯ ೯೮ ಕವಳುಗೋಲ ಹಿಡಿದು 
ಓತಿ ಬೇಲಿವರಿದಂತೆ ಎನ್ನ ಮನ ೨೮೮ | 

ಕಳಬೇಡ, ಕೊಲಬೇಡ, ಹುಸಿಯ ೨೩೫ 
ಓದಿದಡೇನು ಕೇಳಿದಡೇನು ಶಿವಪಥವ ೧೪೩ ಕಳಹೋದಡೆ ಕನ್ನದುಳಿಯ ಹಿಡಿವೆ ೬೯೮ 
ಓ ನಮಶಿವಾಯ ಎಂಬ ಮಂತ್ರವ ೮೧ ಕಳಾಬಿಂದು ವಟಾಮುಖಿಯೆಂಬ ೮೯೦ 

ಕಳ್ಳ ಬದಿಕಾರ ಹಾವಡಿಗ ಹಾದರಿಗ ೭೧೯ 

ಕಾಗೆ ಒಂದಗುಳ ಕಂಡಡೆ ೪೩೮ 
ಕಟ್ಟಿದಿರಿನಲ್ಲಿ ಶಿವಭಕ್ತನ ಕಂಡು ೧೪೦ ಕಾಗೆ ವಿಷ್ಟಿಸುವ ಹೊನ್ನಕಳಸ ೩೬೨ 


೨೧೫ 


ಕ 


೪೧೮ 


ಬಸವಣ್ಣನವರ ವಚನಗಳು 


ಕಾಂಚನವೆಂಬ ನಾಯ ನಚ್ಚಿ ೩೧೪ ಕೆಂಚ ಕರಿಕನ ನೆನೆದಡೆ 

೬೩೭ 
ಕಾಣದ ಠಾವಿನಲ್ಲಿ ಜರಿದರೆಂದಡೆ ೨೫೦ ಕೆಡೆ ನಡೆಯದೆ ಕಡೆ ನುಡಿಯದೆ ೨೩೬ 
ಕಾಣದುದನೆಲ್ಲವ ಕಾಣಲಾರೆ ೨೬೬ ಕೆಂಡದಲ್ಲಿ ಟ್ಟಡೆ ಮೈ ಬೆಂದುದೆಂಬರು ೪೦೫ 
ಕಾಣಬಹುದೇ ಪರುಷದ ಗಿರಿ ೨೬೮ ಕೆಜತೆ ಹಳ್ಳ ಬಾವಿಗಳು ಮೈದೆಗೆದಡೆ ೮೬೨ 
ಕಾಣಿಯ ಲೋಭಕೋಟಿಯ - ೨೯೬ ಕೆಲಕ್ಕೆ ಶುದ್ದನಾದೆನಲ್ಲದೆ ೨೮೪ 
ಕಾಣುತ್ತ ಕಡೆಗಣಿಸಿ ಕೆಡಿಸಿ ಅರಸುವ ೩೧೬ ಕೆಸರಲ್ಲಿ ಬಿದ್ದ ಬಡ ಪಶುವಿನಂತೆ ೫೨ 
ಕಾಮಧೇನು ನಿಮ್ಮ ಸಾರಿರಲು ೨೬೧ ಕೇಶವನಲ್ಲದೆ ಅತಃಪರ ದೈವವಿಲ್ಲೆಂದು ೫೪೮ 
ಕಾಮವ ತೊರೆದಾತ ಹೇಮವ ಜರೆ ೩೫೮ ಕೇಳಿರೆ, ಕೇಳಿರೆ , ಹಿರಿಯರು ೬೫೫ 
ಕಾಮವೇಕೋ ಲಿಂಗ ಪ್ರೇಮಿಯೆನಿಸು ೧೧೮ ಕೈಯ ಬೋಹರಿಗೆ ಮಂಡೆಯ ಮೇಲೆ ೩೫೫ 
ಕಾಮಸಂಗ ನಿಸ್ಸಂಗವಾಗಿ ಇನ್ನಾವ ೪೮೮ ಕೊಡೆವಿಡಿಯೆ ಕುದುರೆಯ ದೃಢವುಳ್ಳ ೧೬ 
ಕಾಮಸಂಗವಳಿದು ಅನುಭಾವಸಂಗ ೫೧೪ ಕೊಂಬಿನ ಮೇಲಣ ಮರ್ಕಟನಂತೆ 
ಕಾಯದ ಕರಣದ ಕೈಯಲು ೭೮೮ ಕೋಲುವನೇ ಮಾದಿಗ ಹೊಲಸು ತಿಂಬ ೫೯೧ 
ಕಾಯದ ಕಳವಳಕ್ಕಂಜಿ ಕಾಯಯ್ಯಾ ೬೯೬ 

ಕೊಲ್ಲೆನಯ್ಯಾ ಪ್ರಾಣಿಗಳ - ೭೩೬ 
ಕಾಯದ ಗಡಣೆ ಕೆಲಬರಿಗುಂಟು ೮೦೮ 

ಕೋಟ್ಯನುಕೋಟಿ ಜಪವ ಮಾಡಿ ೨೭೬ 
ಕಾಯವಿಕಾರ ಕಾಡಿಹುದಯ್ಯಾ ೪೮ 

ಕೋಣನ ಹೇರಿಂಗೆ ಕುನ್ನಿ ಬಸಕುತ್ತ ೬೬೪ 
ಕಾಯವೆಂಬ ಘಟ್ಟಕ್ಕೆ ಚೈತನ್ಯವೆ ೮೫೨ 

ಕೋಪಿ ಮಜ್ಜಕ್ಕೆರೆದಡೆ ೬೫೦ 
ಕಾಲಾಗ್ನಿ ರುದ್ರನ ಮೇಳಾಪವ ೨೨೭ 
ಕಾಲಲೊದೆದು ಬಡಿದು ಜಡಿವರಯ್ಯಾ ೩೩೯ 
ಕಾಳಿದಾಸಂಗೆ ಕಣ್ಣನಿತ್ತೆ 

೫೧೮ ಗಂಡನ ಮೇಲೆ ಸ್ನೇಹವಿಲ್ಲದ ೧೦೯ 
ಕಾಳಿಯ ಕಂಕಾಳದಿಂದ ಮುನ್ನ , ೨ 

ಗಂಡ ಶಿವಲಿಂಗದೇವರ ಭಕ್ತ ೧೦೪ 
ಕಿಚ್ಚು ದೈವವೆಂದು ಹವಿಯ ನಿಕ್ಕುವ ೫೮೫ ಗರುಡಿಯ ಕಟ್ಟಿ ಅರುವತ್ತು ನಾಲ್ಕು ೭೦೨ 
ಕಿವಿಯ ಸೂತಕ ಹೋಯಿತ್ತು . ೭೮೧ ಗರಿ ತೋರೆ ಗಂಡರೆಂಬವರ ಕಾಣ ೧೧೨ 
ಕುದರನೇಸು ತೊಳೆದಡೆಯೂ ೨೬೦ ಗಾಡಿಗ ಡಿಂಬುಗ ಚಿಕ್ಕು ಮುಟ್ಟಿಗೆ ೫೫೫ 
ಕುದುರೆ ಸತ್ತಿಗೆಯವರ ಕಂಡಡೆ ೪೧೪ ಗಿರಿಗಳ ಮೇಲೆ ಹಲವು ತರುಮರಾದಿ ೧೫೧ 
ಕುಂಬಳದ ಕಾಯಿಗೆ ಕಬ್ಬುನದ ಕಟ್ಟ ೯೨ ಗಿಳಿಯ ಹಂಜರವಿಕ್ಕಿ ಸೊಡರಿಂಗೆಣ್ಣೆಯ ೩೭೫ 
ಕುರಿವಿಂಡು ಕಬ್ಬಿನ ಉಲಿವ ೫೯೭ ಗಿಳಿಯೋದಿ ಫಲವೇನು ಬೆಕ್ಕುಬಹುದ ೧೨೩ 
ಕುರುಹಿಲ್ಲ ಕುರುಹಿಲ್ಲ ಲಿಂಗ ೯ರ್೪ ಗೀಜಗನ ಗೂಡು ಕೋಡಗದಣಲ ೬೩೫ 
ಕುರುಳು ಬೆರಳು ಮುಡುಹು ಮುಂಬಲ್ಲ೫೦೦ ಗೀತವ ಬಲ್ಲಾತ ಜಾಣನಲ್ಲ ೧೫೩ 
ಕುಲಗೆಟ್ಟಡ ಕೆಡಬಹುದಲ್ಲದೆ ೮೯೮ ಗೀತವ ಹಾಡಿದಡೇನು ಶಾಸ್ತ್ರ ೧೮೮ 
ಕುಲದಲ್ಲಿ ಹಾರುವನು ಬ್ರಹ್ಮನಿಗೆ ೫೮೩ ಗುಡಿಯೊಳಗಿದ್ದು ಗುಡಿಯ ನೇಣ ೫೬೫ 
ಕುಲಮದಕ್ಕೆ ಹೋರಿ ಜಂಗಮ ೨೮೫ ಗುಮ್ಮಡಿಯಂತಪ್ಪ ತಾಯಿ 
ಕುಲಮದವಳಿಯದನ್ನಕ್ಕ ಶರಣ ೮೬೯ ಗುರು ತೋರಿದ ಲಿಂಗವು ೮೦೦ 
ಕುಳ್ಳಿರ್ದಲ್ಲಿ ಲಿಂಗವ ಪೂಜಿಸಿ ೬೪೫ ಗುರುಭಕ್ತಿಯ ಮಾಡಬಹುದಲ್ಲದೆ ೭೬೦ 
ಕೂಪವರಿಗೆ ಹೇಳುವೆನು ಕುಳಸ್ಥಳಂಗಳ ೪೫೬ ಗುರುಮುನಿದಡೆ ಒಂದು ದಿನ ತಾಳುವ ೮೨೪ 
ಕೂಸುಳ್ಳ ಸೂಳೆ ಧನದಾಸೆಗೆ ೧೦೧ ಗುರುಲಿಂಗಜಂಗಮದಿಂದೆ 126 
ಕೃತಯುಗದಲ್ಲಿ ಕೇತಾರವೆಂಬ ಮೂಲ೩೯೫ ಗುರುಲಿಂಗಜಂಗಮದಿಂದ 


೭೨೧ 


೪೬೨ 


ಷಟ್ಟಲ ವಚನಗಳ ' ಅ' ಕಾರಾದಿ 


೪೧೯ 


೨೯೨ 


ಗುರುವಚನವಲ್ಲದೆ ಲಿಂಗವೆಂದೆನಿಸದು ೨ ಜನ್ಮ ಜನ್ಮಕ್ಕೆ ಹೋಗಲೀಯದೆ ೮೩೪ 
ಗುರುವಿನಲ್ಲಿ ಸದಾಚಾರ ಲಿಂಗದಲ್ಲಿ ೮೨ ಜನ್ಮ ಜನ್ಮಕ್ಕೆ ಹೋಗಲಿಯದೆ ပူပူ 
ಗುರುಶಿಷ್ಯ ಸಂಬಂಧವಾದುದಕ್ಕೆ ಇದು ೯೨೯ ಜನ್ಮ ಹೊಲ್ಲೆಂಬೆನೆ ಜನ್ಮವ 
ಗುರೂಪದೇಶ ಮಂತ್ರವೈದ್ಯ ೬೫೪ ಜಪತಪ ನಿತ್ಯನೇಮವೆನಗೆ ಉಪದೇಶ ೭೬ 
ಗೋತ್ರನಾಮವ ಬೆಸಗೊಂಡಡೆ | ೭೪೫ ಜಂಬೂದ್ವೀಪ ನವಖಂಡ ಪೃಥ್ವಿ ೬೭೮ 
ಗ್ರಹ ಬಂದು ಆವರಿಸಲೊಡನೆ ೯೧೦ ಜಲಕೂರ್ಮನಾಗಮೇದಿನಿ 

೪೫೩ 
ಜಲವ ತಪ್ಪಿದ ಮಮ್ಮ ಬದುಕುವದೆ ೩೬೮ 

ಜಲವ ನುಂಗಿತ್ತಯ್ಯಾ ಎನ್ನ ಕರವು ೯೩೭ 
ಘನ ಗಂಭೀರ ಮಹಾಘನದೊಳಗೆ ೯೫೮ | ಜಾಗ್ರ ಸ್ವಪ್ನ ಸುಷುಪ್ತಿಯಲ್ಲಿ ೬೯೪ 

ಜಾತಿವಿಡಿದು ಸೂತಕವನರಸುವೆ ೫೯೫ 
ಚಕೋರಂಗೆ ಚಂದ್ರಮನ ಬೆಳಗಿ ೩೬೫ | 

ಜೀವಾತ್ಮ ಅಂತರಾತ್ಮನ ಸುದ್ದಿ ಯ ೯೨೭ 
ಚತುರ್ವೇದಿಯಾದಡೇನು ಲಿಂಗ ೬೦೬ ಜೋಳವಾಳಿಯಾನಲ್ಲ ವೇಳವಾಳಿಯವ೯೯ 
ಚಂದ್ರಕಾಂತದ ಶಿಲೆಯಲ್ಲಿ ೮೦೯ ಜ್ಞಾನದ ಗಮನದ ಸಹಜದ ಉದಯ ೮೫೧ 
ಚಂದನ ಶೈತದಲೂ ಬೆಳೆವ ಕಾಯಕ್ಕೆ ೪೪೩ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ೮೪೨ 
ಚಂದ್ರಮನಂತೆ ಕಳೆ ಸಮನಿಸಿತ್ತೆನಗೆ ೯ 
ಚಂದ್ರೋದಯಕ್ಕೆ ಅಂಬುಧಿ ಹೆಚ್ಚುವ ೨೫ ಡಂಬು ಡಳುಹು ಎನ ದಯಾ. 
ಚನ್ನ ಚೇರಮರ ಬಂಟ ನಾನಯ್ಯ ೩೩೮ 

೩೩೭ 
ಚೆನ್ನಯ್ಯನ ಮನೆಯ ದಾಸನ ೩೪೬ ತ 
ಚಿಕ್ಕದೊಂದು ಹೊತ್ತಗೆ ಬೆನಕನ ೭೫೫ 

ತತ್ವವನರಿದೆಹೆನೆಂದು ಮೃತ್ಯುವ ೩೨೭ 
ಚೇಳಿಂಗೆ ಬಸುರಾಯಿತ್ತೆ ಕಡೆ ೬೬೫ ತನಗೆ ಮುನಿವವರಿಗೆ ತಾ ಮುನಿಯ ೨ರ್೪ 

ತನು ನಿಮ್ಮದೆಂಬೆ ಮನ ನಿಮ್ಮದೆಂಬೆ ೩೦೯ 

ತನು ನಿಮ್ಮದೆಂದ ಬಳಿಕ 
ಛಲಬೇಕು ಶರಣಂಗೆ ಪರಧನವನೊಲ್ಲೆ ೬೭೭ 

ತನು ಮನ ಧನವ ಹಿಂದಿಕ್ಕಿ ಕೊಂಡು ೨೦೨ 

ತನು ಮನ ಧನವೆಂಬ ಕನ್ನಡ ೮೯೬ 
ಜಗದಗಲ ಮುಗಿಲಗಲ ಮಿಗೆಯಗಲ ೭೪೪ ತನು ಮನ ಧನವೆಂಬ ಮೂರು ಕತ್ತಿ ೨೦೩ 
ಜಗವ ಸುತ್ತಿಪ್ಪುದು ನಿನ್ನ ಮಾಯೆ ೯೦೪ ತನುವ ಕೊಟ್ಟು ಗುರುವನೊಲಿಸ ೨೬ 
ಜಗವೆಲಾ ಅರಿಯಲು ಎನಗೊಬ್ಬ ೫೦೪ ತನುವ ನೋಯಿಸಿ ಮನವ ಬಳಲಿಸಿ ೪೦೭ 
ಜಂಗಮದ ಮನಭಾವದಲ್ಲಿ ೪೨೯ - ತನುವ ಬಂದಲೆವರಯ್ಯಾ ಎನ್ನ ೨೨ 
ಜಂಗಮದ ಸನ್ನಿಧಿಯಲ್ಲಿ ವಾಹನವ ೩೯೭ ತನುವ ಬೇಡಿದಡೀವೆ 

೭೦೮ 
ಜಂಗಮನಿಂದೆಯ ಮಾಡಿ ಲಿಂಗವ ೪೨೫ ತನುವಿನಲೊಂದಿಟ್ಟು ಮನದಲೆರಡಿಟ್ಟಡೆ ೯೫ 
ಜಂಗಮವ ಕೂಡಿಕೊಂಡು ೫೨೩ ತನು ಶುಚಿಯಿಲ್ಲದವನ 

೬೪೭ 
ಜಂಗಮವಿರಹಿತ ಲಿಂಗಾರ್ಚನ ೩೯೮ ತನುಸಾರಾಯರ ಮನಸಾರಾಯರ ೫೧೨ 
ಜಂಗಮವಿಲ್ಲದ ಮಾಟ ೪೨೭ ತನ್ನ ವಿಚಾರಿಸಲೊಲ್ಲದು ಇದಿರ ೩೮ 
ಜಂಗಮವೆ ಲಿಂಗವೆನಗೆ ಜಂಗಮವೆ ೮೪ಂ ತನ್ನಾಶ್ರಯದ ರತಿಸುಖವನು ೧೮೩ 
ಜಜ್ಜನೆ ಜರಿದೆನು ಜಜ್ಜನೆ ಜರಿದೆನು ೩೭೦ ತನ್ನಿಚ್ಛೆಯ ನುಡಿದಡೆ ಮೆಚ್ಚುವದೀ ೩೯ 
ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ ೧೫ ತಂದೆ ನೀನು ತಾಯಿ ನೀನು ೪೮೧ 


ඒම 


၁ဝ 


ಬಸವಣ್ಣನವರ ವಚನಗಳು 


೩ ೨೨ 


ತಂದೆ ಮಕ್ಕಳಿಗೆ ಬುದ್ದಿಯ ಹೇಳುವಲ್ಲಿ ೫೩ ದೇವ ನಿಮ್ಮ ಪೂಜಿಸಿ ಚನ್ನನ ಕುಲ ೬೦೫ 
ತಮತಮಗೆಲ್ಲ ನೊಸಲಕಣ್ಣವರು ೮೧೯ ದೇವನೊಬ್ಬ ನಾಮ ಹಲವು ೬೧೪ 
ತಾಗು ನಿರೋಧದ ಆಗು ಹೋಗನರಿ ೯೦೩ ದೇವನೂಳ್ಳಿದನೆಂದು ಮುಯ್ಯಾನಲು ೧೪೮ 
ತಾಪತ್ರಯವೆಂದಡೆ ರೂಪ ಕಾಣುತ್ತ೯೦೧ ದೇವಲೋಕ ಮರ್ತ್ಯಲೋಕವೆಂಬುದು ರ್೩ 
ತಾಮಸ ಮುಸುಕಿ ಕಂಗಳ ೨೨ ದೇವಲೋಕ ಮರ್ತ್ಯಲೋಕವೆಂಬುದು ೧೩೯ 
ತಾಳಮರದ ಕೆಳಗೆ ಒಂದು ೯೦ ದೇವಲೋಕ ಮರ್ತ್ಯಲೋಕವೆಂಬ ೯೨೪ 
ತಾಳಮಾನ ಸರಿಸವನರಿಯೆ ೪೯೪ ದೇವಸಹಿತ ಭಕ್ತ ಮನೆಗೆ ಬಂದಡೆ ೪೫೩ 
ತುಪ್ಪದ ಸವಿಗೆ ಅಲಗ ನೆಕ್ಕುವ ೩೫ ದ್ವಿಜರಿಗೆ ಕೊಟ್ಟು ಹಲಬರು ಕೆಟ್ಟರು ೨೨ 
ತೆರನನರಿವುದು ಅಪೂರ್ವ ೮೬೭ ದೈತಾದ್ವತವನೋದಿ ಏನು ೧೯೧ 
ತೆರಹಿಲ್ಲದ ನಡೆ ತೆರಹಿಲ್ಲದ ನುಡಿ ೯೧೯ ಧ . 
ತೊತ್ತಿಂಗೆ ಬಲ್ಲ ಹನೊಲಿದಡೆ ೪೭೬ ಧನಕ್ಕೆ ಮನವನೊಡ್ಡಿದಡೇನು ೨೧೬ 
ತೊತ್ತಿಂಗೆ ಲಕ್ಷಣವೇಕಯ್ಯಾ ೪೬೮ ಧನದಲ್ಲಿ ಶುಚಿ ಪ್ರಾಣದಲ್ಲಿ ನಿರ್ಭಯ ೮೫೫ 
ತೊತ್ತಿಂಗೇಕೆ ಲಕ್ಷಣ 

೪೬೯ ಧರಣಿಯ ಮೇಲೊಂದು ಹಿರಿದಪ್ಪ ೧೧೫ 
ತೊತ್ತಿನ ಕೊರಳಲ್ಲಿ ಹೊಂಬಿತ್ತಾಳೆಯ ೬೩೬ ಧೃತಿಗೆಟ್ಟು ಅನ್ಯರ ಬೇಡದಂತೆ ೨೬೩ 
ತೊರೆಯ ಮೀವ ಅಣ್ಣಗಳಿರಾ 
ತ್ರಿವಿಧ ತ್ರಿವಿಧದಲಿ ತಪ್ಪಿದ 

ನಚ್ಚಿದೆನೆಂದಡೆ ಮಚ್ಚಿದೆನೆಂದಡೆ ೨೧೪ 
ತ್ರಿವಿಧ ಪ್ರಸಾದವೆಂದೆಂಬರು 

ನಡೆ ಚನ್ನ ನುಡಿ ಚನ್ನ 

೭೯೫ 
ಈ ನಡೆಯ ಕಂಡಾ ನಂಬಿ 
ದಕ್ಷಯಾಗವ ನಡಸಲೆಂದು ೫೭೪ ನಡೆಯಲರಿಯದೆ ನುಡಿಯಲರಿ ೪೦೯ 
ದಂದುಗ ಬಿಡದು ಮನದ ಸಂದೇಹ ೩೬ ನಡೆವರಯ್ಯಾ ಒಡೆಯರು ೩೪೦ 
ದಯವಿಲ್ಲದ ಧರ್ಮವದೇವುದಯ್ಯಾ ೨೪೭ ನಮಶಿವಾಯ ನಮಶಿವಾಯ ೮೬ 
ದಶದಿಕ್ಕು ಧರೆ ಗಗನವೆಂಬುದ ೯೪೨ ನಂಬರು ನಚ್ಚರು ಬರಿದೆ ಕರೆವರು ೧೬ 
ದಾಸನ ವಸ್ತ್ರವ ಬೇಡದ ಮುನ್ನ ೪೪೪ ನಂಬಿದಡೆ ಪ್ರಸಾದ ನಂಬದಿದ್ದಡೆ ವಿಷ ೭೭೩ 
ದಾಸನಂತೆ ತವನಿಧಿಯ ಬೇಡುವನಲ್ಲ ೭೬೧ ನಂಬಿದ ಹೆಂಡತಿಗೆ ಗಂಡನೊಬ್ಬನೆ ೬೧೭ 
ದಾಸಿದೇವ ತನ್ನ ವಸ್ತ್ರವನಿತ್ತು ೩೨೧ ನಯನದಾಹಾರವ ಜಂಗಮವ ೪೩೦ 
ದಾಸಿಯ ವರ್ಗದಲ್ಲಿ ಸ್ಪೇನು - ೪೭೩ ನರ ಕೊರಂಬಿನಲೆಚ್ಚವ 

೪೭೩ ನರ ಕೂರಂಬಿನಲೆಚ್ಚವಂಗೂ ಲಿದಿರಯ್ಯಾ 
ದಾಸೋಹವೆಂಬ ಸೋಹಗೊಂಡು ೭೭೯ ನರಜನ್ಮದಲ್ಲಿ ಹುಟ್ಟಿ ಲಿಂಗಮುಖವ ೫೮೪ 
ದಿಟಪುಟ ಭಕುತಿ ಸಂಪುಟ ೧೮ ನರವಿಂಧ್ಯದೊಳಗೆನ್ನ ಹುಲುಗಿಳಿಯ ೫೮ 
ದಿಟವ ಮಾಡಿ ಪೂಜಿಸಿದಡೆ ೮೯೧ ನಾಗಂಗೆ ಹೊಸತನಕ್ಕಿಹೆವೆಂಬರು ೯೫ 
ದುರ್ವ್ಯಸನಿ ದುರಾಚಾರಿ ೨೬೨ ನಾದಪ್ರಿಯ ಶಿವನೆಂಬರು 00 
ದೂರದಿಂದ ಬಂದ ಜಂಗಮವ ೪೧೫ ನಾನಾ ಸ್ಥಾನಗಳಲ್ಲಿ ಬಂದು ೩೯೧ 
ದೂಷಕನವನೊಬ್ಬ ದೇಶವ ಕೊಟ್ಟಡೆ ೧೩೬ ನಾ ನಿಮ್ಮ ನೆನೆವೆನು 

೪೮೦ 
ದೇವ ದೇವಾ ಬಿನ್ನಪ ಅವಧಾರು ೭೫ ನಾನು ಆರಂಭವ ಮಾಡುವೆ 
ದೇವನಿಂತಹನೆಂದು ತೋರಿ - ೪೩೫ ನಾನು ನಿಮ್ಮ ಭಕ್ತಿಯಲ್ಲಿ 


೨೫೪ 


೭೦೯ 


೩೧೨ 


ಷಟ್ಟಲ ವಚನಗಳ ' ಅ' ಕಾರಾದಿ 


೪೨೧ 


೪೮ 


೩೦೭ 


೮೨೩ 


ನಾನು ಭಕ್ತ , ನಾನು ಪ್ರಸಾದಿ ೩೫೯ ನೆರೆ ನಂಬೊ ನೆರೆ ನಂಬೊ ೧೯೪ 
ನಾನು ಹೊತ್ತ ಹಳ್ಳಿಯ ಹೊರೆಯ ೪೭೧ ನೆಲನೊಂದೆ ಹೊಲಗೇರಿ ಶಿವಾಲಯಕ್ಕೆ ೮೭೯ 
ನಾನೊಂದ ನೆನೆದಡೆ ತಾನೊಂದ ೧೪ ನೋಡಲಾಗದು ನುಡಿಸಲಾಗದು ೬೪೨ 
ನಾನೊಮ್ಮೆ ಬೇಂಟೆಯ ಹೋದಡೆ ೯೩೩ ನೋಡಿ ನೋಡಿ ಮಾಡುವ ನೇಮ ೭೧ 
ನಾರಾಯಣನೆಂಬವನ ಕಾಣೆ 

ನೋಡಿನೋಡಿ ಲಿಂಗಧ್ಯಾನ 
ನಾರುಳಿಯ ಹಣಿದವ ನಾರಾದಡೆಯೂ೬೪ ನೋಡುವರುಳ್ಳಡೆ ಮಾಡುವೆ 
ನಾಲಗೆ ತಾಗಿದ ರುಚಿಗೆ ೮ರ್೪ ನ್ಯಾಯನಿಷ್ಟುರಿ ದಾಕ್ಷಿಣ್ಯಪರನು ೭೫೪ 
ನಾಳೆ ಬಪ್ಪುದು ನಮಗಿಂದೇ ಬರಲಿ ೬೯೭ 
ನಿಜಭಾವ ಲಕ್ಷ್ಮಿ ಸರಸ್ವತಿ ಒಲಿದಡೆ ೬೦೧ 

ಪಂಚಬ್ರಹ್ಮವ ಕೆಡಿಸಿತ್ತು 

೭೪೯ 
ನಿಧಾನವನರಸಿಹೆನೆಂದು ಹೋದಡೆ ೬೫೯ 

ಪಟ್ಟವ ಕಟ್ಟಿದ ಬಳಿಕ 

೧೩೮ 
ನಿನ್ನ ನಾನರಿಯದ ಮುನ್ನ 

ಪಂಡಿತನಾಗಲಿ ಮೂರ್ಖನಾಗಲಿ ೭೭೪ 
ನಿಮಿಷದ ನಿಮಿಷಂ ಭೋ 

೧೬೮ ಪರಚಿಂತೆಯೆಮಗೇಕಯ್ಯಾ 

೫೧೯ 
ನಿಮ್ಮನರಿಯದ ಕಾರಣ 

රජ 

ಪರಮ ತತ್ವದ ನಿಜಸಂಯುಕ್ತರ ೮೮೧ 
ನಿಮ್ಮ ನೋಟವನಂತಸುಖ 

ಪರಮಪ್ರಭುವೇ ನೀ ಮುನಿದನ್ನ ೮೯೫ 
ನಿಮ್ಮ ಭಕ್ತಿಯಲ್ಲಿ ಧರಧುರ ೩೧೨ ಪರಿಯಾಣವೇ ಭಾಜನವೆಂಬರು ೮೩೭ 
ನಿಮ್ಮ ವಚನವನ್ನ ಪುಣ್ಯ ಎಂಬುದು ೫೭೨ ಪರುಷದ ಹೊರೆಯಲ್ಲಿ ಕಬ್ಬುನ ವಿದ್ದು ೧೫೨ 
ನಿಮ್ಮ ಶರಣರ ಚಮ್ಮಾವುಗೆಗೆ - ಪರುಷ ಮುಟ್ಟಿದ ಬಳಿಕ ೧೩೭ 
ನಿಮ್ಮ ಶ್ರೀಪಾದವ ಮುಟ್ಟಿ ೭೯೪ ಪಶ್ಚಿಮ ಪದ್ಮಾಸನದಲ್ಲಿ ಕುಳಿತು ೮೧೫ 
ನಿಷ್ಠೆಯಿಂದ ಲಿಂಗವ ಪೂಜಿಸಿ ೭೪೬ ಪಾತಕ ಮಹಾಪಾತಕವ ಮಾಡಿ ೪೭೦ 
ನಿಸ್ಸಿಮ ಗುಗ್ಗುಳವನಿಕ್ಕಿದನೊಬ್ಬ 

೬೮೪ ಪಾತಕ ಶತಕೋಟಿಯನೊರಸಲು ೮೪ 
ನೀನಲ್ಲ ದನ್ಯ ದೈವವುಂಟೆಂಬವನ 

ಪಾದಾರ್ಚನೆಯ ಮಾಡುವೆನಯ್ಯಾ ೮೮೮ 
ನೀನಿಕ್ಕಿದ ಬೀಯದಲ್ಲಿ 

ಪಾದೋದಕವ ಕೊಂಬೆ ಪ್ರಸಾದವ ೪೬೯ 
ನೀವಿರಿಸಿದ ಮನದಲ್ಲಿ ನಾನಂಜಿ ೭೩೦ 

ಪಾಪಿಗೆ ಕೋಪಿಗೆ ಭಕ್ತಿ 

೬೪೯ 
ನೀನೊಲಿದಡೆ ಒಲಿ ಒಲಿಯದಿದ್ದಡೆ ೮೪೬ 

ಪಾಪಿಯ ಧನ ಪ್ರಾಯಶ್ಚಿತ್ತಕಲ್ಲದೆ ೨೨೩ 
ನೀನೊಲಿದಡೆ ಕೊರಡು ಕೊನರು ೬೬ 

ಪುಣ್ಯಪಾಪವೆಂಬವು ತಮ್ಮ ಇಷ್ಟವು ೨೪ಂ 
ನೀನೊಲಿಯಿತ್ತೇ ಪುಣ್ಯ 

ಪುಣ್ಯಪಾಪವೆಂಬ ಉಭಯ ಕರ್ಮವ ೮೬೩ 
ನೀರ ಕಂಡಲ್ಲಿ ಮುಳುಗುವರಯ್ಯಾ ೫೮೦ 

ಪೂಜೆಯುಳ್ಳನ್ನಬರ ಲಿಂಗವ ಹಾಡಿದೆ ೯೧೬ 
ನೀರ ಬೊಬ್ಬುಳಿಕೆಗೆ ಕಬ್ಬುನದ 

ಪೂರ್ವಜನ್ಮ ನಿವೃತ್ತಿಯಾಗಿ ೮೭೧ 
೧೬೨ 

ಪೂರ್ವಬೀಜ ವಾಯು ಪ್ರಾಣಿಯೆಲ್ಲ ೭೬೬ 
ನೀರಿಂಗೆ ನೈದಿಲೆಯೆ ಶೃಂಗಾರ 

ಪೃಥಿವಿ ಅಪ್ಪು ತೇಜ ವಾಯು ೮೧೪ 
ನೀವು ಹಿರಿಯರೆಂಬಿರಿ ಕರ್ಮಿಗಳು ೬೦೦ 

ಪ್ರಣವನುಚ್ಚರಿಸುವ ಅಪ್ರಮಾಣಿಕ ೫೯೮ 
ನೀ ಹುಟ್ಟಿಸಿದಲ್ಲಿ ಹುಟ್ಟಿ ೫೭ 

ಪ್ರಾಣಲಿಂಗ ಪ್ರತಿಗ್ರಾಹಕನಾದ ೭೯೭ 
ನುಡಿದಡೆ ಮುತ್ತಿನ ಹಾರದಂತಿರಬೇಕು ೮೦೩ 
ನುಡಿಯಲ್ಲಿ ಎಚ್ಚತ್ತು ನಡೆಯಲ್ಲಿ ೬೪೬ ಬ 
ನೂರನೋದಿ ನೂರ ಕೇಳಿದಡೇನು ೬೫೨ ಬಚ್ಚಲ ನೀರು ತಿಳಿದಡೇನು 
ನೆರೆ ಕೆನ್ನೆಗೆ ತೆರೆ ಗಲ್ಲಕೆ 

೧೬೧ ಬಂಜೆ ಬೇನೆಯನರಿಯದಂತೆ 


೭೫೨ 
೪೩೪ 


೫೦೬ 


೪೨೨ 


ಬಸವಣ್ಣನವರ ವಚನಗಳು 


೩೯೬ 


೩೫೦ 


ಬಡಪಶು ಪಂಕದಲ್ಲಿ ಬಿದ್ದಡೆ ೫೩ ಭ 
ಬಡ ಹಾರುವನೇಸು ಭಕ್ತ 

ಭಕ್ತದೇಹಿಕ ದೇವನಪ್ಪ 
ಬಂಡಿ ತುಂಬಿ ಪತಿಯ ತಂದು 

ಭಕ್ತನ ಮಠವೆಂದು ಜಂಗಮ ೮೬೫ 
ಬತ್ತೀಸಾಯುಧದಲಿ ಅಭ್ಯಾಸವ ೭೩೫ ಭಕ್ತನ ಮುಖದರ್ಪಣದಲ್ಲಿ ೧೪೫ 
ಬಂದ ಯೋನಿಯನರಿದು 

ಭಕ್ತನಾಗಿ ಲಿಂಗಜಂಗಮ ೧೫೮ 
ಬಂದಹೆನೆಂದು ಬಾರದೆಯಿದ್ದಡೆ ೩೮ ಭಕ್ತನಾಯಿತ್ತೇ ಭಕ್ತಿದಾಸೋಹ ೯೩೬ 
ಬಂದುದ ಕೈಕೂಳಬಲ್ಲಡೆ ನೇಮ ೨೩೧ ಭಕ್ತನೆನಿಸುವೆನಯ್ಯಾ ಮೆಲ್ಲ ಮೆಲ್ಲನೆ ೮೯೩ 
ಬುದು ಬಲ್ಲಹ ಬಿಡಲು ಹೊಲಗೇರಿ ೬೦೮ ಭಕ್ತನೆಂತೆಂಬೆನಯ್ಯಾ 

೫೧೦ 
ಬನ್ನಿರೆ ಅಕ್ಕಗಳು ಹೋಗಿರೆ ಆಲದ ೫೬೧ ಭಕ್ತ ಭಕ್ತನ ಮನೆಗೆ ಬಂದಡೆ ೨೪೬ 
ಬಯಲ ರೂಪ ಮಾಡಬಲ್ಲಾತನೇ ೯೨೩ ಭಕ್ತ ಮಹೇಶ್ವರ ಪ್ರಸಾದಿ ೮೯೭ 
ಬರಬರ ಭಕ್ತಿಯರೆಯಾಯಿತ್ತು, ೨೨ ಭಕ್ತರ ಕಂಡಡೆ ಬೋಳರಪ್ಪಿರಯ್ಯಾ ೧೦೩ 
ಬಲಿಯ ಭೂಮಿ ಕರ್ಣನ ಕವಚ ೨೨೪ ಭಕ್ತರಲ್ಲದೆ ಒಲ್ಲೆವೆಂದೆಂಬಿರಿ ೬೨೯ 
ಬಲ್ಲಿ ದರೊಡನೆ ಬವರವಾದಡೆ ೧೫೦ ಭಕ್ತರೆ ಸಮರ್ಥರು 

೬೮೩ 
ಬಸವ ಬಾರೆ ಮರ್ತ್ಯಲೋಕದೊಳಗೆ ೮೯೪ ಭಕ್ತಿಯಿಲ್ಲದ ಬಡವ ನಾನಯ್ಯಾ 
ಬಸುರ ಬಾಳುವಿಗೆ ನಿಮ್ಮಲ್ಲಿ 

೧೪೬ 
ಭಕ್ತಿಯೆಂತಹದಯ್ಯಾ 

೨೯೩ 
ಬಾಣಮಯೂರನಂತೆ ಬಣ್ಣಿಸ ಬಲ್ಲೆನೆ ೨ | 

ಭಕ್ತಿಯೆಂಬ ನಿಧಾನವ 

೨೪೩ 
ಬಾರದು ಬಾರದು ಭಕ್ತಂಗೆ 

೫೨೬ 
ಭಕ್ತಿಯೆಂಬ ಪೃಥ್ವಿಯ ಮೇಲೆ 
೭೭೧ 

ಭಕ್ತಿಯೆಂಬುದ ಮಾಡಬಾರದು ೨೧೨ 
ಬಾಲಾಭ್ಯಾಸವ ಮಾಡ ಹೋದಡೆ ೭೨೫ 

ಭಕ್ತಿಯಳ್ಳನಿತಿಲ್ಲ 

೩೦೮ 
ಬಿಡದೆ ಬಾಗಿಲ ಎಂಜಲ ಕಾಯ್ದೆ ಪ್ಪೆನು ೪೬೬ 

೫೧೫ 
ಬಿದಿರಲಂದಣವಕ್ಕು ಬಿದಿರೆ 

ಭಕ್ತಿರತಿಯ ವಿಕಳತೆಯ 
೨೨೧ 

ಭಕ್ತಿವಿಶೇಷವ ಮಾಡುವರೆ ೩೨೫ 
ಬಿದಿರೆಲೆಯ ಮೆಲಿದಡೆ 

೫೫೩ 

ಭಕ್ತಿಸುಭಾಷೆಯ ನುಡಿಯ ೪೪೧. 
ಬಿಳಿಯ ಕರಿಕ ಕಣಿಗಿಲೆಲೆಯ ೮೨ 

ಭಕ್ತಿಹೀನನ ದಾಸೋಹವ ೬೦೭ 
ಬೆಟ್ಟಕ್ಕೆ ಬೆಳ್ಳಾರೆ ಸುತ್ತಿತ್ತಯ್ಯಾ 

ಭವಕ್ಕೆ ಹುಟ್ಟುವನಲ್ಲ ಸಂದೇಹಿ 
ಬೆದಕದಿರು ಬೆದಕದಿರು 

ಭವಬಂಧನ ದುರಿತಂಗಳ 
ಬೆಲ್ಲವ ತಿಂದ ಕೋಡಗದಂತೆ 

ಭವಬಂಧನ ಭವಪಾಶ 
ಬೆಳಗಿನೊಳಗಣ ಬೆಳಗು 

ජට 

ಭವಭವದಲ್ಲಿ ಎನ್ನ 
ಬೆಳಗಿನೊಳಗಣ ಬೆಳಗು 

ಭವಭವದಲ್ಲಿ ನಿಮ್ಮ 

೪೭೨ 
ಬೆಳೆದ ಭೂಮಿಯಲೊಂದು ಪ್ರಳಯದ ೫೦ 

ಭವರೋಗವೈದ್ಯನೆಂದು 

೪೮೪ 
ಬೇರೂರಲಿದ್ದು ಬಂದ ಜಂಗಮವೆ ೪೧ 

ಭವವಿರಹಿತ ಭಕ್ತನಾದ ಬಳಿಕ 
ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ೬೨೬ 

ಭಂಡವ ತುಂಬಿದ ಬಳಿಕ 

೧೯೮ 
ಬ್ರಹ್ಮಂಗೆ ವಾಕ್ಷರುಷ 

೮೭೫ 

ಭಿತ್ತಿಯಿಲ್ಲದ ಚಿತ್ತಾರದಂತೆ 
ಬ್ರಹ್ಮಪದವಿಯನೊಲ್ಲೆ ೩೬೧ 

ಭಿತ್ತಿಯಿಲ್ಲದೆ ಬರೆಯಬಹುದೇ ೩೯೮ 
ಬ್ರಹ್ಮಸಭೆ ನೆರೆದಲ್ಲಿ ಬ್ರಹ್ಮ ಎತ್ತುಗಳು ೫೮ಣ ಭೂತ ಒಲಿದು ಆತನ ಸೋಂಕಿದ ೮೨೭ 
ಬ್ರಾಹ್ಮಣನೇ ದೈವವೆಂದು ನಂಬಿದ ೫೭೦ ಭೂತಕನ ಸೀರೆಯ 

೯೧ 


೯೩೯ 


ಪಟ್ಲ 


ವಚನಗಳ ' ಅ' ಕಾರಾದಿ 


೪ ೨೩. 


පලා 


೫೭೯ 


೭೦ 


೨೫೬. 


ಭೂ ತೋಯ ಪಾವಕ ಸಮೀರಣ ೯೫೦ ಮಾಡಿ ಮಾಡಿ ಕೆಟ್ಟರು 

೨೩೩ 
ಭೂಮಿಯೊಳಗೆ ನಿಧಾನವಿದ್ದುದ ೧೮೬ ಮಾಡುವ ನೀಡುವ 

೭೫೯ 
ಮಾಡುವ ಭಕ್ತನ ಕಾಯ ೫೨೨ 

ಮಾಡುವರಿಲ್ಲ ನೀ ಮಾಡದೆ 
ಮಜ್ಜನಕ್ಕೆರೆವೆನಲ್ಲದಾನು 

೨೮೩ 

ಮಾಡುವಾತ ನಾನಲ್ಲಯ್ಯ ೮೩೨ 
ಮಡಕೆ ದೈವ ಮೊರ ದೈವ ೫೬೨ 

ಮಾಣದೆ ಅರಳೆಯ ತಿಟ್ಟನೆ 
ಮಡಕೆಯ ಮಾಡುವಡೆ ಮಣ್ಣೆ 

ಮಾತಿನ ಮಾತಿಂಗೆ ನಿನ್ನ ೫೭೩ 
ಮಂಡೆಯ ಬೋಳಿಸಿಕೊಂಡು ೪೯೭ 

ಮಾತಿನ ಮಾತಿನಲಪ್ಪುದೆ ಭಕ್ತಿ ೨೧೦ 
ಮಣ್ಣ ಮಡಕೆ ಮಣ್ಣಾಗದು ೮೭೦ 

ಮಾತಿಲ್ಲ ನುಡಿಯಿಲ್ಲ 

೯೨೫ 
ಮತಿಮಂದನಾಗಿ ಗತಿಯ ಕಾಣದೆ ೨೬೫ 

ಮಾತಿನಲ್ಲಿ ಪ್ರೋತ್ರಸುಖವ ೩೧೯ 
ಮತ್ತೊಂದ ಕಾಣದಂತೆ ಮತ್ತೊಂದ ೨೬೪ 

೫೫೮ 

ಮಾರಿಕಟ್ಟೆಯ ನೋಂತು | 
ಮಧ್ಯಪಿಂಡಗಳೆಲ್ಲವೂ 

೮೮೦ 

ಮಾರಿ ಮಸಣಿಯೆಂಬವು ೬೩೦ 
ಮನಕ್ಕೆ ನಾಚದ ವಚನ 
ಮನಕ್ಕೆ ಮನೋಹರವಲ್ಲದ ೫೦೩ 

ಮಾವಿನ ಕಾಯೊಳಗೊಂದು ೧೩೨ 
ಮನದ ಕೊನೆಯ ಮೊನೆಯ ಮೇಲೆ ೮೦೪ 

ಮಿಥ್ಯವನಳಿದುಳಿದ 

೯೪೩ 
ಮನ ಮನ ಬೆರಸಿದಲ್ಲಿ ೩೭೯ 

ಮೀಂಬುಲಿಗನ ಹಕ್ಕಿಯಂತೆ ೫೭೮ 
ಮನವೇ ನಿನ್ನ ಜನ್ಮದ ಪರಿಭವವ ೨೭೭ 

ಮೀಸಲು ಬೀಸರವಾದ ಪರಿಯ 
ಮನವೇ ಸರ್ಪ ತನುವೇ ಹೇಳಿಗೆ ೧೬೦ 

ಮುಂಗೈಯ ಕಂಕಣಕ್ಕೆ 
ಮನವಂಚನೆಯೇ ಅನ್ಯಲಿಂಗಾರ್ಚನ ೮೧೨ 

ಮುತ್ತು ಉದಕದಲಾಗದು ೮೦೯ 
ಮನೆದೈವ ಕುಲದೈವವೆನಗೆ 

ಮುತ್ತು ನೀರಲಿ ಹುಟ್ಟಿ 
ಮನೆ ನೋಡಾ ಬಡವರು ೩೨೬ 

ಮುನಿದೆಯಾದಡೆ ಒಮ್ಮೆ 
ಮನೆಯ ಗಂಡನ ಮನೆ ವಾರ್ತೆಯ ೯೧೨ 

ಮುನ್ನ ಮಾಡಿದ ಪಾಪ 
ಮರಕ್ಕೆ ಬಾಯಿ ಬೇರೊಂದು ೪೨೧ 

ಮುನ್ನ ಮಾಡಿದ ಪಾಪವೆಂತು 
ಮರನ ನೆಳಲಲ್ಲಿದ್ದು ತನ್ನ ನೆಳಲ ೩೩೪ 

ಮುನ್ನಿನ ಆದ್ಯರ ಪಥಗಳು ೬೩೪ 
ಮರನನೇರಿದ ಮರ್ಕಟನಂತೆ ಒ೩ ಮುನ್ನಿನ ಕಲಿ ವೀರ ಧೀರರು ೬೭ 
ಮರನ ಹೂವಕೊಯಿದು ೯೦೦ ಮುನ್ನಿನ ಜನ್ಮದಲ್ಲಿ ಗುರುಲಿಂಗ ೧೩೩ 
ಮರ ಮರ ಮಥನದಿಂದ 

ಮುನ್ನಿನವರು ಹೋದ ದಾರಿ 
ಮರುಳು ಕಂಡ ಕನಸಿನ ಪರಿಯಂತೆ ೮೬೦ ಮುನ್ನೂರರುವತ್ತು ದಿನ ಶ್ರವವ ೨೯೮ 
ಮರುಳು ತಲೆ ಹುರುಳು ತಲೆ ೯೧೮ ಮುನ್ನೂರರುವತ್ತು ನಕ್ಷತ್ರಕ್ಕೆ ೮೧೦ 
ಮಳೆಯಲಾಗದು ಹರಿಯ ೫೫೨ ಮೂಗ ಕಂಡ ಕನಸಿನಂತಾಯಿತೆನ್ನ ೨೯೫ 
ಮರ್ತ್ಯಲೋಕವೆಂಬುದು 

ಮೂಗಿಲ್ಲದ ಮುಖಕ್ಕೆ ಶೃಂಗಾರವೆ ೩೩೨ 
ಮಸಿಯನೇಸು ಕಾಲ ಬೆಳಗಿದಡೆ ಮೂರರಾಪ್ಯಾಯನ ಐದು ಬೆಟ್ಟವ ೯೨೦ 
ಮಹಾಲಿಂಗದ ಸ್ಥಾನಂಗಳು 

ಮೇರು ಗುಣವನರಸುವುದೆ ಕಾಗೆಯಲ್ಲಿ ೬೭ 
ಮಾಟಕೂಟ ಫಲಪ್ರಾಪ್ತಿಯೆಂಬ ೫೦೮ ಮೇಲಾಗಲೊಲ್ಲೆನು ಕೀಳಾಗಲಲ್ಲದೆ ೩೬೦ 
ಮಾಡಿದೆನೆಂಬುದು ಮನದಲ್ಲಿ ೨೩೪ ಮೈಗೆ ಕಾಹ ಹೇಳುವರಲ್ಲದೆ ೮೨೦ 
ಮಾಡಿ ನೀಡಿ ಲಿಂಗವ ಪೂಜಿಸಿಹೆ ೧೯೯ ಮೊನೆ ತಪ್ಪಿದ ಬಳಿಕ ಅಲಗೇನು ೬೭೦ 


೭೬ ೮ 


೩೭೪ 


೧೪೭ 


೩೮೩ 
೯೫೧ 


೪೨೪ 


ಬಸವಣ್ಣನವರ ವಚನಗಳು 


ಯ 


೮೭೨ 


ಮೊರನ ಗೋಟಿಗೆ ಬಪ್ಪ ೫೬೦ ಲಿಂಗಶಿವಾಲಯದ ಮುಂದೆ ೫೬೪ 
ಮೋಟನ ಮೌಳಿ ಮೂಕೊರತಿಯ ೩೩೧ ಲಿಂಗಾಂಗಿಗಳಲ್ಲದವರ 
ಮೌನದಲುಂಬುದು ಆಚಾರವಲ್ಲ ೭೮೭ ಲಿಂಗಾರ್ಚನೆಯ ಮಾಡುವ ೯೩೪ 

ಲೇಸ ಕಂಡು ಮನ ಬಯಸಿ ೨೩ 
ಯಸ್ಯ ಕ್ರಿಯಾ ತಸ್ಯ ಭವತಿ එජe 

ಲೇಸೆನಿಸಿಕೊಂಡು ಐದು ದಿನ 
ಯುಗಜುಗ ಪ್ರಳಯವಹರಿದು ೫೪ . 

ಲೋಕದ ಡೊಂಕ ನೀವೇಕೆ ೧೨೪ 
ಲೋಕೋಪಚಾರಕ್ಕೆ ಮಜ್ಜನಕ್ಕೆ ೨೮೨ 

ಲೋಹ ಪರುಷವ ಮುಟ್ಟುವುದಲ್ಲದೆ ೮೩೯ 
ರಕ್ಕಸಿಯ ಮನೆಯಲು ಭೋಜನವ ೯೨೨ 

ಲೌಕಿಕರ ಕಂಡು ಆಡುವೆ ೨೮೭ 
ರಚ್ಚೆಯ ನೆರವಿಗೆ ನಾಣು ನುಡಿ ೮೨೬ 
ರಿಣ ತಪ್ಪಿದ ಹೆಂಡಿರಲ್ಲಿ ೫೬೩ 
ರುದ್ರ ಮುಖದಲ್ಲಿ ವಿಷ್ಣು ಭುಜದಲ್ಲಿ ೫೩೫ 

ವಚನದ ಹುಸಿ ನುಸುಳೆಂತು ೪೧ 
ವಚನದಲ್ಲಿ ನಾಮಾಮೃತ ತುಂಬಿ ೪೯೨ 

ವರಂ ಪ್ರಾಣಪರಿತ್ಯಾಗಚ್ಚೇದನ ೪೯೫ 
ಲಗ್ನವೆಲ್ಲಿಯದೊ ವಿಘ್ನವೆಲ್ಲಿಯದೊ 

ವಶ್ಯವ ಬಲ್ಲೆವೆಂದೆಂಬಿರಯ್ಯಾ ೭೮ 
ಲಜ್ಜೆಗೆಟ್ಟೆನು ನಾಣುಗೆಟ್ಟೆನು 

ವಾರವೆಂದರಿಯೆ ದಿನವೆಂದರಿಯೆ ೪೯೦ 
ಲಾಂಛನವ ಕಂಡು ನಂಬುವೆ ೪೦೨ 

ವಿಕಳನಾದೆನು ಪಂಚೇಂದ್ರಿಯ ಧಾತು ೪೩ 
ಲಾಂಛನ ಹೊರಗೆ ಬಂದಿರಲು 

ವಿಪರ ಕರೆದು ನೃಪರುಗಳು ೨೪ 
ಲಿಂಗಕ್ಕಲ್ಲದೆ ಮಾಡೆನೀ ಮನವನು | ೭೨೮ 

ವಿಶ್ವಜಿತನು ಧನುಜಿತನು ೯೫೫ 
ಲಿಂಗಜಂಗಮವೊಂದೆ ಎಂದು 

ವಿಶ್ವಾಧಿಕೋ ರುದ್ರನ ೫೩೬ 
ಲಿಂಗದರುಶನ ಕರಮುಟ್ಟಿ 

೩೯೩ 

ವಿಷಯವೆಂಬ ಹಸುರನನ್ನ ೫೧ 
ಲಿಂಗದಲ್ಲಿ ಕಠಿಣವುಂಟೆ 

ವಿಷ್ಣು ಕರ್ಮಿ , ರುದ್ರ, ನಿಷ್ಕರ್ಮಿ 
ಲಿಂಗದಲ್ಲಿ ದಿಟವನರಸುವಡೆ ೪೨೮ 

ವಿಷ್ಣು ಬಲ್ಲಿದನೆಂಬೆನೆ 
ಲಿಂಗದಲ್ಲಿ ಸಮ್ಮಕ್ಕರು 

ವಿಷ್ಣುವ ಪೂಜಿಸಿ ಮುಡುಹ ೫೬೯ 
ಲಿಂಗದುಂಡಿಗೆಯ ಪಶುವಾನಯ್ಯಾ ೮೫ 

ವೀರವ್ರತಿ ಭಕ್ತನೆಂದು 
ಲಿಂಗನಿಷ್ಠೆ ಪೂಜೆಯಲ್ಲಿ ಬೀಯ ೮೬೬ ವೇದಕ್ಕೆ ಒರೆಯ ಕಟ್ಟುವ ೭೧೭ 
ಲಿಂಗಪ್ರಸಾದಿಗಳಲ್ಲವರ ಸಂಗ ජ ವೇದದಂತುಟಲ್ಲ ಶಾಸ್ತ್ರದಂತುಟ ೨೦೦೯ 
ಲಿಂಗಮುಖದಿಂದ ಬಂದ ಪ್ರಸಾದ ೭೮೬ ವೇದ ನಡನಡುಗಿತ್ತು 

೭೫೦ 
ಲಿಂಗವ ನಚ್ಚದೀ ಮನವು පත් 

ವೇದವನೋದಿದಡೇನು 
ಲಿಂಗವ ಪೂಜಿಸಿದ ಬಳಿಕ ೧೮೯ ವೇದವನೋದಿದ ವಿಪ್ರರು ೫೮೬ 
ಲಿಂಗವ ಪೂಜಿಸಿ ಫಲವೇನಯ್ಯಾ ೯೩೦ ವೇದ ವೇದಿಸಲರಿಯದೆ ೯೫೩ 
ಲಿಂಗವ ಪೂಜಿಸುತ್ತ ಜಂಗಮದ ೩೭೩ ವೇದ ಶಾಸ್ತ್ರದವರ ಹಿರಿಯರೆನ್ನೆ ೬೧೨ 
ಲಿಂಗವ ಪೂಜೆಯ ಮಾಡಿ 

ವೇದ ಸ್ವಯಂಭುವೆಂಬ 
ಲಿಂಗವಶದಿಂದ ಬಂದ ನಡೆಗಳು “ 

ವೇದಾತೀತ ಷಡುವರ್ಣರಹಿತ 
ಲಿಂಗವಿಕಾರಿಗೆ ಅಂಗವಿಕಾರ ೭೯೬ ವೇದಾದಿ ನಾಮ ನಿರ್ನಾಮ ೨೫೨ 
ಲಿಂಗವಿಲ್ಲದೆ ನಡೆವವರ ೬೦೯ ವೇಷ ಅವಿಚಾರದಲ್ಲಿ 


೬೪೦ 


೫೪೪ 


೭೬೨ 


೬೭೨ 


೪೨೪ 


೫೩೦ 


೪೩೩ 


ಪಟ್ಟಲ ವಚನಗಳ ' ಅ' ಕಾರಾದಿ 


೪ ೨೫. 


೧೬೪ 


೨೯೯ 


೮೪೫ 


೫೬೪ 


ವ್ಯಾಧನೊಂದು ಮೊಲನ ತಂದಡೆ ೧೫೮ ಸಂಸಾರವೆಂಬ ಶ್ವಾನನಟ್ಟಿ ೫೦೫ 
ವ್ಯಾಸ ಬೋಯಿತಿಯ ಮಗ ೫೮೯ ಸಂಸಾರವೆಂಬ ಸರ್ಪ ಮುಟ್ಟಲು 

ಸಂಸಾರವೆಂಬುದೊಂದು ಗಾಳಿಯ 

ಸಂಸಾರ ಸಾಗರದ ತೆರೆ ಕೊಬ್ಬಿ ೮ 
ಶಕುನವೆಂದೆಂಬೆ ಅವಶಕುನವೆಂದೆಂಬೆ ೧೬೭ 

ಸಕಲ ನಿಃಕಲವ ಕೂಡಿ 

೫೩೨ 
ಶಬ್ದ ಸಂಭಾಷಣೆಯ ನುಡಿಯ ೨೯೦ 

ಸಕ್ಕರೆ ಕೊಡನ ತುಂಬಿ 

೫೧೭ 
ಶಬ್ದಸುಖಕ್ಕೆ ಮಚ್ಚಿ 

ಸಗಣಿಯ ಬೆನಕಂಗೆ ಸಂಪಗೆಯ ೯೩ 
ಶರಣ ನಿದ್ರೆಗೈದಡೆ ಜಪ ಕಾಣಿರೊ ೮೭೩ 

ಸಂಗಸಹಿತ ಶರಣರು ಬಂದಡೆ ೪೦೪ 
ಶರಣರ ನಿಚ್ಚ ನಿಚ್ಚ ಪೂಜಿಸುವಂಗೆ ೬೪೮ 

ಸಜ್ಜನ ಶರಣರ ಕಂಡು ಎನ್ನ ಮನ ೭೮೦ 
ಶರಣಸಂಬಂಧವನರಿದ ಬಳಿಕ 

ಸಂಚಲವಿಲ್ಲದ ಭಕ್ತಿ , ವಂಚನೆಯಿಲ್ಲದ ೫೧೩ 
ಶರಣರೊಡನೆ ಶ್ರವವ ಮಾಡಿ 

ಸಟೆಯಿಲ್ಲದಂತೆ ಪ್ರಪಂಚುವಿಲ್ಲದಂತೆ ೬೧ 
ಶರಣಸನ್ನಿಹಿತ ಐಕ್ಯವಹಲ್ಲಿ 

ಸತ್ತು ಹುಟ್ಟುವನಲ್ಲ ಸಂದೇಹಿ ಸೂತಕಿ ೯೪೧ 
ಶರಣ ಸನ್ಮತವಪ್ಪ 

೮೫೬ 

ಸತ್ಯವಿದೆ ಸಮಾಧಾನವಿದೆ ೯೧೪ 
ಶಾಸ್ತ್ರ ಘನವೆಂಬೆನೆ 

೨೦೮ 

ಸತ್ಯವುಳ್ಳ ಭಂಡವ ತುಂಬುವುದಯ್ಯಾ ೨೩೮ 
ಶಿವಚಿಂತೆ ಶಿವಜ್ಞಾನ 

೬೫೬ 

ಸತ್ಯಶೌಚ ನಿತ್ಯನೇಮವ ೬೪೪ 
ಶಿವಚಿಂತೆ ಶಿವಜ್ಞಾನವಿಲ್ಲದ 

ಸತ್ಯಸಂಬಂಧ ಸಯವಾದ ೨೮೯ 
ಶಿವಜನ್ಮದಲ್ಲಿ ಹುಟ್ಟಿ 

೧೦೭ 

ಸದಾಚಾರ ಸದ್ಭಕ್ತಿಯಿಲ್ಲದವರ ೬೫೧ 
ಶಿವಭಕ್ತನಾಗಿ ತನ್ನ 

೬೮೬ 

ಸಂತವಿದ್ದ ಮನೆಗೆ ಕೊಂತವ ತಂದಂತೆ ೧೦೦ 
ಶಿವಭಕ್ತರೇ ಅಧಿಕರು ನೋಡಯ್ಯಾ ೩೯೧ 

ಸಮಚಿತ್ತವೆಂಬ ನೇಮದ ಹಲಗೆಯ ೭೨೬ 
ಶಿವಮಯ ವಿಷ್ಣುವಲ್ಲ 

೫೬೭ 

ಸಮಯೋಚಿತದಲ್ಲಿ ಲಿಂಗಾರ್ಚನೆಯ ೪೦೦ 
ಶಿವಲೋಕಕ್ಕೆ ಸರಿ ಬೇರೆ ೭೪೭ 

ಸಮರತಿ ಸಮಕಳೆ ಸಮಸುಖ ೯೨೮ 
ಶಿವಶಿವಾ, ಮೂರ್ತಿಗೆ ಸತ್ಯಶುದ್ಧ ಸಮಸ್ತ ಕತ್ತಲೆಯ ಮಸಕವ ೯೫೯ 
ಶಿವಾಚಾರವೆಂಬುದೊಂದು ೭೯೦ 

ಸಮುದ್ರ ಘನವೆಂಬೆನೆ 

එ22 
ಶುದ್ಧವ ಗುರುವಿಂಗೆ ಕೊಟ್ಟು ೭೮೪ 

ಸಮುದ್ರದೊಳಗಣ ಸಿಂಪಿನಂತೆ ೫೫ 
ಶುದ್ಧವಾಯಿತ್ತೆಂಬೆನೆ 

ಸಯಿದಾನವ ತಂದು ನೀಡುವೆನಲ್ಲದೆ ೭೮೯ 
ಶುದ್ಧಾತ್ಮ ಪರಮಾತ್ಮರಿಬ್ಬರೂ 

ಸರ್ಪನ ಸಂಯೋಗಜ್ಯೋತಿಯ ೮೧೩ 
ಶೂಲದ ಮೇಲಣ ವಿಭೋಗ 

ಸರ್ವಭೂತಾತ್ಮವೆಂಬ ಮಾತಿನ ೨೦೪ 
ಶ್ರೀವಿಭೂತಿಯ ಹೂಸದವರ 

ಸಸಿಯ ಮೇಲೆ ಸಾಗರವರಿ ೩೭೮ 
ಶ್ರೀವಿಭೂತಿ ರುದ್ರಾಕ್ಷಿಯಿದ್ದವರ ೪೫೨ 

ಸಹಸ್ರಶೀರ್ಷನಾದಿಪುರುಷನ ೯೫೬ 
ಶ್ರುತಿಗಗಮ್ಯ ದ್ವಾದಶಾದಿತ್ಯ - ೫೨೮ 

ಸಾರಸಜ್ಜನರ ಸಂಗವ ಮಾಡುವದು ೧೧೯ 
ಶ್ರುತಿತತಿಯ ಶಿರದ ಮೇಲೆ 

ಸಾರಸಜ್ಜನರ ಸಂಗಲೇಸು ೧೩೪ 
ಶ್ವಪಚಾದಡೇನು 

232 

ಸಿಂಗದ ನಡು ಮುರಿಯಲಾ ೬೩೩ 
ಶ್ವಾನಜ್ಞಾನ ಗಜಜ್ಞಾನ 

ಸಿನೆ ಬಂಜೆಯರಿಗೊಬ್ಬ ಮಗ ಹುಟ್ಟಿ೯೧೫ 

ಸಿರಿಯಾಳನ ಮಗನ ಬಾಣಸವ ೭೪೧ 
ಸಂಸಾರದಲ್ಲಿ ಹುಟ್ಟಿ ಮತ್ತೊಂದ ೨೪೨ ಸುಖ ಬಂದಡೆ ಪುಣ್ಯದ ಫಲವೆನ್ನೆನು೬೯೫ 
ಸಂಸಾರವೆಂಬ ಬಲೆಯಲ್ಲಿ 

೧೩ ಸುಚಿತ್ತದಿಂದ ನಿಮ್ಮ ನೆನೆಯ ೪೭೮ 


೮೮೭ 


೧೨ 


೪೫೫ 


೫೩೧ 


೪೨೬ 


ಬಸವಣ್ಣನವರ ವಚನಗಳು 


೨೧೮ 


ಸುಡಲೀ ಮನವನ್ನನುಡುಹನ 

ಹರಿಹರನೊಂದೇ ಎಂದಡೆ ೫೪೩ 
ಸುನಾದಬಿಂದು ಪ್ರಣವಮಂತ್ರ ೮೧೬ ಹಲಬರ ನುಂಗಿದ ಹಾವಿಂಗೆ ೮೫೭ 
ಸುಪಥಮಂತದುಪದೇಶವ ಕಲಿತು ೯೧ ಹಲವು ಕಾಲ ಧಾವತಿಗೊಂಡು ೨೧೩ 
ಸುಪ್ರಭಾತ ಸಮಯದಲ್ಲಿ ೧೭೭ ಹಲವು ಕೊಂಬಿಂಗೆ ಹಾಯಲು ಬೇಡ೬೨೧ 
ಸುರರ ಬೇಡಿದಡಿಲ್ಲ ನರರ ಬೇಡಿದಡಿಲ್ಲ ೭೮ ಹಲವು ಮಣಿಯ ಕಟ್ಟಿ ೨೫ 
ಸುರರು ಕಿನ್ನರರು ಕಿಂಪುರುಷರೊಬವರ ೪೯೬ ಹಲ್ಲು ಹತ್ತಿ ನಾಲಗೆ ಹೊರಳದಿದ್ದಲ್ಲಿ ೩೧ 
ಸೂರ್ಯನ ಉದಯ ತಾವರೆಗೆ ೩೬೭ ಹಸಿದು ಎಕ್ಕೆಯ ಕಾಯ ೧೨೦ 
ಸೂಳೆಗೆ ಮಚ್ಚಿ ಸೂಳೆಯ ೭೬೯ ಹಸಿದು ಬಂದ ಗಂಡಂಗೆ 
ಸೂಳೆಗೆ ಹುಟ್ಟಿದ ಕೂಸಿನಂತೆ ೩೪೭ ಹಸಿವಾದಡುಂಬುದನು 

೧೮೨ 
ಸೆಟ್ಟೆಯೆಂಬೆನೆ ಸಿರಿಯಾಳನ ೩೪೫ ಹಸಿವಾಯಿತ್ತೆಂದು ಅರ್ಪಿತವ ೭೬೭ 
ಸೋಲಲೋಲ್ಲರು ಅವರು ಗೆಲಲರಿಯ ೩೧೮ ಹಸಿವು ತೃಷೆ ನಿದ್ರೆ ವಿಷಯಂಗಳ ೮೨೮ 
ಸ್ಥಾವರ ಜಂಗಮವೊಂದೆಯೆಂದು ೩೮೨ | ಹಾದರಕ್ಕೆ ಹೋದಡೆ ಕಳ್ಳ ದಮ್ಮ ೧೧೧ 
ಸ್ಥಾವರ ಜಂಗಮವೆಂಬ ಉಭಯ ೮೦೬ ಹಾರುವನ ಭಕ್ತಿ ಓಡಿನೊಳಗೆ ೫೯೨ 
ಸ್ಥಾವರ ಭಕ್ತಂಗೆ ಸೀಮಯಲ್ಲದೆ ೪೧೯ ಹಾರುವರೆಲ್ಲರೂ ನೆರೆದು ೬೧೩ 
ಸ್ನೇಹ ತಪ್ಪಿದ ಠಾವಿನಲ್ಲಿ ೧೨೭ ಹಾರುವ ಹಾರುವನಪ್ಪೆ 

೪೬೦ 
ಸ್ವಯಲಿಂಗದನುಭಾವ 

೯೪೭ ಹಾಲ ಕಂದಲು ತುಪ್ಪದ ಮಡಕೆಯ ೪೧೭ 
ಸ್ವಾಮಿ ನೀನು ಶಾಶ್ವತ ನೀನು ೫೨೭ ಹಾಲ ತೊರೆಗೆ ಬೆಲ್ಲದ ಕೆಸರು ೨೯೧ 
ಸ್ವಾಮಿ ನೃತ್ಯ ಸಂಬಂಧಕ್ಕೆ 

- ೨೩೭ 

ಹಾಲ ನೇಮ ಹಾಲ ಕೆನೆಯ ನೇಮ ೨೩೨ 

ಹಾಲೆಂಜಲು ಪೇಯನ 
ಹಗಹದಲ್ಲಿ ಬಿದ್ದವರ ಮೇಲೆ ೩೧೭ ಹಾವಡಿಗನು ಮೂಕೊರತೆಯ ೧೦೫ 
ಹಂಜರ ಬಲ್ಲಿತ್ತೆಂದು ಅಂಜದೆ ೧೬೩ ಹಾವಸೆಗಲ್ಲ ಮೆಟ್ಟಿ ಹರಿದು ೨೧೧ 
ಹಡೆದೊಡವೆ ವಸ್ತುವನು | 

೨೩೦ 

ಹಾವಿನ ಡೊಂಕು ಹುತ್ತಕ್ಕೆ ಸಸಿನ ೧೪೪ 
ಹತ್ತು ಮತ್ತರ ಭೂಮಿ ೨೨೫ ಹಾವಿನ ಬಾಯ ಕಪ್ಪೆ ಹಸಿದು ೧೩೦ 
ಹತ್ತು ಸಾವಿರ ಗೀತವ ಹಾಡಿ ೭೯೮ | ಹಾವಿನ ಹೆಡೆಗಳ ಕೊಂಡು ೬೬೨ 
ಹಬ್ಬಕ್ಕೆ ತಂದ ಹರಕೆಯ ಕುರಿ ೧೨೯ ಹಾವು ತಿಂದವರ ನುಡಿಸಬಹುದು ೧೩೨ 
ಹಮ್ಮಿನ ಭಕ್ತಿ ಕರ್ಮಕ್ಕೆ ಮೊದಲು ೧೯೦ ಹಾಳ ಮೊರಡಿಗಳಲ್ಲಿ 

೫೫೬ 
ಹರಗಣ ಪಂಕ್ತಿಯ ನಡುವೆ ೪೪ಂ ಹಿಡಿವೆಡೆಯನೆ ಕಾಸಿ 
ಹರನ ಕೊರಳಲ್ಲಿ ರ್ಪ ೫೩೮ ಹಿರಿಯಯ್ಯ ಶ್ವಪಚಯ್ಯ 

೩೫೧. 
ಹರನೀವ ಕಾಲಕ್ಕೆ ಸಿರಿಯು ೧೬೯ ಹುಟ್ಟಿದ ಬಳಿಕ ಕೊಟ್ಟ ಭೋಗಂಗಳ ೬೮೯ 
ಹರನು ಮೂಲಿಗನಾಗಿ | ೩೪೮ ಹುಟ್ಟಿದ ಮಕ್ಕಳೆಲ್ಲ ಅರ್ಥಪ್ರಾಣ ೭೩೩ 
ಹರಬೀಜವಾದಡೆ 

೬೬೯ ಹುಟ್ಟಿಸುವಾತ ಬ್ರಹ್ಮನೆಂಬರು 
ಹರಸಿ ಮಾಡುವದು ಹರಕೆಯ ೨೨೮ ಹುಟ್ಟುತ್ತ ದ್ರವ್ಯವನರಿಯದವಂಗೆ ೭೦೬ 
ಹರಿಯಜ ಮುನಿಗಳೆಲ್ಲರು 

ಹುಟ್ಟುವಲ್ಲಿ ಭವಿ ಮರಳಿ ೬೭೫ 
ಹರಿವ ನದಿಯ ತೆರನ | ೫೨೪ ಹುಟ್ಟೆಂದು ಲೋಕದಲ್ಲಿ ಹುಟ್ಟಿಸಿ ೬೩ 
ಹರಿವ ಹಾವಗಂಜೆ 

೪೪೭ ಹುತ್ತಕ್ಕೆ ಏಸು ಬಾಯಾದಡೇನು ೯೫೨ 


೪೧೬ 


೫೪೭ 


ಪಟ್ಟಲ ವಚನಗಳ ' ಅ' ಕಾರಾದಿ 


೪೨೭ 


೧೭೦ 


ಹುತ್ತದ ಮೇಲಣ ರಜ್ಜು ೭೭೨ ಹೊನ್ನು ಹೆಣ್ಣು ಮಣ್ಣೆಂಬ ೭೧೬ 
ಹುತ್ತವ ಬಡಿದಡೆ ಹಾವು ೧೭ ಹೊಯ್ದ ಡೆ ಹೊಯ್ದಳು ಕೈಯ 
ಹುಲಿಯ ಹಾಲು ಹುಲಿಗಲ್ಲದೆ ೬೬೬ ಹೊರಗೆ ಹಸಿ ಏವೆನಯ್ಯಾ ೪೭೭ 
ಹುಸಿಯಿಂದ ಜನಿಸಿದೆನಯ್ಯಾ ೯೪೪ ಹೊರಿಸಿಕೊಂಡು ಹೋದ ನಾಯಿ ೩೦೫ 
ಹೃದಯದ ಕತ್ತರಿ ತುದಿ ನಾಲಗೆಯ ೨೮ ಹೊಲಬುಗೆಟ್ಟ ಶಿಶು ತನ್ನ ತಾಯ ೩೬೬ 
ಹೇಡಿ ಬಿರಿದ ಕಟ್ಟಿದಂತೆ ೩೦೧ ಹೊಲಬುಗೊಂಡರಸಬೇಡ ೧೮೦ 
ಹೊಕ್ಕಲ್ಲಿ ಹೊಕ್ಕು 

೭೩೨ ಹೊಲೆಗಂಡಲ್ಲದೆ ಪಿಂಡದ ನೆಲೆ ೫೯೦ 
ಹೊತ್ತಾರೆ ಎದ್ದು ಅಗ್ನವಣಿ ೧೭೨ ಹೊಲೆಯ ಮಾದಿಗ ಭಕ್ತನಾದಡೆ ೫೯೬ 
ಹೊತ್ತಾರೆ ಎದ್ದು ಕಣ್ಣು ೭೧ ಹೊಲೆಯ ಹೊಲಬಿಗನಾದಡೆ ೧೩೫ 
ಹೊತ್ತಾರೆ ಎದ್ದು ಶಿವಲಿಂಗ ದೇವನ ೧೫೭ ಹೊಲೆಯುಂಟೇ ಲಿಂಗವಿದ್ದೆಡೆಯಲ್ಲಿ ೭೭೦ 
೫೯೪ ಹೋಲೆಯೊಳಗೆ ಹುಟ್ಟಿ 

೫೭೬ 
ಹೊನ್ನ ಹಾವುಗೆಯ ಮೆಟ್ಟಿದವನ ೫೦೨ ಹೊಸತಿಲ ಪೂಜಿಸಿ ಹೊರವಂಟು ೪೨೩ 
ಹೊನ್ನಿನೊಳಗೊಂದೊರೆಯ ೪೩೬ ಹೋಗಬಿಟ್ಟು ಮರಳಿ ಹಿಂದೆ - ೭೫೬ 


ಹೊನ್ನ ಎದ್ದು ಶಿವಲಿಂಗ ದೇವ ೧ ಹೊಲೆಯ ಮಾದಿಗ ಭಕ್ತನಾದಡೆ 


ಬಸವಣ್ಣನವರ ವಚನಗಳು 


ಆಕರ ಗ್ರಂಥಗಳು 
ಅದೈತಾನಂದದ ವಚನಗಳು 

ಸಂ . ಡಾ . ಬಿ . ಆರ್ . ಹಿರೇಮಠ 
ವೀರಶೈವ ಅಧ್ಯಯನ ಸಂಸ್ಥೆ 
ತೋಂಟದಾರ ಮಠ, ಗದಗ , ೧೯೮೩ 


ಅನುಭಾವಜ್ಞಾನಸಾರಾಮೃತ ಸಂಪಾದನಾಸ್ತೋತ್ರ 

ಸಂ . ಶ್ರೀ ಬಿ. ಆರ್. ಹೂಗಾರ 
ವೀರಶೈವ ಅಧ್ಯಯನ ಸಂಸ್ಥೆ 
ತೋಂಟದಾಯ್ಯ ಮಠ, ಗದಗ, ೧೯೮೯ 


ಅಷ್ಟಾವರಣದ ವಚನಗಳು - ಎಳಮಲೆಯ ಗುರುಶಾಂತದೇವ 

ಸಂ . ಡಾ . ವೀರಣ್ಣ ರಾಜೂರ 
ವೀರಶೈವ ಅಧ್ಯಯನ ಸಂಸ್ಥೆ 
ತೋಂಟದಾಯ್ಯ ಮಠ, ಗದಗ, ೧೯೮೩ 


ಆಚರಣೆಯ ಸಂಬಂಧದ ವಚನಗಳು - ಸಂಪಾದನೆಯ ಹರತಾಳ 

ಚೆನ್ನನಂಜಯ ದೇವರು 
ಸಂ . ಶ್ರೀ ಪಿ . ಎಂ . ಗಿರಿರಾಜು 
ಶರಣ ಸಂತಾನ ಸಂಪಾದನ, ಶರಣ ಸಂತಾನ (ತ್ರೈಮಾಸಿಕ) 

೪೪೭ , ಸಂತೆಪೇಟೆ, ಮೈಸೂರು- ೧ , ೧೯೮೨ 
ಆಚರಣೆಯ ಸಂಬಂಧದ ವಚನಗಳು - ಸಂಪಾದನೆಯ ಸಿದ್ದ ವೀರೇಶ್ವರ ದೇವರು 

ಸಂ : ಶ್ರೀ ಪಿ. ಎಂ . ಗಿರಿರಾಜು 
ಶರಣ ಸಂತಾನ ಸಂಪಾದನೆ, ಶರಣ ಸಂತಾನ (ತ್ರೈಮಾಸಿಕ) 
೪೪೭ , ಸಂತೆಪೇಟೆ, ಮೈಸೂರು- ೧ , ೧೯೮೦ 


ಏಕೋತ್ತರ ಶತಸ್ಥಲ- ಮಹಾಲಿಂಗದೇವ 

ಸಂ . ಪ್ರೊ . ಎಸ್ . ಎಸ್ . ಭೂಸನೂರಮಠ 
ಶ್ರೀ . ನಿ. ಪ್ರ . ಸ್ವ , ಶಿವಬಸವಮಹಾಸ್ವಾಮಿಗಳು 
ನಾಗನೂರು, ಹನುಮನಬೀದಿ, ಬೆಳಗಾವಿ , ೧೯೭೪ 


ಪಟ್ಟಲ ವಚನಗಳ ' ಅ' ಕಾರಾದಿ 


೪೨೯ 


ಏಕೋತ್ತರ ಶತಸ್ಥಲ- ಸಿದ್ದಲಿಂಗ 

ಸಂ . ಫ . ಗು . ಹಳಕಟ್ಟಿ 
ಶಿವಾನುಭವ ಗ್ರಂಥಮಾಲೆ, ವಿಜಾಪುರ 


ಏಕೋತ್ತರ ಶತಸ್ಥಲಬೊಲ್ಲಿ 

( ಅಪ್ರಕಟಿತ ಕ. ಅ. ಪೀ . ಹಸ್ತಪ್ರತಿ ಭಾಂಡಾರ) 


ಏಕೋತ್ತರ ಶತಸ್ಥಲಸಾರಾಮೃತ - ಕಟ್ಟಿಗೆಹಳ್ಳಿ ಸಿದ್ದಲಿಂಗಸ್ವಾಮಿ 

( ಅಪ್ರಕಟಿತ ಕ. ಅ. ಪೀ . ಹಸ್ತಪ್ರತಿ ಭಾಂಡಾರ) 


ಗಣಭಾಷಿತ ರತ್ನ ಮಾಲೆ- ಗುಬ್ಬಿ ಮಲ್ಲಣ್ಣ 

ಸಂ . ಶ್ರೀ ಪ್ರಭುಸ್ವಾಮಿಗಳು 
ಬಾಲಲೀಲಾಮಹಾಂತ ಶಿವಯೋಗೀಶ್ವರ ಗ್ರಂಥಮಾಲೆ 
ಮುರುಘಾಮಠ, ಧಾರವಾಡ, ೧೯೪೮ 


ಗುರುಕಾರುಣ್ಯ 

( ಜಿ. ಎ. ಶಿವಲಿಂಗಯ್ಯ , ಮೈಸೂರು ಅವರ ಪ್ರತಿ) 


ಚಿಕ್ಕಿಯಾಸಂಗ್ರಹ- ಜಿಗುನಿ ಮರುಳದೇವರು 

ಸಂ . ಡಾ . ಎಸ್ . ವಿದ್ಯಾಶಂಕರ 
ವೀರಶೈವ ಅಧ್ಯಯನ ಸಂಸ್ಥೆ 
ತೋಂಟದಾಯ್ಯ ಮಠ, ಗದಗ , ೧೯೮೩ 


ಚಿದ್ಭಸ್ಮ ಮಣಿಮಂತ್ರ ಮಹಾತ್ಮಯ ಸ್ಥಲದ ವಚನ - ಜಟಾಶಂಕರದೇವರು 

ಸಂ . ಡಾ . ಬಿ. ಆರ್. ಹಿರೇಮಠ, 
( ವಚನ ಸಂಕಲನ ಸಂಪುಟ - ೧) 
ವೀರಶೈವ ಅಧ್ಯಯನ ಸಂಸ್ಥೆ 
ತೋಂಟದಾಯ್ಯ ಮಠ, ಗದಗ, ೧೯೮೦ 


ಚಿದೈಶ್ವರಚಿದಾಭರಣ - ಗುರುಸಿದ್ಧ ದೇವ 

ಸಂ : ಶ್ರೀ ಪಿ . ಎಂ . ಗಿರಿರಾಜು 
ಶರಣಸಂತಾನ ಸಂಪಾದನ, ಶರಣ ಸಂತಾನ (ತ್ರೈಮಾಸಿಕ) 
೪೪೭, ಸಂತೆಪೇಟೆ, ಮೈಸೂರು, ೧೯೮೫ 


೪೩೦ 


ಬಸವಣ್ಣನವರ ವಚನಗಳು 


ಚೆನ್ನಬಸವೇಶ್ವರದೇವರ ಸ್ತೋತ್ರದ ವಚನಗಳು 

ಸಂ . ಜಿ . ಎ . ಶಿವಲಿಂಗಯ್ಯ 
ಪ್ರ . ವೀರಶೈವ ಅಧ್ಯಯನ ಸಂಸ್ಥೆ 
ತೋಂಟದಾಯ್ಯ ಮಠ, ಗದಗ, ೧೯೯೧ 


ಜಂಗಮಸ್ಥಲದ ಆಚರಣೆಯ ನಿರ್ಣಯದ ವಚನಗಳು 

ಸಂ . ಡಾ . ಬಿ. ಆರ್. ಹಿರೇಮಠ, 
( ವಚನ ಸಂಕಲನ ಸಂಪುಟ- ೧) 
ವೀರಶೈವ ಅಧ್ಯಯನ ಸಂಸ್ಥೆ 
ತೋಂಟದಾಯ್ಯ ಮಠ, ಗದಗ, ೧೯೯೦ 


ಜ್ಞಾನಷಟ್‌ಸ್ಥಲಸಾರ- ಗುರುಶಂಕರಸ್ವಾಮಿ 

( ಅಪ್ರಕಟಿತ, ಕನ್ನಡ ಸಂಶೋಧನ ಸಂಸ್ಥೆ , ಧಾರವಾಡ) 


ನಿರಸನದ ವಚನಗಳು 

ಸಂ . ಡಾ . ಬಿ . ಆರ್ . ಹಿರೇಮಠ 
( ವಚನ ಸಂಕಲನ ಸಂಪುಟ - ೧) ವೀರಶೈವ ಅಧ್ಯಯನ ಸಂಸ್ಥೆ 
ತೋಂಟದಾರ ಮಠ, ಗದಗ , ೧೯೯೦ 


ನಿಷ್ಕಲಲಿಂಗ ಚಿದಾನಂದಲೀಲೆ 

( ಅಪ್ರಕಟಿತ, ಮೈಸೂರು ವಿಶ್ವವಿದ್ಯಾಲಯ , ಮೈಸೂರು) 


ಪರಮಮೂಲಜ್ಞಾನಷಟ್‌ಸ್ಥಲ- ಚಿಕ್ಕವೀರನ್ನೊಡೆಯ 

ಸಂ . ಡಾ . ಎಂ . ಎಸ್ . ಸುಂಕಾಪುರ 
ಕನ್ನಡ ಅಧ್ಯಯನ ಪೀಠ, ಕ.ವಿ. ವಿ., ಧಾರವಾಡ, ೧೯೭೭ 


ಪ್ರಭುಲಿಂಗಲೀಲೆ- ಚಾಮರಸ 

ಸಂ . ಶಿ. ಶಿ. ಬಸವನಾಳ 
ಲಿಂಗಾಯತ ವಿದ್ಯಾಭಿವೃದ್ಧಿ ಸಂಸ್ಥೆ , ಧಾರವಾಡ, ೧೯೭೧ . 


ಪ್ರಭುದೇವರ ಸ್ತೋತ್ರದ ವಚನಗಳು - ಸಂಪಾದನೆಯ ಸಿದ್ದ ವೀರಣೋಡೆಯ 

ಸಂ . ಶ್ರೀ ಎಸ್ . ಶಿವಣ್ಣ 
( ವಚನ ಸಂಕಲನ ಸಂಪುಟ - ೩) 
ಪ್ರ . ವೀರಶೈವ ಅಧ್ಯಯನ ಸಂಸ್ಥೆ , ತೋಟದಾರ ಮಠ, ಗದಗ, ೧೯೯೧ 


ಆಕರ ಗ್ರಂಥಗಳು 


೪೩೧ 


ಪ್ರಸಾದಿಸ್ಥಲದ ವಚನಗಳು 

ಸಂ . ಡಾ . ಎಂ . ಎಸ್ . ಸುಂಕಾಪುರ 
ಕನ್ನಡ ಅಧ್ಯಯನ ಪೀಠ, ಕ. ವಿ . ವಿ ., ಧಾರವಾಡ, ೧೯೭೭ 


ಶ್ರೀ ಬಸವೇಶ್ವರನ ವಚನಗಳು 

ಸಂ . ಡಾ . ಫ. ಗು . ಹಳಕಟ್ಟಿ 
ಶಿವಾನುಭವ ಗ್ರಂಥಮಾಲೆ ವಿಜಾಪುರ, ೧೯೨೬ 
ಬಸವಣ್ಣನವರ ಷಟ್‌ಸ್ಥಲದ ವಚನಗಳು 

ಸಂ . ಪ್ರೊ . ಬಸವನಾಳ ಶಿವಲಿಂಗಪ್ಪನವರು 
ಲಿಂಗಾಯತ ವಿದ್ಯಾಭಿವೃದ್ಧಿ ಸಂಸ್ಥೆ , ಧಾರವಾಡ, ೧೯೫೧ 
ಬಸವಣ್ಣನವರ ಷಟ್‌ಸ್ಥಲದ ವಚನಗಳು 

ಸಂ . ಡಾ . ಆರ್ . ಸಿ. ಹಿರೇಮಠ 
ಕರ್ನಾಟಕ ವಿಶ್ವವಿದ್ಯಾಲಯ , ಧಾರವಾಡ, ೧೯೬೮ 
ಬಸವಣ್ಣನವರ ಷಟಸ್ಥಲದ ವಚನಗಳು 

ಸಂ . ಡಾ . ಎಲ್ . ಬಸವರಾಜು 

ಶ್ರೀ ಶರಣಬಸವೇಶ್ವರ ಗ್ರಂಥ ವಿಶ್ವವಿದ್ಯಾಲಯ , ಗುಲ್ಬರ್ಗಾ, ೧೯೯೦ 
ಬ್ರಹ್ಮಾದೈತ ಸಿದ್ದಾಂತಷಟ್‌ಸ್ಥಲಾಭರಣ - ಕರಸ್ಥಲದ ಮಲ್ಲಿನಾಥ ಒಡೆಯ 

ಸಂ . ಡಾ . ಆರ್ . ಸಿ. ಹಿರೇಮಠ 
ಕನ್ನಡ ಅಧ್ಯಯನ ಪೀಠ, ಕ. ವಿ. ವಿ., ಧಾರವಾಡ, ೧೯೭೩ 
ಭಕ್ಯಾನಂದಸುಧಾರ್ಣವ 

ಸಂ . ಡಾ . ವೀರಣ್ಣ ರಾಜೂರ 
ವೀರಶೈವ ಅಧ್ಯಯನ ಸಂಸ್ಥೆ 

ತೋಂಟದಾಯ್ಯಮಠ, ಗದಗ, ೧೯೮೫ 
ಮಿಶ್ರತ್ರದ ವಚನಗಳು ಸಂಪಾದನೆಯ ಚೆನ್ನಂಜೆದೇವರು 

ಸಂ . ಪ್ರಭುಸ್ವಾಮಿಗಳು , ಹೊಸಹಳ್ಳಿ 
ಬೂದಿಸ್ವಾಮಿ ಸಂಸ್ಥಾನಮಠ, ಹೊಸಹಳ್ಳಿ 
ಮಿಶ್ರತ್ರದ ವಚನಗಳು - ಎಳಮಲೆಯ ಗುರುಶಾಂತದೇವ 

ಸಂ . ಡಾ . ವೀರಣ್ಣ ರಾಜೂರ 
ವೀರಶೈವ ಅಧ್ಯಯನ ಸಂಸ್ಥೆ 
ತೋಂಟದಾರ ಮಠ , ಗದಗ, ೧೯೮೩ 


೪೩೨ 


ಬಸವಣ್ಣನವರ ವಚನಗಳು 


ಮೋಕ್ಷದರ್ಶನ ಸಂಗ್ರಹ 
( ಅಪ್ರಕಟಿತ , ಮೈಸೂರು ವಿಶ್ವವಿದ್ಯಾಲಯ , ಮೈಸೂರು) 


ಲಿಂಗಚಿದಮೃತಬೋಧೆ- ಶಾಂತಬಸವೇಶ್ವರ 

ಸಂ . ಡಾ . ಎಂ . ಎಸ್ . ಸುಂಕಾಪುರ 
ಕನ್ನಡ ಅಧ್ಯಯನ ಪೀಠ, ಕ . ವಿ . ವಿ ., ಧಾರವಾಡ, ೧೯೭೫ 


ಲಿಂಗಲೀಲಾವಿಲಾಸಚಾರಿತ್ರ -ಕಲ್ಲುಮಠದ ಪ್ರಭುದೇವ 

ಸಂ . ಸಂ . ಶಿ. ಭೂಸನೂರಮಠ 
ಬಾಲಲೀಲಾ ಮಹಾಂತ ಶಿವಯೋಗೀಶ್ವರ ಗ್ರಂಥಮಾಲೆ 
ಮುರುಘಾಮಠ, ಧಾರವಾಡ, ೧೯೭೬ 


ಲಿಂಗವಿಕಳಾವಸ್ಥೆಯ ವಚನಗಳು - ಎಳಮಲೆಯ ಗುರುಶಾಂತದೇವ 

ಸಂ . ಡಾ . ವೀರಣ್ಣ ರಾಜೂರ 
ವೀರಶೈವ ಅಧ್ಯಯನ ಸಂಸ್ಥೆ 
ತೋಂಟದಾಯ್ಯ ಮಠ, ಗದಗ, ೧೯೮೩ 


ಲಿಂಗಸ್ತೋತ್ರದ ವಚನಗಳು - ಸಂಪಾದನೆಯ ಸಿದ್ಧವೀರಣ್ಣ ದೇವರು 

ಸಂ . ಶ್ರೀ ವೀರಭದ್ರಪ್ಪ ಕೊಪ್ಪಳ 
ಶ್ರೀ ಗುರುಬಸವ ಮಂಟಪ ಟ್ರಸ್ಟ್ ಕಮೀಟಿ, ಹುಬ್ಬಳ್ಳಿ , ೧೯೬೪ 


ವಚನಸಾರ 

ಸಂ . ಡಾ. ವೀರಣ್ಣ ರಾಜೂರ 
ವೀರಶೈವ ಅಧ್ಯಯನ ಸಂಸ್ಥೆ 
ತೋಂಟದಾಯ್ಯ ಮಠ, ಗದಗ, ೧೯೮೯ 


ವಚನಾಮೃತಸಾರ 

ಸಂ . ಪ್ರೊ . ಕಾಶಿಪುಟ್ಟಸೋಮಾರಾಧ್ಯ 
- ಡಾ . ವೀರಣ್ಣ ರಾಜೂರ 
ಮಂಗಳ ಪ್ರಕಾಶನ, ` ಕಲ್ಯಾಣನಗರ, ಧಾರವಾಡ, ೧೯೭೯ 


ವಚನೈಕೋತ್ತರಶತಸ್ಥಲ- ಚೆನ್ನ ಬಸವಣ್ಣ 

ಸಂ . ಜಿ . ಎ . ಶಿವಲಿಂಗಯ್ಯ 
ವೀರಶೈವ ಅಧ್ಯಯನ ಸಂಸ್ಥೆ 
ತೋಂಟದಾರ ಮಠ, ಗದಗ, ೧೯೮೩ 


ಆಕರ ಗ್ರಂಥಗಳು 


೪೩೩ 


ವಿರತಾಚರಣೆಯ ಶರಣಸಂಬಂಧದ ವಚನಗಳು - ಶಂಕರದೇವರು 

ಸಂ . ಪಿ. ಎಂ . ಗಿರಿರಾಜು 
ಶರಣ ಸಂತಾನ ಸಂಪಾದನ 
ಶರಣ ಸಂತಾನ (ತ್ರೈಮಾಸಿಕ ) 
೪೪೭, ಸಂತೆಪೇಟೆ, ಮೈಸೂರು- ೧ , ೧೯೭೯ 


ವಿಶೇಷಾನುಭವಷಟ್‌ಸ್ಥಲ 

ಸಂ . ಡಾ . ಆರ್ . ಸಿ. ಹಿರೇಮಠ 
ಕನ್ನಡ ಅಧ್ಯಯನ ಪೀಠ 
ಕ . ವಿ . ವಿ ., ಧಾರವಾಡ, ೧೯೭೧ 


ವೀರಶೈವಶಿಖಾರತ್ನ 

( ಅಪ್ರಕಟಿತ, ಕನ್ನಡ ಅಧ್ಯಯನ ಪೀಠ, ಧಾರವಾಡ) 


ವೀರಶೈವಚಿಂತಾಮಣಿ- ಮಹದೇವಯೋಗಿ 

ಸಂ . ಡಾ . ಆರ್ . ಸಿ. ಹಿರೇಮಠ 
ಕನ್ನಡ ಅಧ್ಯಯನ ಪೀಠ 
ಕ. ವಿ . ವಿ., ಧಾರವಾಡ, ೧೯೭೧ 


ವೀರಶೈವಾಭರಣ- ಗೌರವಾಂಕ 

( ಜಿ. ಎ. ಶಿವಲಿಂಗಯ್ಯ , ಮೈಸೂರು, ಅವರ ಪ್ರತಿ) 


ಶರಣಚಾರಿತ್ರದ ವಚನಗಳು -ಸಂಪಾದನೆಯ ಸಣ್ಣ ಬರಹದ 
ಗುರುಬಸವರಾಜ ದೇವರು 
ಸಂ , ಡಾ . ಬಿ. ವಿ . ಶಿರೂರ 
ವೀರಶೈವ ಅಧ್ಯಯನ ಸಂಸ್ಥೆ 
ತೋಂಟದಾರಮಠ, ಗದಗ, ೧೯೮೪ 


ಶರಣಮುಖಮಂಡನ 
ಸಂ . ಡಾ . ಬಿ . ವಿ . ಶಿರೂರ 

ಶ್ರೀ ಬಿ. ಆರ್. ಹೂಗಾರ 
ವೀರಶೈವ ಅಧ್ಯಯನ ಸಂಸ್ಥೆ 
ತೋಂಟದಾರ ಮಠ, ಗದಗ, ೧೯೮೮ 


೪೩೪ 


ಬಸವಣ್ಣನವರ ವಚನಗಳು 


ಶರಣಸ್ತೋತ್ರದ ವಚನಗಳು - ಎಳಮಲೆಯ ಗುರುಶಾಂತದೇವ 

ಸಂ . ಡಾ . ವೀರಣ್ಣ ರಾಜೂರ | 
ವೀರಶೈವ ಅಧ್ಯಯನ ಸಂಸ್ಥೆ 
ತೋಂಟದಾರ ಮಠ, ಗದಗ, ೧೯೮೩ 


ಶಿವತತ್ವ ಚಿಂತಾಮಣಿ 

ಸಂ . ಎಚ್ . ದೇವೀರಪ್ಪ 
ಓರಿಯಂಟಲ್ ರೀಸರ್ಚ್ ಇನ್‌ಸ್ಟಿಟ್ಯೂಟ್ 
ಮೈಸೂರು, ೧೯೬೦ 


ಶಿವನ ಬಿರುದಾವಳಿ (ಪ್ರೋತ್ರದ ವಚನಗಳು ) 

ಸಂಪಾದನೆಯ ಸಿದ್ದ ವೀರಣೋಡೆಯ 
ಸಂ . ಶ್ರೀ ಎಸ್ . ಶಿವಣ್ಣ ( ವಚನ ಸಂಕಲನ ಸಂಪುಟ -೩ ) . 
ಪ್ರ . ವೀರಶೈವ ಅಧ್ಯಯನ ಸಂಸ್ಥೆ 
ತೋಂಟದಾಯ್ಯ ಮಠ, ಗದಗ , ೧೯೯೧ 


ಶಿವಮಹಿಮಾಸ್ತೋತ್ರದ ವಚನಗಳು - ವೀರಸಂಗಯ್ಯ 

ಸಂ . ಡಾ . ವೀರಣ್ಣ ರಾಜೂರ 
ಕರ್ನಾಟಕ ಭಾರತಿ, ಕರ್ನಾಟಕ ವಿಶ್ವವಿದ್ಯಾಲಯ 
ಧಾರವಾಡ ೧೯೮೬ ಸಂಪುಟ - ೧೯ ಸಂಚಿಕೆ - ೨ 


ಶಿವಯೋಗ ಚಿಂತಾಮಣಿ 

ಸಂ . ಡಾ . ಉಮಾದೇವಿ 
ವೀರಶೈವ ಅಧ್ಯಯನ ಸಂಸ್ಥೆ 
ತೋಂಟದಾರ ಮಠ, ಗದಗ , ೧೯೮೭ 


ಶಿವಾಧಿಕ್ಯಪುರಾಣ- ಬಸವಲಿಂಗ 

( ಅಪ್ರಕಟಿತ ಕ. ಅ. ಸಂಸ್ಥೆಯ ಹಸ್ತಪ್ರತಿ ಭಾಂಡಾರ, ಮೈಸೂರು) 


ಶೀಲಸಂಪಾದನೆ 

ಸಂ . ಡಾ . ವೀರಣ್ಣ ರಾಜೂರ 
ವೀರಶೈವ ಅಧ್ಯಯನ ಸಂಸ್ಥೆ 
ತೋಂಟದಾಯ್ಯ ಮಠ, ಗದಗ, ೧೯೮೪ 


ಆಕರ ಗ್ರಂಥಗಳು 


೪೩೫ 


ಶೂನ್ಯ ಸಂಪಾದನೆ-ಶಿವಗಣ ಪ್ರಸಾದಿ ಮಹದೇವಯ್ಯ 

ಸಂ . ಡಾ . ಆರ್.ಸಿ. ಹಿರೇಮಠ 
ಕನ್ನಡ ಅಧ್ಯಯನ ಪೀಠ 
ಕರ್ನಾಟಕ ವಿಶ್ವವಿದ್ಯಾಲಯ , ಧಾರವಾಡ, ೧೯೭೧ 
ಶೂನ್ಯ ಸಂಪಾದನೆ - ಹಲಗೆದೇವ 

( ಅಪ್ರಕಟಿತ ಕ. ಅ. ಸಂಸ್ಥೆಯ ಹಸ್ತಪ್ರತಿ ಭಾಂಡಾರ, ಮೈಸೂರು) 
ಶೂನ್ಯಸಂಪಾದನೆಯ ಗುಮ್ಮಳಾಪುರದ ಸಿದ್ದಲಿಂಗದೇವ 

ಸಂ . ಡಾ . ಆರ್ . ಸಿ . ಹಿರೇಮಠ 
ಕನ್ನಡ ಅಧ್ಯಯನ ಪೀಠ 
ಕ. ವಿ . ವಿ., ಧಾರವಾಡ, ೧೯೭೨ 


ಶೂನ್ಯಸಂಪಾದನೆಯ ಗೂಳೂರು ಸಿದ್ದವೀರಣೋಡೆಯ 

ಸಂ . ಪ್ರೊ . ಸಂ . ಶಿ. ಭೂಸನೂರಮಠ 
ರಾವೂರ ಶ್ರೀ ಸಿದ್ಧಲಿಂಗೇಶ್ವರ ಮಠ ಮತ್ತು ಆದವಾನಿಯ 
ಕಲ್ಲು ಮಠದ ಅಧಿಪತಿಗಳು, ೧೯೮೬ 


ಷಟ್‌ಸ್ಥಲದ ವಚನಗಳು ( ಬಸವಣ್ಣ ) 

( ಹಸ್ತಪ್ರತಿ ೫೧ , ಕನ್ನಡ ಅಧ್ಯಯನ ಪೀಠ, ಧಾರವಾಡ) 


ಷಟಸ್ಥಲ ಬ್ರಹ್ಮಾನಂದವಿರಕ್ತ ಚಾರಿತ್ರ ಸಂಪಾದನೆಯ ವಚನಗಳು 
ಸಂಪಾದನೆಯ ಬೋಳಬಸವೇಶ್ವರ ದೇವರು. 
ಸಂ . ಪ್ರೊ . ಎಸ್ . ಉಮಾಪತಿ 
ವೀರಶೈವ ಅಧ್ಯಯನ ಸಂಸ್ಥೆ , 

ತೋಂಟದಾಯ್ಯ ಮಠ, ಗದಗ, ೧೯೮೪ 
ಷಟ್‌ಸ್ಥಲದ ವಚನಗಳು - ಎಳಮಲೆಯ ಗುರುಶಾಂತದೇವ 

ಸಂ . ಡಾ . ವೀರಣ್ಣ ರಾಜೂರ 
ವೀರಶೈವ ಅಧ್ಯಯನ ಸಂಸ್ಥೆ 
ತೋಂಟದಾಯ್ಯ ಮಠ, ಗದಗ, ೧೯೮೭ 


. 


ಸಂಪಾದನೆಯ ಸಾರಾಮೃತ - ಕಟ್ಟಿಗೆಹಳ್ಳಿ ಸಿದ್ದಲಿಂಗಸ್ವಾಮಿ 

ಸಂ . ಡಾ . ಬಿ. ಆರ್. ಹಿರೇಮಠ 
ವೀರಶೈವ ಅಧ್ಯಯನ ಸಂಸ್ಥೆ 
ತೋಂಟದಾಯ್ಯ ಮಠ, ಗದಗ, ೧೯೮೮ 


೪೩೬ 


ಬಸವಣ್ಣನವರ ವಚನಗಳು 


ಸಂಬಂಧಾಚರಣೆಯ ವಚನಗಳು 

ಸಂ . ಶ್ರೀ ಪಿ . ಎ . ಗಿರಿರಾಜ 
ಶರಣ ಸಂತಾನ ಸಂಪಾದನ , ಶರಣ ಸಂತಾನ (ತ್ರೈಮಾಸಿಕ) 
೪೪೭, ಸಂತೆಪೇಟೆ, ಮೈಸೂರು - ೧, ೧೯೮೬ 


ಸಕಲಪುರಾತನರ ವಚನಗಳು - ೧ 

ಸಂ . ಡಾ . ಆರ್ . ಸಿ . ಹಿರೇಮಠ 
ಕನ್ನಡ ಅಧ್ಯಯನ ಪೀಠ, ಕ. ವಿ. ವಿ., ಧಾರವಾಡ, ೧೯೭೨ 
ಸಕಲ ಪುರಾತನರ ವಚನಗಳು - ೨ 

ಸಂ : ಡಾ . ಎಂ . ಎಸ್ . ಸುಂಕಾಪುರ 
ಕನ್ನಡ ಅಧ್ಯಯನ ಪೀಠ, ಕ. ವಿ. ವಿ., ಧಾರವಾಡ, ೧೯೭೬ 


ಸಿಂಗಿರಾಜ ಪುರಾಣ- ಸಿಂಗಿರಾಜ 

ಸಂ . ಎಚ್ . ದೇವೀರಪ್ಪ 
ಓರಿಯಂಟಲ್ ರಿಸರ್ಚ್ ಇನ್‌ಸ್ಟಿಟ್ಯೂಟ್, ಮೈಸೂರು, ೧೯೫೦ 


ಸುಖಸಂಪಾದನೆಯ ವಚನಗಳು 

ಸಂ . ಡಾ . ಬಿ . ಆರ್ . ಹಿರೇಮಠ 
ವೀರಶೈವ ಅಧ್ಯಯನ ಸಂಸ್ಥೆ 
ತೋಂಟದಾಯ್ಯ ಮಠ, ಗದಗ, ೧೯೮೭ 


ಸೂಕ್ಷ್ಮಮಿಶ್ರಷಟ್‌ಸ್ಥಲ- ಮಹಾಲಿಂಗದೇವ 

ಸಂ . ಡಾ . ವೀರಣ್ಣ ರಾಜೂರ 
ವೀರಶೈವ ಅಧ್ಯಯನ ಸಂಸ್ಥೆ 
ತೋಂಟದಾಯ್ಯ ಮಠ, ಗದಗ, ೧೯೮೭ 


ಸಮಗ್ರ ವಚನಸಾಹಿತ್ಯ ಪ್ರಕಟನ ಯೋಜನೆ 

'ಸಮಗ್ರ ವಚನಸಾಹಿತ್ಯ ಪ್ರಕಟನ ಯೋಜನೆ' ಕರ್ನಾಟಕ 
ಸರ್ಕಾರದ ಈವರೆಗಿನ ಸಾಹಿತ್ಯಕ ಸಾಧನೆಗಳಲ್ಲಿ ಒಂದು ಮಹತ್ವದ 
ದಾಖಲೆಯಾಗಿದೆ. ಇದು ಒಂದು ಸಾಹಿತ್ಯಕೃತಿಯ ಪ್ರಕಟನೆಯಲ್ಪ 
ಒಂದು ಸಾಹಿತ್ಯ ಪ್ರಕಾರದ ಪ್ರಕಟನೆ . 

- ತತ್ವಕ್ಕೆ ತತ್ವ , ಸಾಹಿತ್ಯಕ್ಕೆ ಸಾಹಿತ್ಯವಾಗಿರುವ ' ವಚನ 
ವಾಯ' ಏಕಕಾಲಕ್ಕೆ ಆತ್ಮಕಲ್ಯಾಣವನ್ನ ಸಮಾಜ 
ಕಲ್ಯಾಣವನ್ನೂ ಪ್ರತಿಪಾದಿಸುವ ಮೂಲಕ ಜಾಗತಿಕ ಮಹತ್ವ 
ಗಳಿಸಿದೆ . ಈ ಮೌಲಿಕ ಸಾಹಿತ್ಯವನ್ನು ಸುಲಭ ಬೆಲೆಯಲ್ಲಿ ಜನತೆಗೆ 
ಒದಗಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ . 

ಇವತ್ತಿನ ಮಿತಿಗೆ ಸಿಗುವ ಬಸವಯುಗ ಮತ್ತು ಬಸವೋತ್ತರ 
ಯುಗಗಳ ಎಲ್ಲ ಶರಣರ ಎಲ್ಲ ವಚನಗಳನ್ನು ಸಂಗ್ರಹಿಸಿ, ಸಂಸ್ಕರಿಸಿ , 
ಪ್ರಕಟಿಸಿದ ಪ್ರಯತ್ನವಿದು. ಈ ಮೂಲಕ ಬಸವಯುಗದ ಹಲವು 
ಹೊಸ ವಚನಗಳು ಬೆಳಕಿಗೆ ಬರುವುದರೊಂದಿಗೆ, ಬಸವೋತ್ತರ 
ಯುಗದ ಸಮಗ್ರ ವಚನ ಸಂಪತ್ತು ಪ್ರಥಮಸಲ ಹೊರ 
ಬರುತ್ತಿರುವುದು ಈ ಯೋಜನೆಯ ವಿಶೇಷ ಸಾಧನೆಯಾಗಿದೆ . 

೮೦೦ ವರ್ಷಗಳುದ್ದಕ್ಕೂ ಬೆಳೆದುಬಂದ ಈ ಸಾಹಿತ್ಯದ 
ವ್ಯಾಪ್ತಿಯನ್ನು ಪ್ರಥಮಬಾರಿ ಗುರುತಿಸಿಕೊಡುತ್ತಿರುವ ಈ ಸಾಹಸದ 
ಫಲವಾಗಿ , ಸಾವಿರ ವಚನಗಳು ಸುಮಾರು ಸಾವಿರ ಪುಟ ವ್ಯಾಪ್ತಿಯ 
ಸಂಪುಟಗಳಲ್ಲಿ ( ವಚನ ಪರಿಭಾಷಾಕೋಶ ಸೇರಿ) ಬೆಳಕು 
ಕಾಣುತ್ತಿವೆ. 


ISBN : 81 -7713- 098 -6 


